


ದಾಸ ಸಾಹಿತ್ಯ 


ಸಂಪಾದಕರು 


ದಿಗ ಎ. ಸೀತಾರಾಮಯ್ಯ 
ಪ್ರೊ. ಜಿ. ವೆಂಕಟಸುಬ್ಬಯ್ಯ 


ಲೇಖಕರು 

ಎನ್‌. 8, ಕುಲಕರ್ಣಿ 

ಪ್ರೊ. ಎಸ್‌. ಕೆ. ರಾಮಚಂದ್ರರಾವ" 
ಪ್ರೊ. ಕೆ. ಸಂಪದ್ದಿರಿರಾವ್‌ 


ಕಏ ಕಾವ್ಯ ಪರಂಪರೆ--೨೦ 


ವಾಸಾ ವಾಸಾ ರ ಬಾಜ ಅನಾರ್ಯ ಇರ್‌ 


ದಾಸ ಸು 





ಮನ್‌. ಕೆ. ಕುಲಕರರ್ಶೆ 
ಪ್ರೊ. ಎಸ್‌. ಕೆ. ದಾಮೆಚೆಂದ್ರದಾವ್‌ 


ಐಬಿಎಚ್‌ ಪ್ರಕಾಶನ 
ಗಾಂದಧಿನಗದ, ಬೆ೦ಗಳೂರು 560 ೦೧೦೨9 





ಬೆಲೆ: ದೂ. 25-00 
(೪ ಸರ್ವಸ್ವಾಮ್ಯ ನ; ಪ್ರಕಾಶಕರದು 1987 


ದಿ॥ ವ. ಸೀತಾರಾಮೆೇಯ 
ಇ | 
ಸಂಪಾದಕರು: ಫ್ರ್ರೂ. ಜ. ವೆಂಕಟಸುಬ್ಬಯ್ಮೆ 


ಮೊದಲನೆಯ ಮುದ್ರಣ : 1987. ಪ್ರಕಾಶಕರು : ಐಬಿಎಚ್‌ ಪ್ರಕಾಶನ ಇವರ ಪರವಾಗಿ 
ಜಿ.ಕೆ. ಅನಂತರಾಮ್‌ ಐದನೆಯ ಮುಖ್ಯ ರಸ್ತೆ ಗಾಂಧಿನಗರ ಬೆಂಗಳೂರು 560 00೨ 
ಮುಂದ್ರಕರು : ಎಂ. ಎಸ್‌. ರಾಮ ಮೋಹನ್‌ ಇಲಾ ಅಸೋಸಿಯೇಟ್ಸ್‌ 181/183 
3ನೇ ಮುಖ್ಯ ರಸ್ತೆ ಚಾಮರಾಜಪೇಟೆ ಬೆಂಗಳೂರು 560 018 


ಮುನ್ನುಡಿ 


ಐಧು ಶತಮಾನಗಳಿಗೂ ಹೆಚ್ಚು ಕಾಲ ಕನ್ನಡನಾಡಿನ ಎಲ್ಲ ಜನಸಾಮಾನ್ಯರ 
ಮನವನ್ನು ಗೆದ್ದು, ನಾಡಿನ ಸಂಸ್ಕೃತಿಯ ಬಹುಮುಖ್ಯ ಭಾಗವಾಗಿರುವ “ದಾಸ 
ಸಾಹಿತ್ಯ'ದ ಹಿರಿಮೆಯನ್ನು ತಿಳಿಸುವ ಈ ಗ್ರಂಥವನ್ನು ಕನ್ನಡಿಗರ ಮುಂದಿಡಲು 
ಸಂತೋಷವಾಗುತ್ತದೆ. ಇದು ದಾಸಸಾಹಿತ್ಯದ ಒಟ್ಟಾರೆಯಾದ ಒಂದು ಸಮಾ 
ಲೋಚನೆ. ಇದರಲ್ಲಿ ದಾಸಸಾಹಿತ್ಯದ ಉಗಮದಿಂದ ಹಿಡಿದು ಇಂದಿನ ದಾಸ 
ಸಂಪ್ರದಾಯದ ಬರಹಗಳ ತನಕ ವಎಿಮರ್ಶದೃಷ್ಟಿಯಿಂದ ರಚಿಸಿರುವ ಮೂರು 
ಲೇಖನಗಳು ಇವೆ. ಇವುಗಳಲ್ಲಿ ಆಯಾ ವಿಷಯಗಳಿಗೆ ಸಂಬಂಧಪಟ್ಟ, ವಿವರಗಳನ್ನು 
ಆಯ್ಕೆಮಾಡಿ ಒಂದು ಒಟ್ಟಂದದ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, 
ಲೇಖಕರು. 


ಭಕ್ತಿಯ ಕಲ್ಪನೆ ಅತ್ಯಂತ ಪ್ರಾಚೀನವಾದುದು. ಅದು ಬೇರೆ ಬೇರೆ ಕಾಲಗಳಲ್ಲಿ 
ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡು ಬೆಳೆದಿದೆ. ಇದರ ಚರಿತ್ರೆಯೇ ಒಂದು 
ದೊಡ್ಡ ಗ್ರಂಧಕ್ಕೆ ಸಾಮಗ್ರಿಯಾಗಬಲ್ಲದು. ಅದು ಕನ್ನಡನಾಡಿನಲ್ಲಿ ಮೂಡಿಬಂದುದು 
ಕೂಡ ಸಾಕಷ್ಟು, ಹಿಂದೆಯೇ. ಭಕ್ತಿ ಮೂಲವಾದ ಸಾಹಿತ್ಯ ಕರ್ನಾಟಕದಲ್ಲಿ ಹನ್ನೆ 
ರಡನೆಯ ಶತಮಾನದಿಂದಲೇ ಮೊದಲಾಗಿರುವಂತೆ ಕಾಣುತ್ರದೆ. ಮಾತೃಭಾಷೆ 
ಯಾದ ಕನ್ನಡದಲ್ಲಿ ಭಕ್ತಿಯ ಅನೇಕ ಮುಖಗಳನ್ನು ಚಿತ್ರಿಸುವ ಕಾರ್ಯ ಶಿವಶರಣ 
ರಿಂದ ಮೊದಲಾಯಿತು. ಎರಡು ಶತಮಾನಗಳ ಬಳಿಕ ವಿಜಯನಗರ ಸಾಮ್ರಾಜ್ಯದ 
ಉಚ್ಚಾ ಯಕಾಲದಲ್ಲಿ ವೈದಿಕಮತಾನುಯಾಯಿಗಳಾಗಿದ್ದ ದ್ವೈತಸಂಪ್ರದಾಯ 
ದವರು ಈ ಕಾರ್ಯವನ್ನು ಮುಂದುವರಿಸಿದರು. ವ್ಯಾಸಕೂಟ, ದಾಸಕೂಟ ಎಂಬ 
ಎರಡು ಸಂಪ್ರದಾಯಗಳನ್ನು ಬೆಳೆಸಿರುವುದು ಈಗ ಸರ್ವವಿದಿತ. ವ್ಯಾಸಕೂಟವು 
ತತ್ಹಪ್ರಧಾನವಾದ, ಸಂಸ್ಕೃತಕ್ಕೆ ಒಲಿದ, ವಿದ್ವತ್ಸಂಪ್ರದಾಯ. ದಾಸಕೂಟವೆಂಬುದು 
ಕನ್ನಡಕ್ಕೆ ಒಲಿದ, ಭಕ್ತಿಪ್ರಚಾರದಲ್ಲಿ ಅಧಿಕವಾದ ಆಸಕ್ತಿಯುಳ್ಳ, ಸಮಾಜಸುಧಾರಿತ 
ದೃಷ್ಠಿ ಶಯ, ಸಾಮಾನ್ಯರ ಸಂಪ್ರದಾಯ. ಇವೆರಡರ ಚರಿತ್ರೆ ಈಗ ಸಾಕಷ್ಟು ಖಚಿತ 
ವಾಗಿದೆ. 


ಧರ್ಮಸ್ಟಾ ಪನೆಗೆಂದೇ ರೂಪುಗೊಂಡ ವಿಜಯನಗರದ ಸತ್ವವನ್ನು ದಾಸಪಂಥ 
ಮೈ ಗೂಡಿಸಿಕೊಂಡುದರ ಪರಿಣಾಮವಾಗಿ ದಾಸಸಾಹಿತ್ಯ ಸಮೃದ್ಧ ವಾಯಿತು. 


111 


ನರಹರಿತೀರ್ಥರಿಂದ ಹಿಡಿದು ಈಗ ಕೂಡ ಕೀರ್ತನೆ ಅಥವ ಪದಗಳನ್ನು ರಚಿಸುತ್ತಿರು 
ವವರವರೆಗೆ ಒಂದು ಜೀವಮಾನದ ಅಭ್ಯಾಸಕ್ಕೆ ಸಾಕಾಗುವಷ್ಟು, ಸಾಹಿತ್ಯ ರಾಶಿ ರಚನೆ 
ಯಾಗಿದೆ. ಆದರೆ ಎಲ್ಲವೂ ಕೈಗೆ ಎಟುಕದ ಸ್ಥಿತಿಯಲ್ಲಿ ಇರುವುದು ಕನ್ನದಿಗರ, 
ದುರ್ದೈವ. ಈಗೀಗ ಅಲ್ಲಲ್ಲಿ ನಡೆಯುತ್ತಿರುವ ಸಂಶೋಧನೆಯ ಪರಿಣಾಮವಾಗಿ 
ನಮ್ಮ ಹಿರಿಯ ದಾಸರುಗಳ ಸಾಹಿತ್ಯ ರಚನೆಯನ್ನು ಒಂದು ಕಡೆ ಸೇರಿಸಿ ಪ್ರಕಟ 
ಮಾಡುವ ಕಾರ್ಯ ನಡೆದಿದೆ. ಆದರೆ ಈಗ ಆಗಿರುವ ಕಾರ್ಯ ಒಂದು ಕೊಳದಷಾ ಗಿ 
ದ್ದ ಬೆ, ಆಗಬೇಕಾದದ್ದು ಸಮುದ್ರದಷ್ಟು ಇದೆ. ಹಸ್ತಪ್ರತಿ ಸ್ವರೂಪದಲ್ಲಿಯೇ 
ಕೊಳೆಯುತ್ತಿರುವ ಎಷ್ಟೊ ಸಾಹಿತ್ಯ ರಾಶಿಯನ್ನು ಸಂಗ್ರಹಿಸುವ ಕಾರ್ಯವೇ ಇನ್ನೂ 
ಪೂರೈ ಸಿಲ್ಲ. ಇಂಥ ಸಂದರ್ಭದಲ್ಲಿ ದಾಸಸಾಹಿತ್ಯದ ಪರಿಚಯವನ್ನು ನಮ್ಮ ಜನರಿಗೆ 
ಮಾಡಿಕೊಡುವ ಈ ಗ್ರಂಥ ಅನೇಕ ಕಾರಣಗಳಿಂದ ಮುಖ್ಯವಾಗಿದೆ. 


ಸಂಗೀತ ಕ್ಷೇತ್ರಕ್ಕೆ ಪ್ರರಂದರದಾಸರಂಥವರು ಸಲ್ಲಿಸಿರುವ ಸೇವೆಯನ್ನು ಕುರಿತು 
ವಿಸ್ತಾರವಾದ, ಪ್ರಮಾಣಭೂತವಾದ ಗ್ರಂಥ ರಚನೆಯಾಗಬೇಕು. ಹಿಂದಿನ ದಾಸರು 
ಈ ಪದಗಳನ್ನು ಹೇಗೆ ಹಾಡುತ್ತಿದ್ದರು ಎಂಬ ಬಗೆಯನ್ನು ನಿರ್ಧಾರಮಾಡಿ ತಿಳಿಸಬಲ್ಲ 
ಸಂಶೋಧನೆ ನಡೆಯಬೇಕು, ಸಂಗೀತ ಕ್ಷೇತ್ರದಲ್ಲಿ ರಾಗಗಳ ಸ್ವರೂಪ ನಿರ್ಧಾರದ 
ಜೊತೆಗೆ ದಾಸ ಸಾಹಿತ್ಯದ ಗ್ರಂಥ ಸಂಪಾದನೆ ಆಗಬೇಕು. ಒಂದೊಂದು ಕೃತಿಯ 
ನಿರ್ದಿಷ ಸ ಸ ರೂಪ ಎಂಥದು, ಎಂದು ತೀರ್ಮಾನ ಮಾಡುವ ಕಾರ್ಯ ಸುಲಭವಾದು 
ದಲ್ಲ. ಅನೇಕ ಹಸ್ತಪ್ರತಿಗಳ ಸಯಾಯದಿಂದ, ಸಂಗೀತಬಲ್ಲ ವಿದ್ವದ್ರಸಿಕರ ಮತ್ತು 
ಸಾಹಿತ್ಯಪರಿಣಿತರ ನೇತೃತ್ವದಲ್ಲಿ ಈ ಕಾರ್ಯ ಪೂರ್ತಿಗೊಳ್ಳ ಬೇಕು. ಆ ಬಳಿಕ 
ಅನೇಕ ದಾಸರ ಹೆಸರಿನಲ್ಲಿ ಪ್ರಚಾರದಲ್ಲಿರುವ ಒಂದೇ ಕೃತಿ ನಿಜವಾಗಿ ಯಾರದ್ದು 
ಎಂಬುದು ನಿರ್ಧಾರವಾಗಬೇಕು. ಪ್ರತಿಯೊಬ್ಬ ದಾಸರೂ ರಚಿಸಿದ ಪದಗಳ ಸಂಖ್ಯೆಯ 
ಬಗ್ಗೆ ಜನರಲ್ಲಿ ಪ್ರಚಾರದಲ್ಲಿರುವ ಉತ್ಪೇಕ್ಷೆಗಳನ್ನು ಭೇದಿಸಿ ಸತ್ಯನಿರೂಪಣೆಯಾಗ 
ಬೇಕು. 


ಜನಜೀವನಕ್ಕೆ ದಾಸರ ಮಾರ್ಗದರ್ಶನೆವೇನು ? ಇಂದಿನ ಬಾಳಿಗೆ ಈ ತತ್ತ 
ಬೋಧೆ ಎಷು ತ ಪ್ರಯೋಜನಕಾರಿ ? ಎಲ್ಲಿಯವರೆಗೆ ಅದರ ಪ್ರಭಾವದ ವ್ಯಾಪ್ತಿ 
ಯಿರುತ್ತದೆ? ಈ ಸಂಬಂಧದಲ್ಲಿ ಪುರುಷ ಪ್ರಯತ್ನಕ್ಕೆ ಯಾವ ಸ್ಕಾ ನ? ಈ 
ಮುಂತಾದ ಸೂಕ್ಷ್ಮ ಪ್ರಶ್ನೆಗಳ ಆಳವಾದ ಚಿಂತನೆಗೆ ಗಮನ ಕೊಡಬೇಕು. 
ಸಾಹಿತ್ಯವಾಗಿ ದಾಸರ ಪದಗಳ ಸ್ಥಾನ ಎಂಧದು ? ಕಾವ್ಯವೆನ್ನುವ ದಾಸ 
ಸಾಹಿತ್ಯ ಎಷಿ ದೆ ? ಅದರ ಸಂಕಲನ ನಡೆಯಬೇಕು. ಹೊಸ ದೃಷ್ಠಿ ಯಿಂದ ಅವುಗಳ 
ಎಮರ್ಶೆಯಾಗಬೇಕು. ಈ ಎಲ್ಲ ಸಾಹಿತ್ಯ ಸಂಗೀತ ಸಂಬಂಧಿಯಾದ ಕಾರ್ಯಗಳಿಗೆ 


t 


IV 


ಉತ್ತೇಜನ ಬರುತ್ತಿರುವ ಈ ಸಂದರ್ಭದಲ್ಲಿ ಈ ಗ್ರಂಧವನ್ನು ನಮ್ಮ ಜನ ಸ್ವಾಗತಿಸು 
ತ್ತಾರೆಂಬ ಭರವಸೆ ನಮಗಿದೆ. 

ಇಲ್ಲಿಯ ಮೂರು ಲೇಖನಗಳನ್ನು ಬರೆದುಕೊಟಿ ರುವ ನಮ್ಮ ವಿದಾ ಿಂಸರಿಗೆ 
ನಾವು ಕ್ಫ್ರ ತಜ್ಞ ಸ್ಲ್ಲರಾಗಿದ್ದೆ ವೆ. 


ಈ ಆಜ ಬಂದಾಗಲೇ ದಿ! ವಿ. ಸೀತರಾಮಯ್ಯನವರು ಅವುಗಳನ್ನು 
ಮುದ್ರಣಕ್ಕೆ ಸಿದ್ದ ಮಾಡಿದ್ದ ರು. ಅವರು ನಮ್ಮ ದುರದೃಷ್ಟ ದಿಂದ ತೀರಿಕೊಂಡ 
ಬಳಿಕ, ಇಲ್ಲಿಯವರೆಗೆ ನಡೆದಿರುವ ಸಂಶೋಧನೆಗಳ "ಬೆಳಕಿನಲ್ಲಿ. ಅಗತ್ಯವೆಂದು ಕಂಡ ಕಡೆ 
ಸಂಪಾದನ ಕಾರ್ಯವನ್ನು ನೆರವೇರಿಸಲಾಗಿದೆ. ಮೂಲ ಲೇಖನಗಳಲ್ಲಿ ಹೆಚ್ಚು 
ವ್ಯತ್ಯಾಸವನ್ನು ಮಾಡಿಲ್ಲ. ಲೇಖನದ ಧೋರಣೆಗೆ ಯಾವ ಕುಂದೂ ಆಗದಂತೆ ನೋಡಿ 
ಕೊಳ್ಳ ಲಾಗಿದೆ. 


“ಕವಿವಾಣಿ” ವಿಭಾಗದಲ್ಲಿ ಎಂಟು ಜನ ಪ ರ್ರಮುಖ ದಾಸರ ಪ್ರಾತಿನಿಧಿಕ ಪದ 
ಗಳನ್ನು ಸಂಕಲನ ಮಾಡಿದೆ. ಅಲ್ಲಿ ಚಾರಿತ್ರಿಕ ಸಂಪ್ರ ದಾಯವನ್ನು ಅನುಸರಿಸಿದರೂ 
ಪುರಂದರದಾಸರಿಗೂ ಕನಕದಾಸರಿಗೂ ಸ ಸ್ವಾಭಾವಿಕವಾಗಿಯೇ ಹೆಚ್ಚು. ಪಾ ಧಾನ್ಯವನ್ನು 
ನೀಡಲಾಗಿದೆ. ಈ ಸಂಕಲನ ವಿಭಾಗ ಓದುಗರಿಗೆ ಪ್ರಯೋಜನಕರವೆಂದು ಭಾವಿಸ 
ಲಾಗಿದೆ. 


ಈ ಗ್ರಂಧದ ಪ್ರಕಟಣೆಗೆ ಆಸಕ್ತಿ ವಹಿಸಿದ ಶ್ರೀ ಜಿ. ಕೆ. ಅನಂತರಾಮ್‌ ಅವರಿಗೆ 
ನಮ್ಮ ಕೃತಜ್ಞತೆಗಳು. ಸಲ್ಲಬೇಕು. ಮುದ್ರ ಕರಾದ “ಇಳಾ ಅಸೋಸಿಯೇಟ್ಸ್‌” ನ 
ಶ್ರೀ ರಾಮ ಮೋಹನ್‌ ಅವರು ಆಸಕ್ತಿ ವಿಸಿ ಮಾಡಿರುವ ಈ ಕಾರ್ಯಕ್ಕೆ ನಮ್ಮ 
ವಂದನೆಗಳು. 


ಬೆಂಗಳೂರು 
23-8-1987 ಜಿ. ವೆಂಕಟಸುಬ್ಬಯ್ಯ 


ಪರಿವಿಡಿ 


ಮುನು ಡಿ 


ಪರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 
ಎನ್‌. ಕೆ. ಕುಲಕರ್ಣಿ 


ವಿಜಯನಗರದ ಈಚಿನ ಬಾಸ ಸಾಹಿತ್ಯ 
ಪ್ರೊ. ಎಸ್‌. ಕೆ. ರಾಮಚಂದ್ರರಾವ್‌ 


ದಾಸ ಸಾಹಿತ್ಯದ ಕೊಡುಗೆ 
ಪ್ರೊ. ಕೆ. ಸಂಪದ್ದಿರಿರಾವ್‌ 


ಸಮೂಕ್ಷೆ 
ದಿ! ಎ. ಸೀತಾರಾಮಯ್ಯ 


ಕವಿವಾಣಿ 


67 


107 


145 


162 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಎನ್‌, ಕೆ, ಕುಲಕರ್ಣಿ 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಅನಂತಗುಣಪೂರ್ಣನಾದ ಭಗವಂತನಿಂದ ತಾನು ಭಿನ್ನನೆಂದು ಮಾನವನು ಬಗೆ 

ದಾಗಲೆ "ಭಕ್ತ". “ಭಕ್ತಿ' ಎಂಬ ಶಬ್ದ ಗಳು ರೂಢಿಯಲ್ಲಿ ಬಂದಿರಬೇಕು. ಭಕ್ತ ಎಂದರೆ 
ಟ್ರ 

ವಿಭಕ್ತನಾದವನು ಎಂದೇ ಅರ್ಥವಾಗುತ್ತದ. ತಾನು ಬೇರೆ. ಪರಮಾತ್ಮನು ಬೇರೆ 

ಎಂಬ ದ್ರ ಪತೆ ಭಾವನೆಯೊಂದಿಗೆ ಅನ ಉದ್ದಾ ರಕ್ಕಾಗಿ ಭಗವಂತನಲ್ಲಿ ತನ್ನನ್ನೇ ತಾನು 

ಅರ್ಪಿಸುಕೊಳ್ಳುವುದೇ ಭಕ್ತಿಯ ಲಕ್ಷಣ. 

"ಸಾತು ಅಸ್ಮಿನ್‌ ಪರಮಾ ಪ್ರೇಮರೂಪಾ ಅಮ ತ ಸ ರೂಪಾ ಚ” ಎಂದರೆ 
ಅಮೃತಮಯವಾದ ಉತ್ಕೃಟ ಪ್ರೇಮವೆ ಭಕ್ತಿ ಎಂದು ನಾರದಭಕ್ತಿಸೂತ್ರದಲ್ಲಿ 
ಹೇಳಿದೆ. ಶಾಂಡಿಲ್ಕ ಸೂತ್ರನೆಲ್ಲಿ ಈಶ್ವರನಲ್ಲಿ ನಾವು ಕೋರುವ ಪರಮಾನುರಕ್ತಿಯೆ ಭಕ್ತಿ 

Cad 
ಎಂದು ಹೇಳಿದೆ. (ಸಾ ಪರಮಾನುರಃ ನೆಜ್ಜತೆ- 
ಅನಯಾ ೯2 


ಇ [3 


ಓ ಗವಿ ಗತ ಜಾಲೆ ಖಷಿ ಚ 
ಭಜನಂ ಭಃ ; 


1 


; ಭಕ್ತಿ8' , ಎಂಬುದಾಗಿ ಭಕ್ತಿಯ 
ತ ಶ್ರ್ಲಿಯನು, ಹೇಳಲಾಗಿದೆ. ಮುಖ್ಯವಾಗಿ ಭಗವಂತನಲ್ಲಿ ಮನಸ ನ 
ನವಂ 31 ೨ ಹ್‌ ಬ 
ಸ್ಥಿ ರೀಕರಿಸುವುದೆ ಭಕ್ತಿ ("ಭಗವತಿ ಮನಸಿ ರೀಕರಣಂ ಭಕ್ತಿಃ') ಎಂದು ನಾರದ ಭ 


ಕ್ರಿ 
ಸೂತ ,ದಲಿ ಉಲ್ಲೇಖಿಸಿದೆ. 


ತಿ 


ಬಡ ಲಿ 


ಆ (ಸ್‌ 
ಭಾಗವತ ನಿರೂಪಿಸಿದ ನವವಿಧಭಕ್ತಿಯು ಭಕ್ತಿಯ ಬೆಳವಣಿಗೆಯ ಗುರು 


ನರ i 
ತಾಗಿದೆ. "ಪ್ರವಣಂ, ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ 1 ಅರ್ಚನಂ, 
ವಂದನಂ, ದಾಸ್ಯಂ, ಸಖ್ಯಮಾತ್ಮನಿವೇದನಂ.' ಭಕ್ತನು ಶ್ರವಣ, ಕೀರ್ತನ, ಸ್ಮರಣ. 
ಪಾದಸೇವನ. ಅರ್ಚನ, ವಂದನ, ದಾಸ್ಕ, ಸಖ್ಯ ಮತ್ತು ಆತ್ಮನಿವೇದನ ಎಂಬ 
ಶಾರೀರಿಕ, ವಾಚಿಕ, ಹಾಗೂ ಮಾನಸಿಕ ಕ್ರಿಯೆಗಳಿಂದ ಪರಮಾತ್ಮನನ್ನು ಸೇವಿಸು 
ತ್ತಾನೆ. ಇವುಗಳಲ್ಲಿ ಮಧುರ ಅಥವಾ ಸಖ್ಯ ಭ 
ದಾಸಭಾವಕ್ಕಿಂತ ಸಖ್ಯ ಅಧವಾ ಮುಧುರಭ 
ಸಲುಗೆಯನ್ನು ಶೋರುವಷ್ಟು ಭಕ್ತಿಯು ಒಂದು ವಿಶೇಷ ಮಟ್ಟವನ 
ತ್ತದೆ. ಆರ್ತನಾದ ಭಕ್ತನು ಈಶ್ವರನಲ್ಲಿ ದಾಸಭಾವವನು, ತೋರುವನು. ಮುಂದೆ 
ಭಕ್ತಿ ಬೆಳೆದಂತೆಲ್ಲ ಸಖಭಾವಕ್ಕೆ ಮೊದಲಾಗುವುದು. ಇದೇ ಸರ್ವ ಭಕ್ತಿಭಾವಗಳ 
ಸಮನ್ಹಯ ರೂಪವೂ ಹೌದು, ಶಿಖರ ಪ್ರಾಯವೂ ಹೌದು. 


3 


ದಾಸ ಸಾಹಿತ್ಯ 


ಭಗವಂತನ ಅವತಾರದ ಕಲ್ಪನೆಯಿಂದ ಭಕ್ತಿಸಾಹಿತ್ಯಕ್ಕೆ ಹೆಚ್ಚಿನ ಪ್ರಷಿ ಸ ದೊರೆ 


ಯಿತು. ಭಕ್ತನು ತನ್ನ ಬಂಧು ಬಳಗದ ಮೇಲೆ ತೋರುವ ಪ್ರೇಮವನ್ನು ಅಥವಾ 
ಅದಕ್ಕೂ ಹೆಚ್ಚಿನ ಮಟ್ಟ ದ ಪ್ರೇಮವನ್ನು ಭಗವಂತನ ಅವತಾರಗಳಲ್ಲಿ ಶೋರಿದ್ದಾನೆ.. 
ತೋರಿಸುತ್ತಾನೆ. ಯಾವುದೆ ಒಂದು ಅವತಾರವನ್ನು ಕುರಿತ ಏಕಾಂತ ಭಕ್ತಿಯು ಭಕ್ತಿ 


ಸಾಹಿತ್ಯಕ್ಕೆ ವಿಶೇಷ ಕಳೆ ತಂದಿದೆ. 


ಭಾರತದಲ್ಲಿ ಭಕ್ತಿ ಮಾರ್ಗವು ಜನಸಾಮಾನ್ಯರ ಮನಸ್ಸನ್ನು ಸುಲಭವಾಗಿ ಸೆಲೆ 
ಯಿತು. ಭಕ್ತಿಮಾರ್ಗವು ಉಚ್ಚೆ, ನೀಚ ಎಂಬ ಭೇದಭಾವವಿಲ್ಲದೆ ಸರ್ವಮತೀಯ 
ರಿಂದಲೂ ಆಚರಿಸಲಿಕ್ಕೆ ಅತಿ ಸುಲಭವಾದ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಕರ್ಮಗಳ 
ಕಾಠಿನ್ಯವಾಗಲಿ, ತಪಶ್ಚರ್ಯೆಯ ನಿಷ್ಮುರವಾಗಲಿ ಇಲ್ಲ. ಜಾತಿ, ಧರ್ಮ, ವಯಸ್ಸು, 
ಲಿಂಗ ಮೊದಲಾದ ಕಂಟಕಗಳೂ ಅಡ ಬರಲಾರವು. ಪರಮಾತ್ಮನ ಮೇಲಿನ ಶುದ್ಧ 
ಪ್ರೇಮವೊಂದೇ ಭಕ್ತಿಗೆ ಬೇಕಾಗುವ ಮೂಲ ದ್ರವ್ಯ. ರತಿಪತಿ ಭಾವದ ಪ್ರೇಮವೇ 
ಪರಮಾತ್ಮನ ಪ್ರೇಮವಾಗಿ ಉದಾತ್ತಗೊಳ್ಳುವುದು. ಅಂತೆಯೇ ಭಕ್ತಿ ಮುಕ್ತಿಯ 
ಸುಲಭೋ ಸೋಪಾನ. ಮುಕ್ತಿ ಭಕ್ತಿಯ ದಾಸಿ ಎಂದೆಲ್ಲ ಹೇಳುತ್ತಾರೆ. “ನಮೇ ಭಕ್ತಃ 
ಪ್ರಣಶ್ಯತಿ" ; "ಯೋ ಮದ್‌ ಭಕ್ತಃ ಸ ಚ ಮೇ ಪ್ರಿಯಃ' ; “ಮನ್‌ ಮನಾಭವ, 
ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಹಂ ತೆ ಸರ್ವಪಾಪೇಭ್ಯೊ ಮೋಕ್ಷ 
ಯಿಷ್ಯಾಮಿ ಮಾ ಶುಚಃ' ಎಂದು ಪರಮಾತ್ಮನು ಭಗವದ್ಲಿ ತೆಯಲ್ಲಿ ನೀಡಿದ ಆಶ್ವಾ 
ಸನೆ ಕಡಿಮೆಯದೆ ? ಭಗವದ್ಗೀತೆಯು ಭಕ್ತಿವಾಹಿನಿಯ ಗಂಗೋತ್ರಿಯಾಗಿದೆ. ಭಗ 
ವದ್ಲೀತೆಯ ಹನ್ನೆರಡನೆಯ ಅಧ್ಯಾಯವು ಭಕ್ತಿಯ ಸೌಲಭ್ಯವನ್ನು ಬಹು ಸುಂದರ 
ವಾಗಿ ನಿರೂಪಿಸುತ್ತದೆ. “ಮಯ್ಯೇವ ಮನ ಆಧತ್ಸ ದ ಮಯಿ ಬುದ್ದಿಂ ನಿವೇಶಯ"'. 
ನನ್ನಲ್ಲಿಯೆ ಮನಸ್ಸನ್ನು ಇಡು, ನನ್ನಲ್ಲಿಯೆ ಬುದ್ದಿಯನ್ನಿಡು ಎಂದರೆ ನನ್ನಲ್ಲಿಯೆ ನೀನು 
ನಿವಾಸ ಮಾಡಿಕೊಂಡು ಇರುತ್ತೀ ಎಂದು ಶ್ರೀಕೃಷ್ಣನು ಆಶ್ವಾಸನೆ ನೀಡುತ್ತಾನೆ. 
ಇದು ಸಾಧ್ಯವಾಗದಿದ್ದರೆ ಅಭ್ಯಾಸದಿಂದ ಅದನ್ನು ಸಾಧಿಸಲು ಉಪದೇಶಿಸುತ್ತಾನೆ. 
ಅಭ್ಯಾಸ ಯೋಗವೂ ಸಾಧ್ಯವಾಗದೆ ಹೋದರೆ ಭಗವದರ್ಥವಾಗಿ ಕಾರ್ಯ ಕರ್ಮ 
ಗಳನ್ನು ಮಾಡು ಎಂದು ಬೋಧಿಸಿ ಆ ರೀತಿಯಿಂದಲೂ ಸಿದ್ದಿಯನ್ನು ಪಡೆಯಬಹುದು 
ಎನ್ನುತ್ತಾನೆ. ಅದೂ ಸಾಧ್ಯವಾಗದೆ ಹೋದರೆ “ಸರ್ವ ಕರ್ಮ ಫಲ ತ್ಯಾಗಂ ತತಃ 
ಷ್ಟು ಸುಲಭಗೊಳಿಸಿ ಎಲ್ಲಕ್ಕಿಂತ ಇದು ಕಷ್ಟವೊ 


ಕುರು' ಎಂದು ಭಕ್ತಿಯನ್ನು ಇನ್ನ 
ಮಹಾಭಾರತದಲ್ಲಿ ನಿರೂಪಿತವಾದ ಭಕ್ತಿಗೆ ಏಕಮೇವ 


ಏನೋ ಬೋಧಿಸುತ್ತಾನೆ. 
ನಿದರ್ಶನ ಭಗವದ್ಗೀತೆ. ವಾಸುದೇವನು ಅರ್ಜುನದಿಗೆ ಗೀತೆಯನ್ನು ಬೋಧಿಸಿದಾಗ 
ಅ 


ಭಕ್ತಿ ಒಂದು ಘಟ ವನ್ನು ಮುಟ್ಟಿತು. ವಿದುರನ ಭಕ್ತಿ. ಭೀಷ್ಮರ ಭಕ್ತಿ. ದ್ರೌಪದಿಯ 


ಪ್ರರಂದರದಾಸರವರೆಗಿನೆ ಹರಿದಾಸ ಸಾಹಿತೆ ಕ 


ಭಕ್ತಿ, ಧರ್ಮಾರ್ಜುನರ ಭಕ್ತಿಗಳು ಒಂದೊಂದು ಬಗೆಯ ನಿದರ್ಶನ. ಶ್ರೀಕೃಷ್ಣನು 
ತನ್ನ ಮೇಲೆ ಚಕ್ರ್ರವನ್ನೆತ್ತಿದಾಗ "ನಾನು ನಿನ್ನ ದಾಸನಾಗಿದ್ದೇನೆ' ಎಂದು ಭೀಷ್ಮನು 
ಅವನಿಗೆ ಸಾಷ್ಟಾಂಗವೆರಗುವುದು ವೀರಭಕ್ತಿಯ ಉದಾಹರಣೆಯಾಗಿದೆ. ದ್ರೌಪ 
ದಿಯ ಶರಣಾಗತಿ ಅರ್ಜುನನ ಸಖ್ಯಭಕ್ತಿಗಳಿಗೆ ಉತ್ತರ ರೂಪವಾಗಿ ಭಗವಾನ್‌ 
ಶ್ರೀ ಕೃಷ್ಣನು “ಮಮ ಪ್ರಾಣಾಹಿ ಪಾಂಡವಾಃ” ಎಂದು ಘೋಷಿಸಿ ಪಾಂಡವರಿಗೆ 
ವಿಜಯ ಶ್ರೀಯನ್ನು ತಂದುಕೊಡುತ್ತಾನೆ. "ಶಿಷ್ಯಸ್ನೇಹಂ ಶಾಧಿಮಾಂ ತ್ವಾಂ 
ಪ್ರಪನ್ನಂ' ಎಂದು ಪಾರ್ಥನು ಮೊರೆಹೊಕ್ಕಾಗ ಶ್ರೀಕೃಷ್ಣನು ಅವನಿಗೆ ಯೋಗವನ್ನು 
ಬೋಧಿಸುತ್ತಾನೆ. ವಿಶ್ವರೂಪ ದರ್ಶನವನ್ನು ಮಾಡಿಸುತ್ತಾನೆ. "ಯತ್ರಯೋಗೇ 
ಶ್ಚರಃ ಕೃಷ್ಣೋ ಯತ್ರಪಾರ್ಧೂ ಧನುರ್ಧರಃ । ತತ್ರ ಅಶ್ರೀರ್ವಿಜಯೋಭೂ 
ತಿರ್ಧ್ಗುವಾ ನೀತಿರ್ಮತಿರ್ಮಮ' ಇದು ಭಕ್ತಿಯ ಸಖ್ಯ ಭಾವದ ಶಿಖರ. 

ರಾಮಾಯಣದಲ್ಲಿಯೂ ಭಕ್ತಿಯ ಬಹುವಿಧ ಪ್ರಕಾರಗಳನ್ನು ಕಾಣುತ್ತೇವೆ. 
ಹನುಮಂತನಂತೂ ದಾಸ್ಯ ಭಕ್ತಿಯ ಪರಮ ನಿದರ್ಶನ. ಅದರಲ್ಲಿಯೂ ಹನು 

ಐಂ ಆ 

ವೀಣೆಯೊಂದಿಗೆ ವಾಲ್ಮೀಕಿ ಮಹಾಮುನಿ ಪ್ರಣೀತವಾದ ಶ್ರೀಮದ್‌ ರಾಮಾಯಣ 
ವನ್ನು ಗೇಯ ರೂಪದಲ್ಲಿ ನಿವೇದಿಸಿದಾಗ ಭಕ್ತಿಯ ಒಂದು ಪ್ರಕಾರವಾದ ಭಗವ 
ನ್ನಾಮ ಸಂಕೀರ್ತನೆ ಪ್ರಕಟಗೊಂಡಿತ್ತು. 

ಪದ್ಮಪುರಾಣದಲ್ಲಿ ಭಾಗವತ ಮಹಿಮೆಯು ನಿರೂಪಿತವಾದ ಸಂದರ್ಭದಲ್ಲಿ 
ಭಕ್ತಿಯ ಉಗಮ, ವ ದ್ಧಿ ಜರ್ಜರಿತಗಳನ್ನು ಕುರಿತು ಒಂದು ಸುಂದರ ರೂಪಕವೆ 
ಹೆಣೆದಿಟ್ಟಿದ. ನಾರದರು ಪ್ರಥ್ವೀ ಸಂಚಾರ ಮಾಡುತ್ತ ಭಾರತದ ಉತ್ತರದಲ್ಲಿ 
ಯಮುನಾ ತೀರಕ್ಕೆ ಬರುತ್ತಾರೆ. ಅಲ್ಲಿ ಖನ್ನ ಮಾನಸೆಯಾದ ಒಬ್ಬ ತರುಣಿ ಅವರ 
ಕಣ್ಣಿಗೆ ಬೀಳುತ್ತಾಳೆ. ಇಬ್ಬರು ವೃದ್ಧರು ಚೇತೋಹೀನರಾಗಿ ಉಸುರುಗರೆಯುತ್ತ 
ಆಕೆಯ ಬಳಿ ಬಿದ್ದು ಕೊಂಡಿದ್ದರು. ಅವರನ್ನು ಶುಶ್ರೂಷೆ ಮಾಡುತ್ತ ಅವರ ಮುಂದೆ 
ಕಣ್ಣಿ ಕೀರು ಹಾಕುತ್ತ ಕುಳಿತ ತರುಣಿ ತನ್ನನ್ನು ರಕ್ಷಿಸುವವರು ಯಾರಾದರೂ ಇದ್ದಾ 
ರೆಯೇ? ಎಂದು ದಶದಿಕ್ಕುಗಳನ್ನು ನಿರೀಕ್ಷಿಸುತ್ತಿರುವಾಗ ಸಾಧು ಸ್ವರೂಪರಾದ 
ನಾರದರನ್ನು ನೋಡಿ "ಭೋ ಭೋ ಸಾಧೊ ಕ್ಷಣಂ ತಿಷ್ಠ ಮಮ ಚಿಂತಾನಪಿ ನಾಶಯಃ। 
ದರ್ಶನಂ ತವ ಲೋಕಸ್ಯ ಸರ್ವಥಾಘಹರಂ ಪರಮ್‌' ಎಂದು ಮೊರೆಯಿಟಾ ಗ್ಗ 
ನಾರದರಿಗೆ ಅಚ್ಚರಿಯಾಗುತ್ತದೆ. "ತಾಯಿ, ನೀನಾರು? ಈ ವೃದ್ಧರಾರು? ನಿನ್ನ 
ದುಃಖಕ್ಕೆ ಕಾರಣವೇನು ?" ಎನಲು ಆಕೆ ತನ್ನ ವ್ಯಥೆಯ ಕಥೆಯನ್ನು ಹೇಳುತ್ತಾಳೆ ; 
"ನಾನು ಭಕ್ತಿ ಎಂದು ಖ್ಯಾತಳಾಗಿದ್ದೆ ನೆ. ಇವರಿಬ್ಬರೂ ನನ್ನ ಮಕ್ಕಳು. ಇವರ 
ಹೆಸರು ಜ್ಞಾನ ಮತ್ತು ವೈರಾಗ್ಯ. ಕಾಲಯೋಗದಿಂದ ಇವರು ಜರ್ಜರಿತರಾಗಿ 


ಮಂತನು ಕರ್ನಾಟಕದ ಭಕ್ತ. ಶ್ರೀರಾಮಚಂದ್ರನ ಯಜ್ಞ ಶಾಲೆಯಲ್ಲಿ ಲವಕುಶರು 


ಲಾಸ ಸಾಹಿತ್ಯ 


ದ್ದಾರೆ.” ಎಂದೆಲ್ಲ ತನ್ನ ವಾರ್ತೆಯನ್ನು ನಿವೇದಿಸುತ್ತ ದೇವತೆಗಳಿಂದ ಸೇವಿಸಲ್ಪಟ್ಟರೂ 
ತನಗೆ ಶ್ರೇಯಸ್ಸೆಂಬುದು ಉಂಟಾಗಲಿಲ್ಲ ಎಂದು ದುಃಖದಿಂದ ನುಡಿಯುತ್ತಾಳೆ. 
"ಉತ್ಪನ್ನಾದ್ರಾವಿಡೆ ಸಾಹಂ ವೃದ್ಧಿಂ ಕರ್ಣಾಟಕೇ ಗತಾ । ಕೃಒಠ್‌ ಮಹಾರಾಷ್ಟೇ 
ಗೂರ್ಜರೇ ಜರ್ಜರಾಮ್‌ ಗತಾ" ಎಂದು ಹೇಳಿಕೊಳ್ಳುತ್ತಾಳೆ.  ಅದಕ್ತಿ ನಾರದರು 
ಇದೆಲ್ಲ ಕಲಿಯುಗದ ಮಹಿಮೆ. ಪುಂಡರೀಕಾಕ್ಷನೆ ಈ ಅವನತಿಯನ್ನೆ ಲ್ಲ ಸಮಿಸಿ 
ಆತನೇ ಇದನ್ನು ನಿವಾರಿಸುತ್ತಾನೆ ಎಂದು ಸಂಶೈಸುತ್ತಾರೆ. 

ಇದು ಭಕ್ತಿಯ ಕತೆ. ಆಳ್ವಾರರಿಂದ ಭಕ್ತಿಯು ದ್ರಾವಿಡ ದೇಶದಲ್ಲಿ ಜನ 
ತಾಳಿತು. ಆಳಾ ರರು ಎಂದರೆ ಭಕ್ತಿಯಲ್ಲಿ ಮುಳುಗಿದವರು ಎಂದರ್ಥ. ಆಳ್ವಾ ರರ 
ಕಥಾವಳಿ ಎಂದರೆ ದಕ್ಷಿಣದಲ್ಲಿ ವೈಷ್ಣವ ಮಠದ ಉಚ್ಛಾ$ಯದ ಕಥೆ. `ನಾಲಾಯಿರ 
ಪ್ರಬಂಧಂ' ಎಂಬ ಗ್ರಂಧದಲ್ಲಿ ಆಳ್ಲಾರರ ಚರಿತ್ರೆಯನ್ನು ನಿರೂಎಸಲಾಗಿದೆ. 

[ವೈಷ್ಣವ ಭಕ್ತಿಯೊಂದಿಗೆ ದಕ್ಷೀಂದಲ್ಲಿ ಶೈವ ಭಕ್ತಿಯೂ ಬೆಳೆದುಕೊಂಡು 
ಬಂತು. ಶೈವ ಪುರಾತನದಿಂದಲೂ ವೀರಶೈವ ವಚನಕಾರರಿಂದಲೂ ಶೈವಭಕ್ತಿ 
ಅಭಿವೃದ್ದಿ ಪಡೆಯಿತು. ಕರ್ನಾಟಕದಲ್ಲಿ ಬಸವೇಶ್ವರರಿಂದ ಪುರಸ್ಕೃತವಾದ ವಚನ 
ವಾಜ್ಮಯವು ಶೈವ ಭಕ್ತಿಯ ಮಹಾತ್ಮೆಯನ್ನು ಕೊಂಡಾಡಿದೆ. ಬಸವಣ್ಣ, ಅಕ್ಕ 
ಮಹಾದೇವಿ ಇವರ ವಚನಗಳಲ್ಲಿ ಭಕ್ತಿಯ ಅನುಭವ ಅನುಭಾವಗಳು, ಅಂತರಂಗದ 
ಸಂವೇದನೆಗಳು ಭಕ್ತನ ಕಷ್ಟನಿಷ್ಠುರಗಳು _ ಹೃದಯಸ್ಪರ್ಶಿಯಾಗಿ. ಪ್ರತಿಬಿಂಬಿತ 
ವಾಗಿವೆ. ಇವರ ಸಮಕಾಲೀನರಾಗಿಯೂ, ತರುವಾಯದವರಾಗಿಯೂ ಇನ್ನೂ 
ಅನೇಕಾನೇಕ ಶಿವಶರಣ ವಚನಕಾರರು ಆಗಿಹೋದರು. ಹರಿಹರನ ರಗಳೆಗಳಲ್ಲಿ 
ಶಿವಭಕ್ತರ ಚರಿತ್ರೆಗಳು ಚಿತ್ರಿತವಾಗಿದ್ದು ಒಂದೊಂದು ಚರಿತ್ರೆಯಾಗಿ ಭಕ್ತಿಯ 
ಪಾರಮ್ಯಕ್ಕೆ ಒಂದೊಂದು ಶಕ್ಕ ಉದಾಹರಣೆ.] 

ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ದಕ್ಷಿಣದಲ್ಲಿ ಇಬ್ಬಗೆಯ 
ವೈಷ್ಣವ ಪಂಧವನ್ನು ಸ್ಥಾಪಿಸಿದರು. ಉಭಯರ ಕಾರ್ಯಕ್ಷೇತ್ರವು ಕರ್ನಾಟಕವೇ. 
ರಾಮಾನುಜಾಚಾರ್ಯರು ಕಂಚಿ ಮತ್ತು ಶ್ರೀರಂಗಮ್‌ಗಳನ್ನು ಬಿಟ್ಟು ಕರ್ನಾಟಕಕ್ಕೆ 
ಬಂದು ಜೇಲೂರು, ಮೇಲುಕೋಟೆಗಳಲ್ಲಿ ತಮ್ಮ ಪ್ರೀ ವೃಷ್ಟವ ಧರ್ಮಕಾರ್ಯ 
ವನ್ನು ಮುಂದುವರಿಸಬೇಕಾಯಿತು. ರಾಮಾನುಜಾಚಾರ್ಯರ ಜಾತ್ಕ ತೀತವಾದ 
ವಿಶಾಲ ಮನೋಭಾವನೆ ಬಹು ಜನರನ್ನು ಅವರತ್ತ ಆಕರ್ಷಿಸಿತು. ಹೊಯ್ಸಳ 
ವಿಷ್ಣುವರ್ಧನನು ಬಿಟ್ಟಿದೇವನೆನಿಸಿ ಶೀ ವೈಷ್ಣ ವ ಮಠವನ್ನು ಅಂಗೀಕರಿನಿದುದು 
ಕನ್ನಡ ನಾಡಿನ ಇತಿಹಾಸದಲ್ಲಿ ಇತಿಹಾಸವಾಯಿತು. ಭಕ್ತಿ ಮತ್ತು ಪ್ರಪತ್ತಿಗಳು 
ಶ್ರೀ ವೈಷ್ಣವ ಧರ್ಮದ ಮುಖ್ಯ ಲಕ್ಷಣಗಳು. ಪ್ರಪತ್ತಿ ಅಥವಾ ಶರಣಾಗತಿ 
ಯಿಂದಲೆ ಭಕ್ತಿ. ಅದರಿಂದಲೆ ಮೋಕ್ಷ. 


8 


ಪ್ರರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ರಾಮಾನುಜಾಚಾರ್ಯರ ತರುವಾಯ ಸುಮಾರು 100 ವರ್ಷಗಳ ನಂತರ 
ಶ್ರಿ ಮಧ್ವಾಚಾರ್ಯರು ವೈಷ್ಣವ ಭಕ್ತಿಯನ್ನೆ ಪ್ರತಿಪಾದಿಸುವ, ಆದರೆ ರಾಮಾನುಜರ 
ವಿಶಿಷಾ ದ್ದೆ ಎತದಿಂದ ಭಿನ್ನವಾದ ದ್ರೆ ಪತೆ ಮತವನ್ನು ಸ್ಥಾಪಿಸಿದರು. ಇವರ ಕಾರ್ಯ 
ಕ್ಷೇತ್ರ ಉಡುಪಿ. ತಮ್ಮ ಪ್ರತಿಭೆ, ಪಾಂಡಿತ್ಯ, ಪವಾಡ ಶಕ್ಕಿಗಳಿಂದ ಇವರು ಜನ 


ಸಾಮಾನ್ಯದಲ್ಲಿ ವಿಶೇಷ ಪ್ರಭಾವವನ್ನು ಬೀರಿದರು. 


ಶ್ರೀಮನ್‌ ಮಧ್ವಮತೇ ಹರಿಃ ವರತರಃ ಸತ್ಯಂ ಜಗತ್‌ ತತ್ವತೋ 
ಭೇಧೋ ಜೀವಗಣಾಃ ಹರೇರನುಚರಾಃ ನೀಚೊಚ್ಚೆ ಭಾವಂಗತಾಃ 
ಮುಕ್ತಿರ್ಗೈೆಜ ಸುಖಾನುಭೂತಿರಮಲಾ ಭಕ್ತಿಶ್ಚಶತ್ಸಾಧನಂ 

ಬಿ ವ ಎಣಿ ವಾಜಿ ದಿ ದಬ ಕ 
ಹ್ಯಕ್ಷಾದಿ ತ್ರಿತಯಂ ಪ್ರಮಾಣಮಖಿಲಂ ಆಮ್ಚೆ ಕ ವೇದ್ಯೋ ಹರಿಃ ॥ 


ಹರಿಸರ್ವೋತ್ತಮತ್ಹ್ಸವನ್ನು ಜೀವ ಜೀವರಲ್ಲಿ ಭೇದ, ದೇವ ದೇವತೆಗಳಲ್ಲಿ 
ತಾರತಮ್ಯ, ಭಕ್ತಿಮುಖ್ಯವಾದ ಸಾಧನೆ ಇವು ಮಧ್ವಾಚಾರ್ಯರ ದ್ರೆ ಪತೆ ಧರ್ಮದ 
ಮುಖ್ಯ ಲಕ್ಷಣಗಳು. ವೇದ, ಉಪನಿಷತ್‌, ಬ್ರಹ್ಮಸೂತ್ರಗಳ ತತ್ವಗಳನ್ನು ತಿಳಿ 


ಗೊಳಿಸಿ ಅವನ್ನು ಜನತೆಗೆ ಸುಲಭ ರೀತಿಯಲ್ಲಿ ಭೋಧಿಸಿದರು. “ಭಕ್ತಿಶ್ಚ ತತ್ಸಾಧನಂ' 
ಹ 
ಉ 


ಎಂಬುದನ್ನು ಗಮನಿಸಿ ಹರಿಸರ್ವೋತ್ತಮತ್ವವನ್ನು ಹರಿಯ ಮಹಾತ್ಮೆಯ ಲ ಜನತೆಗೆ 
ವಿದಿತಪಡಿಸುವುದಕ್ಕಾಗಿ ಉಡುಪಿಯಲ್ಲಿ ಕಡಗೋಲು ಕ್ರಷ್ಣನ ಪು ಮೂರ್ತಿಯನ್ನು 


ಟಿ 

ಟಿ 
ಪ್ರತಿಷ್ಠಾಪಿಸಿದರು. "ನ ಹರೇಃ ಪರಮೋ ನ ಹರೇಃ ಸದೃಶಃ ಪರಮಃ ಸತು ಸರ್ವ 
೧ » ದ್‌ 

ಚಿದಾತ್ಮ ಗುಣಾನ್‌” ಎಂದು ಹುರಿಸರ್ಮೋತ್ತಮತ್ತವನ್ನು ದ್ವಾದಶ ಸ್ತೋತ್ರದಲ್ಲಿ 
ವರ್ಣಿಸಿದ್ದಾರೆ. 


ed 


ಪಃ 


ಶಂಕರಾಚಾರ್ಯರ ನಿರ್ಗುಣ ಬ್ರಹ್ಮವಾದವು ಜನಸಾಮಾನ್ಯರ ಬುದ್ದಿ ಮಟ್ಟ ಕಕ್ಕೆ 
ಗ್ರಾಹ್ಯಾ ೀತವೆನಿಸಿತು. ರಾಮಾನುಜಾಚಾರ್ಯರ ನಾರಾಯಣ ಮಹಿಮೆ, ದೈವೀ 
ಕೃಪೆ ಎಂಬ ವಿಚಾರಗಳು ಜನಸಾಮಾನ್ಯರ ಚಿತ್ತವನ್ನು ಸೆರೆ ಹಿಡಿದವು. ಮಧ್ವಾ 
ಚಾರ್ಯರು ಹರಿಸರ್ಮೋತ್ತಮತ್ತ್ವವನ್ನು ಪ್ರತಿಪಾದಿಸಿ ಆ ತರುವಾಯದ ಸ್ಥಾನವನ್ನು 
ಲಕ್ಷ್ಮಿಗೆ ನೀಡಿದರು. ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿಯ ನಿರ್ವಾಹಕ ಶಕ್ತಿಗೆ ಅಧೀನ 
ರಾದರು. ಇದು ಮಧ್ವಾಚಾರ್ಯರ ದೇವತಾ ಶಾರತಮ್ಯ. ಜೀವಾತ್ಮ ಪರಮಾತ್ಮರ 
ಸಂಬಂಧವು ಮೋಕ್ಷದಲ್ಲಿ ಕೂಡ ಅದ್ದೆ ಅತೆವಾಗಿರದೆ ಪ್ರಭು ಮತ್ತು ದಾಸ ಎಂಬ 
ಸಂಬಂಧವನ್ನು ಹೊಂದಿರುತ್ತದೆ. ಮೋಕ್ಷ ಪದವಿಯಲ್ಲೂ ಭಕ್ತನು ಶ್ರೀ ಹರಿಯ 
ಪಾದಸಾನ್ಸಿಧ್ಯವನ್ನು ಮಾತ್ರ ಪಡೆಯುತ್ತಾನೆ ಎಂದು ಮಧ್ವಾಚಾರ್ಯರು ಪ್ರತಿ 
ಪಾದಿಸಿದ ದ್ವೈತ ದರ್ಶನವು ಭಕ್ತಿಗೆ ಹೆಚ್ಚು ಅನುಕೂಲವಾಯಿತು. ಈ ಹೊಸ 


ದಾಸ ಸಾಹಿತ್ಯ 


ವಿಚಾರ ಪ್ರಚುರತೆಗೆ ಉಡುಪಿಯಲ್ಲಿ ಸ್ಥಾ ್ಲಿಪಿತವಾದ ಕೃ ಷ್ಣ ಮರವು ಭಕ್ತರನ್ನು ಆಕರ್ಷಿ 
ಸುವ ಕೇಂದ್ರ ಸ್ಥಾನವಾಯಿತು. 

ಶ್ರೀಕೃಷ್ಣ ಪೂಜೆ, ಭಕ್ತರಿಗೆ ಪ್ರಸಾದ ವಿತರಣೆ, ಭಕ್ತಿ ಪಂಥದ ಬೆಳವಣಿಗೆ 
ಪೋಷಕವಾದವು. ಭಕ್ತಿ ಜರ್‌ ಶ್ರೀಕೃಷ್ಣ ನ ಕಲ್ಪನೆಯು ಮಹಾಭಾರತ 
ಕ್ಛ್ರ ಷ್ಠ ನಿಗಿಂತ ಭಾಗವತ ಮತ್ತು ಚ ಕೃಷ್ಣ ಮಹಿಮೆಗೆ ಸಮೀಪವಾಗಿದೆ. ಕವಿ 
ಕುಮಾರವ್ಯಾ ಸಮ ಶುಕ ರೂಪನೆನಿಸಿ ವ್ಯಾ ಸಭಾರತವನ್ನು ಕೃಷ್ಣ ಕಥೆಯನ್ನಾಗಿಸಿ ಪು 
ರ್ರ ಚಿಸಿದನೆಂಬುದನ್ನು ಇಲ್ಲಿ ನೆನೆಯಬಹುದು. “ತಿಳಿಯ ಹೇಳುವ ಕ್ರಷ್ಣ ಡ್ನ ಕದೆಯನು 
Re ಜಾಣರು "ಮೆಚ್ಚುವಂತಿರೆ |. ನೆಲೆಗೆ' ಪಂಚಮಶ್ರ ತಿಯಸೊಲೆವನು ಕ್ರಷ್ಣ 
ಮಚ್ಚ ಲಿಕೆ” ಎಂದು ಸಾರಿದ ಕವಿ ಭಾ ಸನ ಕಣ್ಣಿ ನಲ್ಲಿ ಇದು? ನ ಭಾರತವು ಕ ಷ್ಣ 
ಕಥೆಯಾಯಿತು. ಇದು ಕವಿಯ ಭ ಕ್ವಿಭಾವನೆಯನ್ನೂ ಕೃಷ್ಣ ಪಾರಮ್ಮ ವನ್ನೂ ಎತ್ತಿ 
ತೋರಿಸುತ್ತದೆ. ಮಧ್ವಾಚಾರ್ಯರಿಂದ ಭಾಗವಶ ಜಾ ವು ಲೋಕಪ್ರಿ ಜಾ 
ಜನರ ಹೃದಯಗಳನ್ನು ಆಕರ್ಷಿಸಿದ ಬಗ್ಗೆ ನನಯ ಸನು ಎತ್ತಿ ಹಿಡಿದ ಭಾಗವತ 
ಸಂಪ್ರದಾಯವು ಆತನ ಭಾರತರಚನಾದೃಷ್ಟಿಯಲ್ಲಿ ಕಾಣಿಸಿಕೊಂಡಿದೆ. ಸ್ಮಾರ್ತ 
ಬ್ರಾಹ್ಮಣನಾಗಿದ್ದ ನಾರಣಪ್ಪನು ಪದುಮನಾಭನ ಮಹಿಮೆಯನ್ನು ಹೇಳಲು ಹೊರಟ 
ತನ್ನ ಕಾವ್ಯವು “ಇದ ವಿಚಾರಿಸೆ ಬರಿಯ ತೊಳಸಿಯ । ವುದಕದಂತಿರೆ ಇಲ್ಲಿ 
ನೋಳ್ಬುದು । ಪದುಮನಾಭನ ಮಹಿಮೆ ಧರ್ಮವಿಚಾರ ಮಾತ್ರವನು' ಎಂದು ಹೇಳಿ 
ತನ್ನ ಕೃಷ್ಣ ಭಕ್ತಿಯನ್ನು ಮೆರೆದಿದ್ದಾನೆ. ಭಾರತ ಯುದ್ಧವು ಪಾಂಡವರ ಗೆಲವು 
ಎನಿಸದೆ ಕೃಷ್ಣ ನ ಗೆಲುವು ಅರ್ಥಾತ್‌ ಭಕ್ತಿಯ ಗೆಲವು ಎನಿಸಿದೆ. "ಒಲಿದವರನು 
ಜೀವಿಸುವ ಬಗೆ ಬಲಹು ಮುರಮಥನಂಗೆ' ಎಂದು "ಶರಣದೇಹಿಕದೇಹ'ನೆಂದು 
"ನಂಬಿದವರಿಗೆ ತನ್ನ ತೆತ್ತಿಹ' ಎಂದು ಕುಮಾರವ್ಯಾಸನು ಕೃಷ್ಣನಿಗೆ ಬಿರುದುಗಳನ್ನು 
ದಯಪಾಲಿಸಿದ್ದಾನೆ. ಶ್ರೀಕೃಷ್ಣನು ಯೋಗೀಶ್ವರನಾಗಿದ್ದರೂ “ಭಂಟರಾಮ* 
ಭಕ್ತರ್ಗೆ' ಎಂದು ಹೇಳುತ್ತಾನೆ. ತನ್ನನ್ನು ಒಂದು ಮಡಿ ಮೆಚ್ಚಿದವರಿಗೆ ಎಂಟು 
ಮಡಿ ಮೆಚ್ಚು ವುದಾಗಿಯೂ ಘೋಷಿಸುವ ಶ್ರೀಕೃಷ್ಣನು “ಮಮ ಪ್ರಾಣಾ 
ಪಾಂಡವಾಃ.” ಎಂದು ಪಾಂಡವ ಪಕ್ಷಪಾಶವನ್ನು ಹಿಂದೆ ಮುಂದೆ ನೋಡದೆ ಸಾರಿ 
ಹೇಳುತ್ತಾನೆ. ಕೌರವರಾಗಲಿ, ಪಾಂಡವರಾಗಲಿ, “ಎಮಗೆ ಸರಿಯಿತ್ತಂಡ, ಬೇರೊಬ್ಬ 
ರಲಿ ಪಕ್ಷಭ್ರಮೆಯ ಮಾಡೆವು ಹಿತವ ಬಯಸವೆವೆರೆಡು ಸಂತತಿಗೆ" ಎಂದು ಸಾರಿ 
“ಭಂಟರಾಮ್‌ ಭಕ್ತರ್ಗೆ ನೆನೆವರು । ನಂಟರೆಮಗೆ" ಎನ್ನುತ್ತಾನೆ. ಆದರೆ ತರ್ಕ 
ಸಾಧಕರು ತನಗೆ ಬೇಡ, ಭಕ್ತಿಸಾಧಕರು ಬೇಕು ಎಂಬುದು ಆತನ ಮತ. "ಕೊಂದು 
ಹಗೆಯಲ್ಲೀತ ಸಲಹಿದ । ನೆಂದು ಮೋಹಿತನಲ್ಲ' ಎಂಬುದು ಯೋಗೀಶ್ವರನಾದ 
ಶ್ರೀಕೃಷ್ಣನ ನಿಲುವು ಎಂದು ಭೀಷ್ಮನು ಹೇಳಿದ್ದರೂ ಭಕ್ತಿ ಸುಲಭನಾದ ಆ ಭಗವಂತನು 


— QL 


ನಕ 


8 


ಪ್ರುರೆಂದರದಾಸವರೆಗಿನೆ ಹರಿದಾಸ ಸಾಹಿತ್ಯ 


ಭಕ್ತೆಯಾದ ದ್ರೌಪದಿ "ಲಕ್ಷ್ಮೀರಮಣ. ಲಕ್ಷ್ಮೀರಮಣ' ಎಂದು ಮೊರೆಯಿಟ್ಟಾಗ 
ನೊಂದು ಕರಗಿಹೋಗುತ್ತಾನೆ ಕೃಷ್ಣ. 


ವ್ಳೆ ದಿಕ ದೇವತೆಯಾದ ಎಷ್ಟು ವೆ ಹೆಚ್ಚೆ ನ ಮಹಾತೆ ಯನ್ನು ಪಡೆದು ಬೆಳೆದು 
ಬಂದುದನ್ನು ಶ ಶತಪಧ ಬ್ರಾಹ್ಮಣ ಮತ್ತು ತೈತ್ರ ತ ಶರೀಯ ಅರಣ್ಯ ಕದಲ್ಲಿ ಕಾಣುತ್ತೇವೆ, 
ದೇವಾಸುರರು ಯಜ್ಞಸ್ಥ ಳಕ್ಕಾ ಗಿ ಟಟ ನಡೆಸಿದಾಗ. ದೇವತೆಗಳಿಗೆ ಒಬ್ಬ 
ಕುಬ್ಜ ನು ವ್ಯಾ ಸುವ ಸ್ಥಳವನ್ನು ಕೊಡಲು ಅಸುರರು ಒಪ್ಪು ತ್ಲಾರೆ. ಆ ಮೇರೆಗೆ 
ವಿಷ್ಣು ಅಡ್ಡ. ೩... ಬೆಳೆಯುತ್ತ ಬೆಳೆಯುತ್ತ ಇಡಿಯ ಪ್ರಥ್ವಿಯನ್ನೆ 
ವ್ಯಾಪಿಸುತ್ತಾನೆ. ಇದು ಬೀದಕಾಲದ ಎಷ್ಟು ಮಹಾತ್ಮೆಯನ್ನು ವಿವರಿಸುವ ಒಂದು 
ಕಥೆ. ಬರಬರುತ್ತ ವಿಷ್ಣು ಮನೆತನದ ದೇವತೆಯಾದ. ವೈವಾಹಿಕ ಸಪ್ತಪದಿಯಲ್ಲಿ 
ವರನು ವಧುವಿಗೆ “ಎಷ್ಟು ನಿನ್ನನ್ನು ನಡೆಸಲಿ” ಎಂದು ಇಚ್ಛೆ ಸುತ್ತಾನೆ. ಮಹಾಭಾರ 
ತದ ಕಾಲಕ್ಕೆ ಎಷ್ಟು ಪರಮಾತ ನೆಂದೂ ವಾಸುದೇವನೆ ವಿಷ್ಣು ವೆಂದೂ ಪರಿಗಣಿಸ 
ಲ.ಟಿ ತು. ಭೀಷ್ಮ] ಪರ್ವದಲ್ಲಿ ತ್‌ಾ ನೆಂದರೆ ಮರಯ ಬುಡ್‌ ವಿಷ್ಟು 
ವನೆಂದೂ ವರ್ಣಿಸಲಾಗಿದೆ 


ದೇ 
ವಾಸುದೇವ ಕೃಷ್ಣನೆ ಗೋಪಾಲಕೃಷ್ನ ' ಎಂಬ ಬಗೆ ಹರಿವಂಶ, ವಿಷು 
No) ೬ C೦ 1) ೭98 


ಶ್ರ ಪುರಾಣಗಳಲ್ಲಿ ಕಥೆಗಳ ಮೂಲಕೆ ನಿರೂಪಿಸಲಾಗಿದೆ. ಕೃಷ್ಣ್ಯಾವ 
ತಾರದಲ್ಲಿ ಕಂಸನೆ ಮೊದಲಾದ ಅಹಂ ಅಸುರರನ್ನು ಸಂಹರಿಸಿದ ಕಥೆಗಳಿವೆ. 


ಪಾಂಚರಾತ್ರ ಆಗಮವು ಭಕ್ತಿಯ ಮಹತ್ವ ವನ್ನೆ ತಿಳಿಯಪಡಿಸುತ್ತದೆ... ಈ 
ಆಗಮವು ಕ್ರಿ. 'ಪೂ. 3ನೆಯ ಶತಮಾನದಲ್ಲಿ : ಬಳೆದು. ಬಂದಿರಬೇಕೆಂದು ತಿಳಿಯ 
ಲಾಗಿದೆ ವೈಷ್ಣವ ಧರ್ಮವು ಗುಪ್ತರ ಕಾಲಕ್ಕೆ ಎಂದರೆ 4ನೆಯ ಶತಮಾನದ 


ಪೂರ್ವಾರ್ಧದಲ್ಲಿ ಗುಪ್ತರ ಎರಡನೆಯ ಚಂದ್ರಗುಪ್ತ, ಕುಮಾರಗುಪ್ತ ಮತ್ತು 
ಸ್ಮಂದಗುಪ್ತ ಈ ರಾಜರು "ಪರಮ ಭಾಗವತರು” ಎಂದು ಅವರ ನಾಣ್ಯಗಳ ಮೇಲೆ 
ಮುದ್ರಿಸಲಾಗಿದ್ದಿತು. ಬಾದಾಮಿಯ ಚಾಲುಕ್ಯರ ಕಾಲಕ್ಕೆ ಎಷ್ಟು ಭಕ್ತಿಯು 
ಕರ್ನಾಟಕದಲ್ಲಿ ಊರ್ಜಿತ ಸ್ಥಿತಿಯಲ್ಲಿದ್ದಿತೆಂದು ಕಂಡುಬರುತ್ತದೆ. 

ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿ ಇರುವ ಶಿಲಾಶಾಸನದ ಶ್ಲೋಕ 
ವೊಂದು ಧರ್ಮ ಸಮನ್ವಯ ದೃಷ್ಟಿಗೆ ಒಂದು ಸೂಕ್ತ ಉದಾಹರಣೆಯಾಗಿದೆ : 


ಯಂ ಶೈವಾಸ್ಸಮುಪಾಸತೇ ಶಿವ ಇತಿ ಬ್ರಹ್ಮೇತಿ ವೇದಾನ್ತಿನೋ । 
ಬೌದ್ದಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ll 
ಅರ್ಹಶ್ಚೇತಿಹ ಜೈನ ಶಾಸನಮಿತಿ ಕರ್ಮೇತಿ ಮೀಮಾಂಸಕಾಃ 


ದಾಸ ಸಾಹಿತ್ಯ 


(ಅರ್ಹನ್ನಿತ್ಯಥ ಜೈನಶಾಸನರತಾಃ ಕರ್ಮೇಶಿ ಮೀಮಾಂಸಕಾಃ 1) 
ಬ 
ನೋಯಂ ವೋ ವಿಧದಾತು ವಾಂಛಿತಘಲಂ ಶ್ರೀ ಕೇಶವೇಶಸ್ಸ ದಾ॥ 
ವಿಜಯನಗರದ ಬುಕ್ಕರಾಯನ ಕಾಲಕ್ಕೂ ಜೈನ ವೈಷ್ಣವ ಸೇಹ ಸಂವರ್ಥನವನು 
ಸೂಚಿಸುವ ಶಿಲಾಲೇಖವೊಂದು ದೊರಕುತ್ತದ. ವರಧರ್ಮ ಸ 
ನ ಷ್ಟು ಇಶಿಜಹೆದೆ ಗೌ ೧ OR 
ರಕ್ಷಣೆ ಇವು ಸ್ವಿಧರ್ಮದ ಉನ್ನ ಶಿಕೆಯ ಲಕ್ಷಣ. ಚಾಲುಕ್ಯ. ಯಾದ 
ಛದ ಕಾಲಕ್ಕೆ ಶೈವ, ವೈಷ್ಣ ವ ಎರಡೂ ಧರ್ಮಗಳು ಊರ್ಜಿತಗೊಂಡ 
ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಕಳಯೂರ್ಯರ ಕಾಲಕೆ 
ಬಸವೇಶ್ವರರಿಂದ ವೀರಶೈವ ಧರ್ಮವು ಪುರಸ್ಕೃತವಾಗಿ ವಚನ ವಾಜ್ಮಯವು ತೆ 
ಎಲ್ಲಿ ಸಣ್ಣು ಇ nN wd 
ಯೆತ್ತಿ ಭಕ್ತಿಪಂಥವು ಒಂದು ಉನ್ನತ ಶಿಖರವನ್ನು ಮುಟ್ಟಿತು. ಬಸವೇಶ್ವರರ, 
ಅಕ್ಕಮಹಾದೇವಿಯ ಹಾಗೂ ಇತರ ಹಲವಾರು ವಚನಕಾರರ ಸುಂದರ 
ವ ಧರಣ ಗಲಿ ಇ 
ಭಕ್ತಿ ಎಂದರೇನು ? ಭಕ್ತನ ನಿಲುವು ಎಂತಹದು ? ಭಕ್ತಸ್ಟಲ 
ವರೆಗೆ ವಿಕಾಸಮಯವಾದ ಒಂದು ಸಾಧನ ಕ್ರಮವು ಹೇಗ ಏರ್ಪಟಿ ದಿ ಶು ಎಂಬು 
ದಕ್ಕೆ ಶಿವಶರಣರ ವಚನಗಳು ಸುಂದರ ನಿದರ್ಶನಗಳಾಗಿವೆ. “ನಂಬಿ ಕರೆದರೆ ಓ 
ಎನ್ನನೇ ಶಿವನು', "ಭಕ್ತಿ ಎನ್ನೊಳು ಸಾಸಿವೆಯ ಷಡ 
ಕೊರಡು ಕೊನರುವುದಯ್ಯಾ' "ಭಕ್ತಿಪ್ರಿಯ ನಮ್ಮ ಕೂದಲಸಂಗಮದೇವ' "ನಿಮ 
ಚರಣ ಕಮಲದೊಳಗೆ ಆನು ತುಂಬಿ" ಇದೇ ಮೊದಲಾದ ಭಾವೋಜಸ,ಟತೆಯಿಂದ 


i ಬ 
1 


ಕೂಡಿದ ವಚನಗಳು ಬಸವೇಶ ಶರ ಭಕ್ತಿ ಪಾರಮೃ ವನ್ನು ಘೋಷಿಸುಲ್ಲಿವೆ. 
ರಾಮಾನುಜಚಾರ್ಯರು ಶಮ, ವಿಶಿಷಾ ದೈ..ಶ ದರ್ಶನದಲಿ ಭಕ್ತಿ ಪ್ರಪತ್ತಿ 
ಗಳಿಗೆ ಅತ್ನಂತ ಮೇಲೈಯ ಸಾ ನವನ ಸ 
ಶಿ [3 [A ಬ 
ಶರಣಾಗತಿ ಮಾರ್ಗವನ್ನು ಮಧ್ವಾಚಾರ್ಯರು ತಮ್ಮ ಬಿ 
k | ಭೇ 
ಹೆಚ್ಚಿನ ಸ್ಥಾನವನ್ನು ಕೂಟ್ಟಿದ್ದಾರೆ, ಮು 


ಭಕ್ತಿಶ್ಚ ತತ್ಸಾಧನಂ” ಎಂದು ಮಧ್ವಾ ಚಾರ್ಯರ ದ್ರೆ ್ರತದರ್ಶನ ಸಾರವನ್ನು ಹೇಳುವ 
ಈ ಶ್ಲೋಕದಲ್ಲಿ ಭಕ್ತಿಯೇ ಮೋಕ್ಷ ಸಾಧನವೆಂಬ ಮಾತನ್ನು ಘಂಟಾಘೋಣದಾಗಿ 


ಹೇಳಲಾಗಿದೆ... ಭಾಗವತ ಧರ್ಮವೆಂದರೆ ವಿಷ್ಣು ಸವ ೯ೀಪ್ತಮುತ್ತ ವೆಂಬುದನ್ನು 
ವೇದಾಂತದ ತಳಹದಿಯ ಮೇಲೆ ಪ್ರತಿಷ್ಠಿಸಿದ ಪಿ ೀಯಸ್ಸು ಪ್ರೀ ಮಧ್ಯಾ 
ಚಾರ್ಯರದು. 

ರಾಮಾನುಜ, ಬಸವ, ಮಧ್ವರ ಭಕ್ತಿಯೋದನೆಯಿಂದಾ!। ಭಕ್ತಿಪಂಧಕ್ಕೆ 
ಮೇಲ್ಮಟ್ಟ ತದ ಅವಕಾಶವು ದೊರಕಿತು. ಹರಿಪಾರಮ್ಯ ಹರಪಾರಮೃಗಳ ನಯುವೆ ಹರಿ 
ಹರ ಭಕ್ತಿಯು ಒಂದು ನಡುವಣ ಭಕ್ತಿಮಾರ್ಗವಾಗಿ ಉದಯಕ್ಕೆ ಓಂದು.  ಶಿದೋ 


10 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಪಾಸಕರಾದ ಸ್ಮಾರ್ಶ ಬ್ರಾಹ್ಮಣರು ಬಾಗವತ ಸಂಪ್ರದಾಯಕ್ಕೆ ಬದ್ಧರಾಗಿ ಒಂದು 
ದೃಷ್ಟಿಯಿಂದ ಹರಿಪಾರಮ್ಯವನ್ನು ಎತ್ತಿ ಹಿಡಿದರು. ಹರಿಪಾರಮ್ಯವೇ ಇರಲಿ, ಹರ 
ಪಾರಮ್ಯವೇ ಇರಲಿ ಅದು ಭಾಗವತ ಧರ್ಮ ಭಕ್ತಿಯೇ ಅದರ ಅನುಷ್ಕಾನ ಎಂಬುದು 
ಮಹತ್ವದ ಮಾತು. ಶರಣರೆಲ್ಲರೂ ಭಾಗವತರೇ, ಅವರು ಶೈವರೇ ಇರಲಿ, ವೀರ 
ಶೈವರೇ ಇರಲಿ, ಶಕ್ತಿಪೂಜಕರೇ ಇರಲಿ. ಆದರೆ ಸ್ಮಾರ್ತರ ಭಾಗವತ ಸಂಪ್ರದಾಯ 
ಧರ್ಮವು ಭಕ್ತಿ ಪಂಧದ ವಿಶಿಷ್ಟ ಮತವಾಗಿ ನಮ್ಮಲ್ಲಿ ಬೆಳೆದುಕೊಂಡು ಬಂತು. 
ಕರ್ನಾಟಕ ಭಕ್ತಿಯ ಒಂದು ವೈ ಶಿಷ್ಠ ಡ್ರವಂದರೆ ಹರಿಹರವೆಂದರೆ ಹರಿಹರ ಭಕ್ತಿ ಇಲ್ಲವೆ 
ಭಾಗವತ ಸಂಪ್ರದಾಯದ ಭಕ್ತಿ. ಜ್ಞಾ ನಕ್ಕಿಂತ ಭಕ್ತಿ ಕರ್ಮಗಳಿಗೆ ಪ್ರಧಮ ಪ್ರಾಶಸ್ತ್ಯ 
ಇಲ್ಲಿ ದೊರಕಿದ್ದು. ಭಕ್ತಿಯು ಸನ್ಮಾಸ ಮಾರ್ಗವಲ್ಲ. ಸಂಸಾರ ಶರಧಿಯಲ್ಲಿ ಈಸ 


ಬೇಕು ಇದ್ದು ಜಯಿಸಬೇಕು ಎಂಬ ತತ್ತ ಭಕ್ತಿಮಾರ್ಗದ್ದು. ವೈರಾಗ್ಯ ಅನಾಸಕ್ತಿ 
ಯೋಗಗಳನ್ನು ಭಕ್ತಿಯು ನಿರಾಕರಿಸದಿದ್ದರೂ ಸಾಮಾನ್ಯ ಸಂಸಾರಿಗನು ಅನುಸರಿಸ 
ಬಹುದಾದ ಸುಲಭಮಾರ್ಗ ಭಕ್ತಿಪಂಧ ಎಂದು ಗುರುತಿಸಲ್ಪಟ್ಟಿತು. ಭಕ್ತಿಮಾರ್ಗದ 
ಪ್ರಭಾವವು ಕರ್ನಾಟಕದಲ್ಲಿ ಎಷ್ಟಾಯಿಶೆಂದರೆ ಕರ್ನಾಟಕ ಜೈನಧರ್ಮವು ಕೂಡ 
ತನ್ನ ಕಡುತರನಾದ ಸನ್ಯಾ ಸಮಾರ್ಗವನ್ನು ಬದಲಿಸಿ ಕ್ರಮೇಣ ಭಕ್ತಿ ಶರಣಾಗತಿ ಭಾವ 
ಗಳನ್ನಳವಡಿಸಿಕೊಂಡಿತು. 

ವಿಷ್ಣು. ವಾಸುದೇವ, ಕೃಷ್ಣ — ಈ ಬೆಳವಣಿಗೆಯು ಮುಂದೆ ವಿರ್ಮಲನ ಪೂಜೆ, 
ವಿಠ್ಠಲಭಕ್ತಿಯನ್ನು ಅಳವಡಿಸಿಕೊಂಡಿತು. ವಿರ್ಮಲ ಇದು ಕೂಡ ಎಷ್ಟು ವಿನ ಇನ್ನೊಂದು 
ರೂಪವೇ. ಮಧ್ವಾಚಾರ್ಯರು ಸ್ಥಾಪಿಸಿದ ಉಡುಪಿಯ ಶ್ರೀಕೃಷ್ಣನ ಪೂಜೆಯೊಡನೆ 
ವಿಠ್ಠಲನ ಪೂಜೆಯೂ ಬೆಳೆದು ಬಂತು. ಪಂಢರಪುರದ ಎಠ್ಮಲನ ಮಹತ್ವವು ಕರ್ನಾಟಕ, 
ಮಹಾರಾಷ್ಟ್ರಗಳನ್ನು ವ್ಯಾಪಿಸಿದೆ. ಪಂಢರಪುರದ ಎಠ್ಕಲನು ವಿಜಯನಗರದ ರಾಜರಾದ 
ಪ್ರೌಢದೇವರಾಯ ಮತ್ತು ಕೃಷ್ಣದೇವರಾಯರು ಹಂಪೆಯಲ್ಲಿ ಸ್ಥಾಪಿಸಿದ ವಿಜಯ 
ವಿಠ್ಮಲನೆ ಎಂದು ಹೇಳುತ್ತಾರೆ. ಆದರೆ ಈ ವಿಶ್ಠಲಮೂರ್ತಿ ಪಂಢರಪುರಕ್ಕೆ ಸ್ವಾನಾಂ 
ತರಿಸಲ್ಪಟ್ಟೊ ಅಥವ ಇನ್ನೆಲ್ಲಿಗೊ ಸಾಗಿಸಲ್ಪಟ್ಟೊ ಅಂತೂ ಹಂಪೆಯ ವಿಜಯವಿಠ್ಕಲ 
ಮಂದಿರವು ದೇವರಿಲ್ಲದ ಗುಡಿಯಾಯಿತು. ಕರ್ನಾಟಕದ ಭಕ್ತರಿಗೆ ಹಂಪೆಯ ವಿಠ್ಮಲ 
ಮೂರ್ತಿಯು ಇಲ್ಲವಾದ ಮೇಲೆ ಪಂಥರಪುರವೆ ಅವರ ಯಾತಾ )ಿಸ್ನಳವಾಯಿತು. 
ವಿಠ್ಠಲಸಂಪ್ರದಾಯವು ಭಾಗವತ ಧರ್ಮದ ಅಂಗವಾಗಿದೆ. ಮಹಾರಾಷ್ಟ ದ ಜ್ಞಾ ವ 
ದೇವ, ತುಕಾರಾಮ ಮೊದಲಾದ ಅನೇಕ ಸಾಧು-ಸಂತರು ಎಠ್ಮಲನ ಮಹಿಮೆಯನ್ನು 
ಮನವಾರೆ ಕೊಂಡಾಡಿದ್ದಾರೆ. 

ಮಹಾರಾಷ್ಟ್ರಕ್ಕೆ ಸ್ಫೂರ್ತಿ ನೀಡಿದ ಭಾಗವತ ಧರ್ಮವು ಶ್ರೀಮಧಾ ರ ಚಾರ್ಯರ 
ಪ್ರಯತ್ನದಿಂದಾಗಿ ಒಂದು ಹೊಸ ಸ್ವರೂಪವನ್ನು ಪಡೆದಿದ್ದಿತು ಎಂಬುದನ್ನು 


ಕ 


ಈ 


೨5 


11 


ದಾಸ ಸಾಹಿತ 8 


ಮರೆಯುವಂತಿಲ್ಲ. ಪುರಾಣಗಳ ಗೊಂದಲದಿಂದ ಭಾಗವತ ಧರ್ಮದ ತಿಳಿವಳಿಕೆಗೆ 
ಉಂಟಾಗಿದ್ದ ಕೊರತೆಗಳನ್ನು ಕಳೆದು ಮಧಾ ಿಚಾರ್ಯರು ಮೇದಗಳ ಆಧಾರದಿಂದ 
ಅದಕ್ಕೆ ಒಂದು ಸಮನ್ವಯ ಸ್ವರೂಪವನ್ನು ನೀಡಿದರು. ಭಾಗವತ ಧರ್ಮವೆಂದರೆ 
ಸ್ಮಾರ್ತರಿಗೂ, ವೈಷ್ಣವರಿಗೂ ಸಮಾನವಾದ ವಿಷ್ಣು ಭಕ್ತಿ ಎಂದು ಪ್ರತಿಪಾದಿಸಿದರು. 
ಭಕ್ತಿಯೆ ಭಾಗವತ ಧರ್ಮದ ಮುಖ್ಯ ತತ್ವ ಎಂಬುದನ್ನು ತಿಳಿಯಪಡಿಸಿದರು. ಭಗ 
ವದ್ಗಿ €ತೆಯೆ ಭಾಗವತ ಧರ್ಮದ ಸಾರ ಎಂಬುದನ್ನು ವಾಸುದೇವಸರ್ವೋತ್ತಮತ್ವ, 
ವಿಷ್ಣು ಸರ್ವೋತ್ತಮತ್ವಗಳನ್ನು ಸೂಚಿಸುವಂಥ ವಾಕ್ಯಗಳಿಂದ ಸಿದ್ಧಪಡಿಸಿದರು. 
ಇದಲ್ಲದೆ ಹರಿಹರರ ಪರಸ್ಪರ ಶ್ರೇಷ್ಠತೆಯ ಸ್ಪರ್ಧೆಗೆ ವಿರಾಮವನ್ನು ಹಾಕಿ ಭಾಗವತ 
ಧರ್ಮವು ಹೆಚ್ಚು ವ್ಯಾಪಕವೂ. ವಿಶಾಲವೂ ಆಗುವಂತೆ ಮಾಡಿ ಹರಿಹರರ ಸಾಮ್ಯ 
ವನ್ನು ಸಾ ಪಿಸಿದರು. ಪಶ್ಚಿಮಘಟ್ಟದ ಕರಾವಳಿಯ ಸಂತರು ಹರಿಹರರಿಗೆ ಸಮಾನ 
ಗೌರವವನ್ನು ಪೂಜ್ಯತೆಯನ್ನು ಸಲ್ಲಿಸುತ್ತ ಬಂದಿದ್ದಾರೆ. ಇದೆಲ್ಲವು ಶ್ರೀ ಮಧ್ವಾ 
ಚಾರ್ಯರ ಪ್ರಭಾವವೇ. 


ಭಕ್ತಿಗೆ ಪ್ರಾಶಸ್ತ್ಯ ನೀಡಿದ ಭಾಗವತ ಧರ್ಮವು ಇನ್ನೂ ಒಂದು ಹೆಚ್ಚೆ ಮುಂದೆ 
ಹೋಗಿ ಜ್ಞಾನದಿಂದ ಕೂಡಿದ ಭಕ್ತಿಯೆ ಭಾಗವತ ಭಕ್ತಿ ಎಂದೂ ಗಂರುತಿಸಿತು. 
ದೇವತಾಸಾಕ್ಷಾತ್ವಾರಕ್ಕೆ ಕರ್ಮ, ಜ್ಞಾನ, ಭಕ್ತಿ ಎಂಬ ಮೂರು ಮಾರ್ಗಗಳ 
ಹೋರಾಟವು ವೇದಾಂತಿಕ ಬೆಳವಣಿಗೆಯಲ್ಲಿ ಕಂಡುಬರುತ್ತಿವೆ. ಗೀತೆಯಲ್ಲಿ ಕರ್ಮ, 
ಜ್ಞಾನಗಳಿಗಿಂತ ಜ್ಞಾನಯುಕ್ತ ಭಕ್ತಿಗೆ ಪಾಶಸ್ತ್ರ ಬಂದಿದ. ಭಕ್ತಿಯ ಮುಖಾಂತರ 
ಕರ್ಮ ಮತ್ತು ಜ್ಞಾ ನಗಳನ್ನು ಸಂಯೋಜಸುವ ತತ್ತ್ವ ವು ಭಾಗವತ ಧರ್ಮದ ಪರಮ 
ಸಾಧನೆ. ಭಕ್ತಿಯ ವ್ಯಾಪ್ತಿಯನ್ನು ವಿಸ್ತರಿಸಿ ಅದರಲ್ಲಿ ಜ್ಞಾನಕ್ಕೂ, ಕರ್ಮಕ್ಕೂ 
ಸಮುಚಿತ ಸ್ವಾನವನ್ನು ಭಾಗವತ ಧರ್ಮವು ಕಲ್ಪಿಸಿತು... ಭಾರತೀಯ ವೇದಾಂತ 
ಎಚಾರಕ್ಕೆ ಭಾಗವತ ಧರ್ಮದ ಹಿರಿಯ ಕಾಣಿಕೆಯೆಂದಜೆ ಇದು ಎ. ಜ್ಞಾನ ಕರ್ಮನಿಷ್ಠ 
ಭಕ್ತಿ. ಕರ್ಮವನ್ನು ಮಾಡಿಯೂ ನೈಷ್ಟಮಣ್ಯವನ್ನು ಸಾಧಿಸುವ ಯೋಗ ಮಾರ್ಗ 
ವನ್ನು ಪಂಚರಾತ್ರವೂ ಭಾಗವತ ಧರ್ಮವೂ ಒಂದು ವಿಶಿಷ್ಠ ರೀತಿಯಲ್ಲಿ ಭೋಧಿಸಿದವು 
ಅದುವೆ ಭಕ್ತಿಪೂರ್ವಕವಾದ ಬುದ್ದಿಯೋಗ. ಕರ್ಮವು ನೈಷ್ಯಮಣ್ಯದ ಹಂತವನ್ನು 
ಮುಟ್ಟು ವಾಗ ಜ್ಞಾನದಿಂದ ಕೂಡಿರುತ್ತದೆ. ಇಂತಹ ಕರ್ಮವನ ಪರಮಾತ್ಮನಿಗೆ 
ಸಮರ್ಪಿಸುವಾಗ ಅಲ್ಲಿ ಭಕ್ತಿ ಇರುತ್ತದೆ. ಇದುವೆ ನಿಜವಾದ ಭಗವತ್‌ ಪೂಜೆ. 
ಭಕ್ತಿಯು ಜ್ಞಾನದ ಒಂದು ಪರಿಪೂರ್ಣ ಅಂಗ. ಅದೇ ರೀತಿ ಜ್ಲಾನವು ಭಕ್ತಿ 
ಪರಿಪೂರ್ಣಲಅಂಗ. ಎಂಬುದನ್ನು ಮಧ್ವಾಚಾರ್ಯರು ಮಿಶದಪಟಸಿದರು 
"ಜ್ಞಾ ನಸ್ಯ ಭಕ್ತಿಭಾಗತ್ವಾತ್‌ ಭಕ್ತಿ ಜ್ಞಾ೯ನಮಿತೀರ್ಯತೆ' ಎಂದು. 


12 


ಪುರಂದರದಾಸಿವರೆಗಿನ ಹರಿದಾಸ ಸಾಹಿತೆ ಹೆ 


ಈಶ್ವರನ ಮಾಹಾತ್ಮ್ಯ ಜ್ಞಾನವೇ ಭಕ್ತಿ. ಈ ಮಾಹಾತ್ಮ್ಯೆಯನ್ನು ಅರಿಯಲು 
ಈಶ್ವರನಲ್ಲಿ ಶ್ರದ್ಧೆ ಬೇಕು. ನಿಜವಾದ ಭಾಗವತ ಧರ್ಮವು ಈಶ್ವರೀಶ್ರದ್ದೆ ಯ 
ಮೇಲೆ ನಿಂತಿದೆ. ಇದಕ್ಕೆ ಸಗುಣೋಪಾಸನೆ ಸಾಧನ. ಭಗವಂತನು ಸಚ್ಚಿದಾ 
ನಂದನು, ಶಾಂತನು, ಶಿವನು, ಸುಂದರನು ಆಗಿದ್ದಾನೆ. ಜೀವನದ ಶ್ರೇಷ್ಠ ಮೌಲ್ಯ 
ಗಳನ್ನು ಕಾಪಾಡಿಕೊಳ್ಳಲು, ಪೋಷಿಸಲು ಆತನ ಅನುಗ್ರಹ ಬೇಕು. ಪರಮಾತ್ಮನ 
ಅನಂತ ಗುಣಗಳನ್ನು ಅರಿಯುವುದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ. ಆದುದ 
ರಿಂದ ನಾವು ಭಗವತ್‌ ಕೃಪೆಯನ್ನು ಪಡೆಯಲು ಭಕ್ತಿಯ ಮೂಲಕ ಪ್ರಯತ್ನಿಸ 
ಬೇಕು. ಮಧ್ವಾಚಾರ್ಯರು ಈಂ ದೃಷ್ಟಿಯಿಂದ ಸಮರ್ಥವಾದ ರೀತಿಯಲ್ಲಿ ಎವ 
ರಿಸಿದ ಭಾಗವತ ಧರ್ಮದ ಮಹಾರಾಷ್ಟ್ರದ ಸಾಧುಸಂತರ ಚಿತ್ತವನ್ನು ಸೆಳೆಯಿತು. 
ಭಾಗವತ ಧರ್ಮದಲ್ಲಿ ಭಗವತ್‌ ಪೂಜೆಯು ಸಾಧನವಾಗುವುದಿಲ್ಲ ಸಿದ್ದಿಯೆನಿಸು 
ತ್ರದೆ. ನಾಮ ಸಂಕೀರ್ತನೆಗಳು ಕೂಡ ಭಕ್ತಿಯ ಒಂದು ಸಿದ್ದಿಯೇ. ಭಕ್ತನಿಗೆ 
ದಾಸನಾಗಿ ಇರುವುದರಲ್ಲಿಯೆ ದಿವ್ಶ್ಯ ಆನಂದ. ಭಕ್ತನು ಯಾವಾಗಲೂ ಭಕ್ತನಾಗಿಯೆ 
ಇರಬೇಕೆನ್ನು ತ್ತಾನೆ. ಮಹಾರಾಷ್ಟ್ರದ ಭಾಗವತ ಕೆವಿ ಸಂಶ ಶುಕಾರಾಮನು ಹೀಗೆ 
ಹೇಳುತ್ತಾನೆ. “ಅದ್ವೈ ತಿಶೋ ಮಾದು ನಾಹಿ ಸಮಾಧಾನ ಗೋಡ ಹೇ ಚರಣ 
ಸೇವಾ ತುದೀ." ಭತ್ತನಿಗೆ "ಅಹಂಬ್ರಹ್ಮಾಸ್ಮಿ'ಯಾಗುವುದರಲ್ಲಿ ಆನಂದವಿಲ್ಲ, 
ಸೋಹಂ ಎಂಬಲ್ಲಿ ಸಮಾಧಾನವಲ್ಲ. ಭಗವಂತನಿಂದ ಭಿನ್ನನಾಗಿ ಆತನ ಚರಣಸೇವೆ 


£ 


ಮಾಡುವುದರಲ್ಲಿಯೆ ಹೆಚ್ಚಿನ ತಪ್ತ. ಸಾತ್ವಿಕ ಗುಣವನ್ನು ತೋರುವ ಅಂತ್ಯಜನು 
ಕೂಡ ಭಾಗವತನೇ. ಇದು ಮಧ್ವಾಚಾರ್ಯರ ಮನೋಭಾವ. *ಸತ್ವಾಧಿಕಃ 
Kad 


ಪುಲ್ಕಸೋಖ ಯಸ್ತು ಭಾಗವತ: ಸದಾ.' ಇದು ಭಾಗವತ ತತ್ವ. ಮಧ್ಯಾ 

Kad 

ಚಾರ್ಯರ ತರುವಾಯ ಬಂದ ಹರಿದಾಸರು ಈ ವಿಚಾರವನ್ನು ವಿಸ್ತೃತವಾಗಿ 

ಪ್ರಕಟಿಸಿದ್ದಾರೆ. ಮಧ್ವಾಚಾರ್ಯರ ಭಾಗವತ ವಿಚಾರವು ಒಂಗಾಲದ ಚೈತನ್ಯ 

ರನ್ನೂ ಮಹಾರಾಷ್ಟ್ರದ ಜ್ಹಾನೇಶ್ವರವನ್ನೂ ಪ್ರಭಾವಿಸಿತು. ಮುಂದೆ ವಲಭಾ 

ಚಾರ್ಯರು, ಗೋಸ್ವ್ಟಾಮಿಯವಧೂ ಮಧ್ವಾಚಾರ್ಯರ ವೈಚಾರಿಕ ಪ್ರಭೆಯಿಂದ 
ಬೆಳಗಿದರು. 

ಮಧ್ಯಾಚಾರ್ಯರು ಜನಸಾಮಾನ್ನರಿಗಾಗಿ ಅನೇಕ ಭಕ್ತಿಪರ ಗೀತೆಗಳನ್ನು 

tad ಭಿ 4 

ಕಾ ಗ್ಗ ರ್‌ ಕಿ ಇ) 

ರಚಿಸಿದ್ದಾ ರೆ. (ಅವರ ಪ್ರತಿಭೆ, ಪಾಂಡಿತ್ತಗಳನ್ನೂ ವಿಮರ್ಶಾ ಪ್ರಜ್ಞೆಯನ್ನೂ 

ತೋರ್ಪಡಿಸುವ ಭಾರತ ತಾತ್ಸರ್ಯ ನಿರ್ಣಯ, ಯಗ್‌ಭಾಷ್ಟ. ಸೂತ್ರ ಪ್ರಸ್ಥಾನ 

ಇತ್ಯಾದಿ ಗ್ರಂಥಗಳ ವಿವೇಚನೆ ಇಲ್ಲಿ ಪ್ರಸ್ತುತವಲ್ಲ) ಆಚಾರ್ಯರ ದ್ವಾದಶಸ್ತೋತ್ರವು 

ಅವರ ಹೃದಯದಿಂದ ಹೊರಹೊಮ್ಮಿದ ಭಾವಗೀತಾಂಜಲಿಯಾಗಿದೆ. ಆಚಾರ್ಯರು 


ಭಗವದ್ಭ ಕ್ತಿಯಿಂದ ಮೈ ಮರೆತಾಗ ಈ ದ್ಯಾದಶಸ್ತೋತ್ರಗಳು ಉಕ್ಕಿ ಹೊರಚೆಲ್ಲಿವೆ. 


13 


ದಾಸ ಸಾಹಿತ್ಮ 


ಹರಿದಾಸರ ಭಕ್ತಿಪರ ಕೀರ್ತನ ವಾಜ್ಮಯಕ್ಕೆ ದ್ವಾದಶಸ್ತೋಶ್ರವು ಸ್ಫೂರ್ತಿಯ ಆಗರ 
ವಾಗಿದೆ, ಅದು ಹರಿದಾಸ ಸಾಹಿತ್ಯದ ಗಂಗೋತ್ರಿ. ಇದರಲ್ಲಿ ಆಚಾರ್ಯರು ಪ್ರೀ 
ಹರಿಯನ್ನು ವಿವಿಧ ರೀತಿಯಿಂದ ಸ್ತುತಿಸಿದ್ದಾರೆ. ತಮ್ಮ ಸಿದ್ಧಾಂತಗಳನ್ನೆಲ್ಲ ಪರ 
ಮಾತ್ಮನ ಪ್ರಾರ್ಧನೆಯಲ್ಲಿಯೆ ಅಳವದಿಸಿದ್ದಾರೆ. ಇದರಲ್ಲಿ "ವಂದೇ ವಂದ್ಯಂ ಸದಾ 
ನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಮ್‌' 
ಎಂದು ಮೊದಲಾಗುವ ಸ್ರ್ತೋತ್ರವಾಗಲಿ “ಕುರುಂ ಭುಂಕ್ಷ್ವ ಚ ಕರ್ಮ ನಿಜಂ 
ನಿಯತಂ ಹರಿವಾದವಿನಮ್ರ ಧಿಯಾ ಸತತಂ' ಎಂದು ಮೊದಲಾಗುವ ಸ್ತೋತ್ರವಾಗಲಿ 
“ದೇವಕೀನಂದನ ನಂದಕುಮಾರ ವೃಂದಾವನಾಂಜನ ಗೋಕುಲಚಂದ್ರ' ಎಂದು 
ಮೊದಲಾಗುವ ದಶಾವತಾರದ ವರ್ಣನಪರ ಸ್ಟ್ರೋಶ್ರವಾಗಲಿ ಉತ್ತಮ ಭಾವಗೀತ 
ಗಳ ಉದಾಹರಣೆಗಳು. ಪಂಚಮಸ್ತೋತ್ರದೊಳಗಿನ ಸ್ವಲ್ಪ ಭಾಗ ಹೀಗಿದೆ. 


ಅನುಬಂಧ _ಪಂಚಮಸ್ತೋಶ್ರದೊಳಗಿನ ಕೆಲವು ಭಾಗ: 


ಕುರುಭುಂಕ್ಷ ಚ ಕರ್ಮ ನಿಜಂ ನಿಯೆಠಂ ಹರಿಪಾದವಿನಮ್ರಧಿಯಾ ಸತತಂ 
ಹರಿರೇಪಸರೋ ಹರಿರೇವಗುರುರ್ಹರಿರೇವ ಜಗತ್ತಿ ತ್ರ ಮಾತ್ರ'ಗತಿ! | 
ನತತೋತಸ್ತ್ಯ ತರಂ ಜಗದೀಡ್ಕ ತಮಂ ಪರಮಾತ್ಬರತಃ ಪುರುಮೋತ್ತಮತಃ 
ತದಲಂ ಬಹುಲೋಕ ವಿಚಿಂತನಯಾ ಪ್ರಣಂ ಕುರುಮಾನಸಮೀಶಪದೇ ॥ 
ಯತಶತೋಸಖಿ ಹರೇ, ಪದ ಸಂಸ್ಮರಣೇ ಸಕಲಂ ಹೃಘಮಾಶುಲಯಂವ್ರಇತಿ 
ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಪಟಮೇಷ್ಯತಿ ಶತ್ಕಿ ಮತಾಕ್ರಿಯಶೇ ॥ 
ಶ್ರುಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚಿ, ಶ ಬಾಹುಯುಗಮ್‌ 
ನಹರೇಃ ಪರಮೋ ನ ಹರೇಃ ಸದ ಶೇ ಪರಮಃ ಸತು ಸರ್ವಚಿದಾಶ್ಮಗುಣಾಶ್‌॥ 
ಯದಿನಾಮ ಸರೋ ನಭವೆ 

ಯದಿನಾಮ ನತಸ್ಯವಶೇ ಸಕಲಂ ಕಧಮೇವ ತು ನಿಶ್ಶಸುಖಂ ನಭವೇತ್ನ್‌..,!| 


(ಉಳಿದ ಸ್ತೋತ್ರೆಗಳಗಾಗಿ ಅನುಬಂಧ “ಕ” ೧ ಮತ್ತು ೨ ನೋಡಿರಿ) 


ಭಾಗವತ ಧರ್ಮವು ಮಧ್ವಾಚಾರ್ಯರಿಂದ ಒಂದು ಸಮನ್ನಯ ಸ್ತರೂಪ 


ವನ್ನು ಪಡೆದು ಭಕ್ತಿಪ್ರಮುಖವಾಗಿ ತನ್ನ ಪ್ರಭಾವವನ್ನು ಮಹಾರಾಷ್ಟ. 
ಟೆ 
ಗುಜರಾಥ, ಬಂಗಾಲಗಳಲ್ಲೆಲ್ಲ ಪಸರಿಸಿಶಷ್ಟೆ. ಬಂಗಾಲದಲ್ಲಿ ಚೈತನ್ಮ೦ಂದ ವೈಷ್ಣವ 


ಪೆ 
ಭಕ್ತಿಗೆ ಹೆಚ್ಚಿನ ಪುಟ ಸಿಕ್ಕಿತು. ಚೈತ 
ಪುರಿ ಎಂಬ ಸಾಧು ಪುರುಷನಿಂದ ಕೃಷ್ಣಭಕ್ತಿ 
ಭಾವದಿಂದ ವೈಷ್ಣವ ಭಕ್ತಿಯನ್ನು ಬಂಗಾಲದ ತುಂಬೆಲ್ಲ ಪಸರಿಸಿದರು. 


14 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಮಹಾರಾಷ್ಟ್ರದಲ್ಲಿ ಭಾಗವತ ಪಂಥ 


ಮಹಾರಾಷ್ಟ ದಲ್ಲಿ ಕರ್ನಾಟಕ ಭಾಗವತ ಭಕ್ತಿಯೇ ಸಂತರಾದ ಜ್ಞಾ ನೇಶ್ಚ ರ, 
ತುಕಾರಾಮ್‌, ಏಕನಾಥ್‌. ನಾಮದೇವ ಮೊದಲಾದ ಸಂತ ಕವಿಗಳಿಗೆ ಸ್ಫೂರ್ತಿ. 
ಪ್ರೇರಣೆ ನೀಡಿತು. ಮಹಾ ಹಾರಾಷ್ಟ್ರೀಯ ಭಾಗವತರಿಗೆ ಪಂಡರಪುರವೇ ಪ್ರಣ ಪುಣ್ಯಕ್ಷೇತ್ರ 
ವಾಗಿದ್ದಿತು. ಮಹಾನುಭಾವ ಪಂಧಿಯವರೂ. ನಾಧ ಪಂಧಿಯೆವರೂ ಹಾಗೂ 
ವಾರ್ಕರಿ ಪಂಧಿಯರೂ ಪಂಡರಪುರದ ವಿಠ್ವಲನ ಭಕ್ತರಾಗಿದ್ದ ರು. ನಾಥ ಪಂಥಿಯರ 
ಮೂಲಪುರುಷನು, ಆದಿನಾಥ. ಅವನಿಂದ ಮತ್ಸೆ €೦ದ್ರನಾಧ, ಗೋರಕನಾಥ, ಗಹನೀ 
ನಾಥ. ನಿವೃತ್ತಿ ಶ್ರಿ ವಾಧ ಮೊದಲಾಗಿ ಜ್ಞಾ ರಟ ಪರಂಪರೆ ನಡೆದುಕೊಂಡು 
ಬಂದಿತು. "ಈ ವಂಧದಲ್ಲಿ ಆತ್ಮ ಸಾಕ್ಷಾತ್ವಾ ರ ಅಧವಾ ಆತಾ ಒನುಭಾವವೆ ಸಾಧಕನ 
ಮುಖ್ಯ ಗುರಿ. ಶಿವ, ವಿಷ್ಣು ಕೂ ಏಕವೆಂದೂ ಆಧ್ಯಾತ್ಮ ಜ್ಞಾನದಲ್ಲಿ ಎಲ್ಲ 
ರಿಗೂ ಸಮಾನ ಅಧಿಕಾರವಿರುವುದೆಂದೂ ವರ್ಣಾಶ್ರಮ ಭೇದವಿಲ್ಲದೆ ಎಲ್ಲರೂ ಈ 
ಮಾರ್ಗದ ದೀಕ್ಷೆಯನ್ನು ಹೊಂದಿ ಆತ್ಮಾನುಭಾವವನ್ನು ಪಡೆಯಬಲ್ಲರೆಂ ದೂ ಇವರು 
ನಂಬುವರು.” * 

ವಾರ್ಕರಿ ಪಂಧದವರು ಭಾಗವತ ಸಂಪ್ರದಾಯಕ್ಕೆ ಸೇರಿದ ಆದ್ವೆ ತೆ ತತ್ತ 
ದವರು. ಪಾಂಡುರಂಗನು ಇವರ ಆರಾಧ್ಯ ದೇವತೆ. 

ಮಹಾನುಭಾವ ಪಂಧವು ಹನ್ನೆ ರಡನೆ ಶತಮಾನದಲ್ಲಿ ಚಕ್ರಧರ ಸ್ವಾಮಿಯಿಂದ 


(a) 
ಆ) 


ಎಖಸಲ್ಪಟ್ಟಿತು. ರೂ ಹು ಅವ್ಳದಿಕರಂದೂ ಕೆಲವರು ನಂಬು 
ಭೈ; pa ಮೂರ್ತಿಪೂಜೆ ರನ್ನೂ, ವೇದಪ್ರಾಮಾಣ್ಯವನ್ನೂ ಒಪ್ಪುವುದಿಲ್ಲ. 


ತ 
ವದ ೇೀತೆಯು ಅವರಿಗೆ ಮಾನ್ಯ ಗ್ರಂಧವಾಗಿದೆ. ಸ್ತ್ರೀಪುರುಷರು ಈ ಪಂಥಕ್ಕೆ 
€ದಿ ಸನ್ನಾಸ ಸ ಸ್ವೀಕರಿಸಿ ಮೋಕ್ಷ ಪಡೆಯಬಲ್ಲರು ಎಂದು ಈ ಪಂಧದವರ ನಂಬುಗೆ. 
ಚ್ಯಾ ಜಾತಿ, ಮತಗಳನ್ನು ಎಣಿಸದೆ ಒಂದು ಹಿಂದೂ ಧರ್ಮದ ವ್ಯಾಪ್ತಿ 
ಒಳಗೊಂಡುದು. ಕರ್ನಾಟಕದಷ್ಟೆ, ಮಹಾರಾಷ್ಟ್ರ ಕ್ಕೂ ಅನ್ವಯಿಸುತ್ತದೆ. 
ರ್ನಾಟಕದಲ್ಲಿ ವೀರಶೈವ ವ ವಚನಕಾರರು ಹರಿದಾಸ ಕೀರ್ತನಕಾರರು ಭಕ್ತಿಯ ಒಂದೇ 
ನ SRSA EE ಮಹಾರಾಷ್ಟ ದಲ್ಲಿಯೂ ವಿವಿಧ ಜಾತಿಯ ವಿವಿಧ 
ಮತಗಳ ಸಂತರು ಭಕ್ತಿಪದರಚನೆಗಳಾದ ಅಭಂಗಗಳನ್ನು ರಚಿಸಿದರು. 
ಸಂತ ತುಕಾರಾಮರು ಜ್ಲಾನೇಶ್ವರರಿಂದ ಪ ್ರಭೂವಿಪರಾಗಿ ಜ್ಞಾನೇಶ್ವರರ 
ಸಮಾಧಿ ಸ ಗಿ ಳವಾದ ಆಳಂದಿಯ ಮಹಾತ್ಮ ಯನ್ನು ತು ಒಂದೆಡೆಗೆ ಹೀಗೆ ಭಕ್ತಿ ಪರ 


ಉದಾ ರವನು ತೆಗೆದಿದಾ ರೆ: 
1. ಆ ಗ 


Ke py 
ಕ 


ಎಕ 


ಅತನ. 


* ಹರಿದಾಸ ಸಾಹಿತ್ಮ_ ಪುಟ. 42 


15 


ದಾಸ ಸಾಹಿತ್ಯ 


ಚಲಾ ಆಳಂದೀಲ ಜಾವು । ಜ್ಞಾನದೇವ ಡೋಳಾ ಪಾಹು ॥ 
ಹೋತಿ ಸಂತಾಂಚಿಯಾಭೇಟಿ । ಸಾಂಗು ಸುಖಾಚಿಯಾಗೋಷ್ಠಿ ॥ 
ಜ್ಞಾ ನೇಶ್ವ ದ ಜ್ಞಾ ನೇಶ್ವ ರಃ ಮುಖಿ ಮ್ಹ ಉತಾ ಚುಕತಿ ಫೇದೆ ॥ 
ಪುನಃ ಚ ಸಾಹಿ” . | ತುಕಾಮಣೆ ಮಾಜ ಭಾಕ ॥ 


ನಾಮರೂಪ ಸಂಕೀರ್ತನೆಯನ್ನು ಮರಾಠಿ ಸಂತರ ಅಭಂಗಗಳಲ್ಲಿ ವಿಪುಲವಾಗಿ ಕಾಣು 
ತ್ರೇವೆ, ತುಕಾರಾಮರ ಈ ಅಭಂಗವನ್ನು ಅವಲೋಕಿಸಬಹುದು : 


ಸದಾ ಮಾಯಾ ಡೋಳಾ ಜಡೋತುಜಿ ಮೂರ್ತಿ । 
ರುಶುಮಾಯೀಟಾ ಪತಿ ಸೋಯೆರೀಯಾ ॥ 
ಗೋಡ ತುರು ರೂಪ ಗೋಡ ತುರು ನಾಮ ॥ 
ದೇಯಿ ಮಜ ಪ್ರೇಮ ಸರ್ವಕಾಳ ॥ 

ವಿರೂ ಮಾವುಲಿ ಏ ಹಾಚಿ ವರದೇಯಿ । 
ಯೇಮವೊನಿಯಾ ರಾಹಿ ಹೃದಯೀಮಾಯನಾ I 
ತುಕಾಮಣೆ ಕಾಬೆ ನ ಮಾಗೆ ಆಣಿಕ । 

ತುಜಾ ಪಾಯಿ ಸುಖ ಸರ್ವ ಆಯೆ ॥ 


ತುಕಾರಾಮರ ಇನ್ನೊ ೦ದು ಅಃ ಭಂಗದಲ್ಲಿ ಹಸಿದ ಭಕ್ತ ಭಗವಂತನನ್ನು 
ಹೊಟ್ಟೆಯ ಹಸಿವು ಹಿಂಗುವ ಮಟ್ಟಿ ಗೆ ನೀಡಿದರೆ ಸಾಕೆಂದು ಬೇಡಿಕೊಳ್ಳುವ ವಲ್ಲಿ ಭಕ್ತಿಯ 
ಉತ್ಕೃ ಟತೆಯಲಿ ಸುಂದರ ಧ್ರ ನ್ನ ರ್ಥವೂ ಇದೆ ; 


ಲಯೀನಾಹಿ ಲಯೀನಾಹಿ ಮಾಗಣೆ ದೇವಾ । 

ಪೋಟಾಪುರತೆ ದೇಯೀ ವಿಠ್ಠಲಾ ॥ 

ವಸ್ತ್ರಜುನ ಅಧವಾ ನವ ದೇಯೀ ದೇವಾ ಅಂಗಃ ಭರೋನ ॥ 

ಕಳವಾ ಅಧವಾ ಕೋಮ್‌ ಡಾ । ದೇಯೀ ಭುಕೇಚಾ ತೋಂಡಾ ವಠ್ಮಲಾ ॥ 
ಭಾಕರತಾಜಿ ಅಥವಾ ಶಿಳೀ । ದೇಯೀ ಭುಕೇಜಾ ವೇಳಿ ಎಠ್ಶಲಾ ॥ 
ತುಕಾಮ್ಚ ಣೆ ದೇವಾ ಆಶಾ । ನಕಾಕರು ಪಾಯಾ ಪರತಾ ॥ 


ಸಂತ ತುಕಾರಾಮರು ಏಕಾಂಕಿಕ ಭಕ್ತಿಯ ಮೇಲೆ ಯನ್ನೂ ಶ ಶಮ್ಮ ಅಭಂಗ 
ಗಳಲ್ಲಿ ಕೊಂಡಾಡಿದ್ದಾ ರೆ. ಏಕಾಂಶಿಕ ಅನನ್ಯ ಭಕ್ತಿಯ ಮುಂದೆ ಮಿಕ್ಕ A 
ತುಚ್ಛ ವೆನಿಸುತ್ತ ವೆ. ಜ್‌ "ಕ 3 i) ಅಭಂಗಗಳು Eu ವಚನಗಳಂತೆ 


16 


ಪುರಂದರೆದಾಸೆರವರೆಗಿನೆ ಹರಿದಾಸೆ ಸಾಹಿತ್ಮ 


ಅಂತರಂಗದ ಭಾವನೆಗಳನ್ನು ಬಹಿರಂಗ ಪಡಿಸುವ ಸಣ್ಣ ಸಣ್ಣ ಸುಂದರ ಭಾವಗೀತ 
ಗಳಾಗಿವೆ. ದಾಸರ ಕೀರ್ತನೆಗಳಂತೆ, ಸುಳಾದಿ, ಉಗಾ `ಬೋಗಗಳಂತೆ ತಾಳ, ಲಯ 
ಬದ್ದ ವಾಗಿ ಗೇಯ ಸಾಹಿತ್ಯದಿಂದ ಕೂಡಿವೆ. “ವಚನದಲ್ಲಿ ನಾಮಾಮತ ತುಂಬಿ' 
ಎಂದು ಬಸವೇಶ್ವರರು ಹಾಡಿದಂತೆ "ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ' 
ಎಂದು ಪುರಂದರದಾಸರು ಹಾಡಿದಂತೆ, ಸಂತ ನಾಮದೇವರು ಒಂದು ಅಭಂಗದಲ್ಲಿ 
ಹೀಗೆ ಹಾಡಿದ್ದಾರೆ 


“ಅಮ್ರಶಾಹುನಿಗೋಡ ನಾಮ ತುರು ದೇವಾ' ಎಂದರೆ ಪಂಢರಿರಾಯನ 
ಇವ್ರ) 
ಇಂ 


ಅಲ ಅಮ್ಮ ) ತಕ್ಕಿ ೦ತ 
ದ್‌ ಎ 


G 


ನಾಮಸ್ಮರಣೆಯು ಅಮ್ಮ ತದಷ್ಟೆ 
ಟ್‌ ಅ ಲ 


ಮನಮಾಯಿು ಕೇಶವಾ ಕಾ ಬಾ ನಘೇ ॥ 
ಸಾಂಗ ಪಂಢರೀರಾಯ ಕಾಯ ಕರೂ ಯಾಸಿ 
ಕಾರೂಪ ಧ್ಯಾನಾಸಿ ನಯೇ ತುಯು ? ॥ 
ಕೀರ್ತನಿ ಬ್ರ ಸತಾ ನಿದ್ರೆ ನಾಗವೀಲೆ 
ಮ ಗುಂತಲೇ ವಿಷಯ ಸುಖಾ ॥ 
ಹರಿದಾಸ ಗರ್ಜತಿ ಹತಿನನ:ಮಾಚಾ ಕೀರ್ತಿ 
ನಯೇ ಮಾಯಿ ಚೀತ್ತೀ ನಾಮಾಮ್ಪಣೆ ॥ 


ಸಂತ ಜಾ ನೇಖ ರರು ಎರ್ಮಲಮೂರ್ತಿಯನ್ನು ಕಂಡಾಗ ತಮಗಾದ ಹರ್ಷ 
ಪ್ರೊ ಅಭಂಗದಲ್ಲಿ ಹೇಳಿದ್ದಾರೆ 


| NX | 


4 
9 
El 
ಟೆ 


ರೂ ಲೋಚನಿ । ಸುಖಯಖಾಲೆ ಓ ಸಾಜನಿ 
ತೋಹಾ ವಿರಲಬರವಾ 1 ತೋರಾ ಮಾಧವ ಬರವಾ ॥ 
ಸುಕ್ತ ತಾಚಿ ರ | ಮ್ರ ಉಬಿ EE ಆವಡೀ ॥ 


pe 


ಇದರಂತೆಯೆ ದೇವಸೇವಾ ಜು ವೃಕ್ತಪಡಿಸುವ ದಾಸ್ಯ 
ನಿದರ್ಶನವೆಂಬಂತೆ ಜ್ಞಾನೇಶ್ವರರ ಈ ಈ ಅಭಂಗರ್ವ' ನ ನೋಡಬಹುದು 


& 


€ ಸೃ ನಳ 
ಕ್ಶಿಗೆ ಬಲ್ಲ 


ತುಯೀ ಸೇವಾ ಕರೀನ ಮನೋಭಾವೆವೋ 
ಮಾಯ ಮನರೇ ಗೋವಿಂದು ರಂಗಲೇವೊ ॥ 
ನವಸೀಯೆ ಮಾಯೆ ನವಸೀಯೆವೊ 


ಸ 17 


ದಾಸ ಸಾಹಿತ್ಯ 


ಪಂಢರೀಚೆ ದೈವತ ಎರ್ಮಲೇವೋ 
ಬಾಪ ರಕುಮಾದೇವಿವರು ವಎಠ್ಮೆಲೇವೋ 
ಚಿತ್ತ ಚೈತನ್ಯ ಚೋರೂನಿ ನೇಲೇವೋ ॥ 


ಸಂತ ಜ್ರಾ 'ನೇಶ್ವ ರರ ಕಾಲದ ಮರಾಠೀ ಭಾಷೆಯ ಅವಸೆ ಸಿಯನ್ನು ಈ ಅಭಂಗ 
ದಲಿ ನೋಡಬಹುದಾಗಿದೆ. ಕನ್ನ ಡದಂತೆ ಪುಕಾರಾಂಶ ಶಬ್ದ ಗಳು ಜ್ಞಾನೇಶ್ವರರ 
ತ ವೆ ಶಿಷ್ಟ 

ಸಂತ ಜಿ ॥ ಅಭಂಗಗಳಲ್ಲಿ ಅನುಭಾವವು ಹಾಲಿನ ಕೆನೆಯಂತೆ ಹೆಪ್ಪು ಗಟಿ ದೆ. 
ಈ ದೇಹವೆ ಕ್ಷೇತ್ರ ಎಂಬರ್ಧದಲ್ಲಿ ದೇಹವೆ ಪಂಢರಪುರ ಆತ್ಮವೇ ವಿರ್ಮಲ ಎಂದು 
ಹಾಡಿದ್ದಾರೆ. 


ನಾಮವದತಾ ಹೇ ವೆ ಖರಿ ಚಿತ್ಕಧಾವೆ ವಿಷಯಾವರಿ ॥ 
ಕೈಸೆ ಹೋತಾ ಹೇಸ ಸರಣ ಸ ಓರಹಾಮಾಜೀ ಏಸ್ಕ ರಣ 
ನಾಮ ರೂಪಾ ನಾಹೀಮೇಳ ನುಸುತಾ ವಾಬೇ ಚಾಗೋಂಧಳ 


ಏಕಾ ಜನಾರ್ದನಿ ನಾಮ ನಾವೀ ಪ್ರಗಟಿ ಆತ್ಮಾರಾಮ 


ನಾಮ ಸಂಕೀರ್ತನೆಗೆ ಇಂಧದೆ ಕಾಲ ಇಂಧದ ವೇಳೆ ಎಂಬುದಿಲ್ಲ. ಇಂಥದೆ ಜಾತಿ, 
ಇಂಧದೆ ಮತ ಎಂಬುದಿಲ್ಲ. ನಾಮ ಸಂಕೀತ )೯ನೆಯಷ್ಟು ಸ ಸೌಲಭ್ರ ಇನ್ನೊಂ ದು ಸಾಧನ 
ಕೈಲ್ಲ. ಸಂತ ನಾಮದೇವರು ಹೇಳುತ್ತಾರೆ : 


ಕಾಳವೇಳನಸ್ತ್ವ ನಾಮಸಂಕೀರ್ತನೆ । ವುಂಚ ನೀಚ ಯೋನಿ ರೇ ಹೀನಸೇ ॥ 
ಧರಾನಾಮಕಂರಿ ಸದಾ ಸರ್ವಕಾಳ । ಬ ಗೋಪಾಳ ಸಂಭಾಳೀಲ ॥ 
ಕ್ಟ ಪಾಳು ಶೋವಸಾ ಸುಖಾ ಚಾ ಸಾಗರ । ಕರೀಲ ಉದ್ದಾ ರ ಭಾವಿಕಾಸಿ ॥ 
ನಾಮಾಮ್ಹ ಣೆ ಫಾರ ಸೋಪೇ ಹೇ ಸಾಧನ । ವಾಃ ಚೀನಾಮ ಘೇಣ್‌ ಇತಶುಶೇಚಿ॥ 


ಸಂತ ಜಾ ನೇಶ್ವರರ ಒಂದು ಅಭಂಗವಂತೂ ಅನುಭಾವದ ಶಿಖರವನ್ನು ಮುಟಿ ದ. 
ಖು ಕ Cw 

ಶ್ರೀಹರಿಯನ್ನು ಸಾಕಾತ್ಮರಿಸಿಕೊಂಡ ಸುಂದರ ಚಿತ, ಇದರಲಿ ಮೂಡಿದ. 

4 3] ಯ್‌ NS. ಣೌ 


ಹರಿಯಾಲಾರೆ ಹರಿಯಾಲಾರೆ । ಸಂತಸಂಗೆ ಬ್ರಹ್ಮಾನಂದೂ ಯಖಾಲಾರ ॥ 
ಹರಿಯೇಥೆರೆ ಪರಿಯೇಧೆರೆ । ಹರಿವಾಚುನಿ ನ ದಿಸೆ ರಿಶೇರೆ ॥ 
ಹರಿಪಾಹೀರೆ ಹರಿಘ್ಯಾ ಯೀರೆ । ಹರಿ ವಾಚುನಿ ದುಚೆ ನಾಹೇರೆ ॥ 
ಹರಿವಾಚೇರೆ ಹರಿನಾಚೇರೆ 1] ಹರಿಪಾಹಲಾ ಆನಂದು ಸಾಚೇರೆ ॥ 

ಹರಿ ಆದೀರೆ ಹರಿ ಅಂತೀರೆ । ಹರಿ ವ್ಯಾಪಕ ಸರ್ವಾ ಭೂತೀರೆ ॥ 

ಹರಿ ಜಾಣಾರೆ ಹರಿ ವಾನಾರೆ । ಬಾಪ ರಕುಮಾದೇವಿವರು ರಾಣಾರೆ ॥ 


18 


ಪ್ರರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಶ್ರೀ ಜ್ಞಾ ನೇಪ್ವ ರ್‌, ಶ್ರೀ ನಾಮದೇವ್‌, ಶ್ರೀ ಏಕನಾಥ್‌. ಶ್ರೀ ತುಕಾರಾಮ್‌, 
ಶ್ರೀ ರಾಮದಾಸ ಸ್‌ ಈ ಎಜು ಸಾಧುಗಳನ್ನು "ಮಹಾರಾಷ್ಟ್ರ ದ ಸಾಧುಪಂಚಾಯತವ 
pe ಕರೆಯುತ್ತಾರೆ... ಇವರೆಲ್ಲರೂ, ಮಧ್ವಾಚಾರ್ಯರು ಪ್ರಚುರಪಡಿಸಿದ 
ಭಾಗವತ ಮೇಲ್ಮೆಯನ್ನು ಎತ್ತಿ ಹಿಡಿದರು. ಸಂತ ಜ್ಞಾ ನ್ಲಾನೇಶ್ವರರು ಮಹಾರಾಷ್ಟ್ರದ 
ಹದಿಮೂರನೆಯ ಶತಮಾನದ ಭಕ್ತಿಮಾರ್ಗದ ಆದಿ ಪ್ರವರ್ತಕರು. ಮಹಾರಾಷ್ಟ್ರದ 


ಈ ಪ್ರಮುಖ ಸಾಧು ಸಂತರ ಬೋಧನೆಗಳು "ಅನಾದಿ ವೇದಗ್ರಂಧಗಳಿಂದ ಆತ್ಮ 


ತದ ಉತ್ಕೃ ಸ ನಿರೂಪಣೆಯುಳ್ಳೆ ಉಪನಿಷದ _ಂಧ' ರಾಮ, ಕ್ಷ )ಷ್ಲ್ಯಾದಿಗಳ ಸಗುಣ, 
[of {i ಲ 
ನಿರ್ಗುಣ ರೂಪವಿಷಯವಾಗಿ ಅದ್ಭುತ ಪ್ರೇಮವನ್ನು ಹುಟ್ಟಿ ಸುವಂತಹ ರಾಮಾಯಣ. 


de ಜ್ಞಾನ, ಭಕ್ತಿಪ್ರಧಾನ ಗ್ರಂಧಗಳು ಮತ್ತು ಆ ಗ್ರಂಧಗಳ ಸಹಾಯ 
ದಿಂದ ಹಾಗೂ ಸದ್ಗು ರು ಪ್ರಸಾದದಿಂದ ಕ್ರ ತಾರ್ಧರೆನಿಸಿದ ಭಾಗವತೋತ್ಸಮರ ಸಾನು 
ಭವ ಪರ ಉಕ್ತಿ ಗಳು. ಪ ಸಂಖ್ಯ ಜೀವಿಗಳ ಮುಕ್ಕಿಮಾರ್ಗವನ್ನು ತೆರೆದು ತೋರಿವೆ, ' 
ಎಂದು ಮರಾಠಿ ಲೇಖಕ ಶ್ರಿ ಲ.ರಾ. ಪಾಂಗಾರ್‌ಕರ ಹೇಳಿದ್ದಾರೆ. ಸಂತ ಜ್ಞಾನೇಶ್ವರ 
ಮೊದಲಾದ ಪಂಚಭಾಗವತರು ಕರ್ಮಯೋಗ, ಜ್ಞಾ ನಯೋಗ ಅವಿರುದ್ದ ವಾದ ಭಕಿ 
ಮಾರ್ಗವನ್ನು ಮಹಾರಾಷ್ಟದ ತುಂಬೆಲ್ಲ ಪ್ರಚುರಪಡಿಸಿದರು. ಜ್ಞಾನೇಶ್ವರ 
ಗ್ರಂಧವು ಮುಂದಿನ ಆರುನ ಕು ವರ್ಷಗಳಲ್ಲಿ ವ ಶ್ರಿದ ಸಂಶ ಶಿಶುಗಳ ಮಾತು. 
ಜ್ಞಾ ಬೀಪ, ರೀ ಎಂದರೆ ಜ್ಞಾ ನೇಶ್ವ ರರು ರಚಿಸಿದ ಗೀತೆ ನ್ನು ಕುರಿತ ಗ್ರಂಥ, ಮತ್ತು 
ಏಕನಾಟಿ ಭಾಗವತ ಎಂದರೆ ಏಕನಾದರು ರಚಿಸಿದ ಸನ. ತ. ಇವು ಭಕ್ಕಿಮಾರ್ಗದ 
ಮುಖ್ಯ ಆಧಾರಸ್ತಂಭಗಳಾಗಿವೆ. ಸರ್ವಾಂಗ ಮನೋಹರವಾದ ಜ್ಞಾನೇಶ್ವರಿ, ಭಕ್ತಿ 
ಪ್ರೇಮಗಳ ಮಹಾರ್ಣವವೆನಿನಿದ ಏಕನಾಧಿ ಭಾಗವತ, ಪ್ರಪಂಚ - ಪರಮಾರ್ಧಗಳ 
ಉತ್ಕೃಷ್ಟ ವಿವರಣೆಯನ್ನು ನೀಡುವ inna ನಾಮದೇವ, ತತಕಾರಾಮಾದಿ 


ಳ ಪ್ರೇಮ, ಒಕ್ತಿಗಳ ಸ್ಪೈರಾಲಾಪ ಇವು ಸ್ವಾನುಭವಾಮೃತದ ಸಾಗರ ಎನಿಸಿವೆ. 
ಚ್ಟ ಲ್ಯ 


2 


€1 


ರೂ 


ಗೋಸ್ಟಾಮಿ. ಸನಾತನ ಗೋಸ್ವಾ ಮಿ ಮತ್ತು ಜೀವ ಗೋಷ್ಟಾ ಮಿ ಈ 
ಮೂವರು ವ ವಪ 


HS ುಿಯಾಯಿಗಳು ವೃಷ್ಣ ಮಠದ ವಿಚಾರವಾಗಿ ಮಧ್ವಾ ಚಾರ್ಯ ರ 

ಗ್ರಂಧಗಳಿಂದಲೆ ಉದ್ದರಿಸಿದ್ದಾರೆ. ಹೀಗೆ ಉತ್ತರ ಹಿಂದೂಸ್ತಾನದಲ್ಲಿ ಮಧ್ವಾ 

ಚಾರ್ಯ ಭಾವವು ವಿಪುಲವಾಗಿದೆ. ಗುಜರಾಥದಲ್ಲಿ ವ್ಥಾಸತೀಥ ರ್ಥರ ಸಮಕಾಲೀನ 

ರಾದ ವಲಭಾಚಾರ್ಯರು ಭಾಗವತ ಧರ್ಮವನ್ನು ಪ್ರಜುರ ಮಾಡಿದರು. ಕೃಷ್ಣ 

ಭಕ್ತಿ ಅವರ ಸಾರಸರ್ವಸ್ಥ. ನರ್ಸಿ ಮೆಹತಾ ಎಂಬ ಸಂತ ಕವಿ ವಿಷ್ಣು ಭಕ್ತಿ 
Ne 


ಜು 


| 


i 


ಣಿ 


( 
€ 


UU 20] 
ಪಾರಮೃವನ್ನು ಗುಜರಾತ್‌ ಭಾಷೆಯಲ್ಲಿ ಹಾಡಿದ್ದಾನೆ. "ಮೆ ಷ್ಣವ ಜನತೋಶೇನೇ 
ಕಹಿಯೆ ಜೋ ವಿ:ದಪರಾಯೆ ಜಾಣೇರೆ' ಎಂಬ ಲೋಕಪ್ರಿಯ ಗೀತೆ ಗಾಂಧೀಜಿ 
ಯವಪರಿಗೆ ಏಶೇಯ ರಾಯ್ಗೆ ಗಲಿ ಹಣ ೯ಟಕದಲಿ ವ್ಯಾಸಕೂಟ ಮತ್ತು 


ದಾಸ ಸಾಹಿತ್ಯ 


ದಾಸಕೂಟ ಪರಂಪರೆಗಳು ಮಧ್ವಾಚಾರ್ಯರ ಭಾಗವತ ಧರ್ಮವನ್ನೆ ತಮ್ಮ ಕೀರ್ತನೆ 
ಇ 


ಗಳ ಮೂಲಕ ಎತ್ತಿ ಹಿಡಿದು ಗೇಯವಾದ ಈ ಸಾಹಿತ್ಯವನ್ನು ಕನ್ನಡಿಗರ ಮನೆ 


ಮನೆಗೂ ಮುಟಿ ಸಿದ್ದಾರೆ. ಕರ್ನಾಟಕ ಸಾ a ಮಧಾ 
ಚಾರ್ಯರ ಭಾಗವತ ಧರ್ಮದ ಆಧಾರದ ಮೇಲೆ ಬೆಳೆದುಕೊಂಡು ಬಂತು. ದಾಸ 


ಕೂಟದವರು ಜೆ ಕೈಯಲ್ಲಿ ತಂಬೂರಿ, ಕಾಲಲ್ಲಿ ಗಜ್ಜೆ ಕಟ್ಟಿ We ಮನೆ ಮನೆಗೆ ಹೋಗಿ 
ಕೀರ್ತನೆಗಳ ಪ ಪ್ರಜ ಚಾರ ಮಾಡಿದರು. 


ಕರ್ನಾಟಕದಲ್ಲಿ ಭಾಗವತ ಪಂಥ--ಪ್ರಥಮ ಹರಿದಾಸರು 

ಭಕ್ತಿಪಂಥದ ಪ್ರಥಮ ಹರಿದಾಸರು ಯಾರು ಎಂಬ ಬಗ್ಗೆ ಒಂದಿಷ್ಟು 
ಭಿನಾ ಭಿಪ್ರಾಯಗಳಿದ್ದ ೦ತೆ ತೋರುತ್ತದೆ. ನರಹರಿ ತೀರ್ಥರೊ, ಶ್ರೀಪಾದ 
ರಾಯರೊ, ಅಚಲಾನಂದದಾಸರೊ ಇವರಲ್ಲಿ ಯಾರು ಆದೃ ರು ಎಂಬ ಬಗ್ಗೆ ಸ ಷ್ಠ 
ವಾದ ಆಧಾರಗಳು ದೊರೆತಿಲ್ಲ. "13ನೆಯ ಶತಮಾನದ ಕೊನೆಗಿದ್ದ ನ 
“ದಾಸಕೂಟದ ಮೂಲಪುರುಷ" ಆದರೆ ಅವರ ತರುವಾಯ 1ನಿನೆ 
ಮಾನದ ಪ್ರೀಪಾದರಾಯರವರೆಗೂ ಯಾರ ಹೆಸರೂ ಕೇಳಬರುದುದಿಪ್ಲ. ದಾಸ 


ಕೂಟಕ್ಕೆ ಹಿರಿಯನೆಂದು ಕೀರ್ತನಕಾರರು ಮೊದಲು ಪ್ರೀಹಾದರಾಯುರನ್ನು ನೆನೆದರು 

ವುದನ್ನು ನೋಡಿದರೆ ನರಹರಿತೀರ್ಥರ ಬದಲು ಅವರೇ ಮೂದಲಿಗನಾಗಿರಬೇಿಂದು 

ತೋರುವಂಶಿದೆ. ಈ ಜು” ಸಂಶೋಧನೆ ನದೆಯಬೇಕಾಗಿದ. ಸದ್ಮದ 

ಮಟ್ಟಿಗೆ ನರಹರಿತೀರ್ಥರೆ ಮೊದಲಿಗರೆಂದು ನಾವು ಗ್ರಹಿಸಿದ್ದ. ಬೆ, ಜರಂಪರೆ 
ಸ 


ತ್ರುಟಿತ ಶವಾಗಿದೆ ಎಂಬುದರಿಂದ ಅವರು ಮೊದಲಿ ಗರ್ಲ ಎಂದು ಶಿಳೆಯುಬೀಕಾಗಿದೆ.*! 
ಆದರೆ ಕೀತಣನೆಗಳ ಬಹು ಸಂಖ್ಯಾಕತೆ, ಅವುಗಳ ಲೋಕಪ್ಪಿ ಯತೆ ಇವುಗಳ ದಿ 
ಯಿಂದ ಶ್ರೀಪಾದರಾಯರಿಗೇ ಆದ್ಯ ತೆ ಸಲ್ಲುಪ್ತ ಕ; “ಹರಿದಾಸ ಸಾಟಿ 


3 


ಸದ್ಯಕ್ಕೆ ಪ್ರಪ್ರಧಮರೆಂದು ಪರಿಗಣಿರರಾಗಿರುವ 6 ಅ್ರೀಪಾದರಾಜರ ರಜನೆಗಳಲ್ಲೆ ಹರಿ 
ಕ್ತಿ ಪ್ರತಿಪಾದನೆಯವ್ಲ ಗಮನ ಮ ಸಾರ್ವತ್ರಿಕವಾದ ಉಪರೀಶಗಳ 
ಕಡ ಹರಿದಿಲ್ಲವೆಂದು ಹೇಳಬಹುದು.' 


ದಾಸ ಸಾಹಿತ್ಯವು ಮುಖ್ಯ ವಾಗಿ ನಾಲ್ಕು ಘಟ್ಟಗಳಾಗಿ ದಿಭಾಗಿಸಲ್ಪಟಿ.ದೆ. 


oN) 
ಮೊದಲನೆಯ ಮೆಟ್ಟಿ ಲಲ್ಲಿ ಪುರಂದರದಾಸರ ರ ಪೂರ್ವದ ಸಾಡಿತ್ಸವು ಪ್ರೀ ಮಧಾ 
ಚಾರ್ಯರು ಬೆಳಗಿದ ಭಾಗವತ ಮಾರ್ಗದಲ್ಲಿ 


[xc 


1. ಡಾ|| ರ. ಶ್ರೀ ಮುಗಳಿ "ಕನ್ನಡ ಸಾಹಿತ್ಯ ಚರಿತ್ರೆ' 
2. ಡಾ| ಜಿ. ವರದರಾವ್‌ “ಶ್ರೀಪಾದರಾಯರು” 


ಇ೧ 


ಪುರೆಂದರದಾಸರವರೆಗಿನೆ ಹರಿದಾಸ ಸಾಹಿತ್ಯ 


ಗುರುತಿಸುವ ನೆರಹರಿತೀರ್ಥರು, ಶ್ರೀಪಾದರಾಯರು. ವ್ಯಾಸತೀರ್ಥರು ಇವರೇ 
ಮೊದಲಾದ ಖ್ಯಾತ, ಅಲ್ಪ ಖ್ಯಾತ, ಅಜ್ಞಾತ ದಾನಕವಿಗಳು ಬರುತ್ತಾರೆ. ಎರಡನೆಯ 
ಘಟ್ಟ ದಾಸ ವಾಬ್ಮಯದ ಉಚ್ಛ್ರಾಯ ಕಾಲ ಎಂದು ಹೇಳಬಹುದು. ಈ ಘಟ್ಟವು 
ವಿಜಯನಗರದ ಕೃಷ್ಣದೇವರಾಯನ ಆಳ್ವಿರೆಯ ಕಾಲ. ಈ ಕಾಲದ ದಾಸವರೇಣ್ಯರೆ 
ಪುರಂದರದಾಸ ಮತ್ತು ಕನಕದಾಸ. ಮೂರನೆಯ ಘಟ್ಟವು ವಿಜಯದಾಸ 


ಪ್ರಮುಖವಾದ ದಾಸರ ಭಾಗವತ ಪರಂಪರೆಯ ಪುಲೋಭಿವ ದ್ದ ಸಂಬಂಧಿಸಿದೆ. 


ನಾಲ್ಕನೆಯ ಘಟ್ಟ ಗುರುಪ್ಪಾ.ಣೇಶಎರ್ಕ ಲರೇ ಪ.ಮುಖರಾದ ದಾಸಕೂಟಕ್ಕೆ 
ಸಂಬಂಧಿಸಿದೆ. ಮೊದಲನೆಯ ಘಟ್ಟವು 13 ರಿಂದ 16ನೆಯ ಶತಮಾನದವರೆಗೆ, 
ಎರಡನೆಯ ಘಟ ವು 16 ರಿಂದ 18ನೇ ಶತಮಾನದ ಮಧದವರೆ? ಮೂರನೆಯ 


IR ದಿ 


ಸಿ 
VO 


ಮತ್ತು ನಾಲ್ಕನೆಯ ಘಟ್ಟಗಳು ಮುಂದಿನ ಒಂದು ಶತಮಾನದವರೆಗೆ ಎಂದು ಸೂಲ 
ವಾಗಿ ಗುರುತಿಸಬಹುದು. ಜಗನ್ನಾ ಧದಾಸರು ಕ್ರಿ.ಶ. 16ನೇ ಪತಮಾನದ 
ಪ್ರಾರಂಭದ ದೆಸೆಯಲ್ರಿದ್ದರೆ ಮಹಿಪತಿದಾಸರು ವಿಜಾಪುರದ ಮಹಮ್ಮದ ಶಾ ಎಂಬ 
ಬಾದಶಹನ ಊಳಗದಲ್ಲಿದ್ದರು. ಪ್ರಸನ್ನ ವಂಕಟದಾಸರು ವಿಜಯದಾಸರ ಸಮ 


ಕಾಲೀನರು. 
ಪುರಂದರದಾಸರ ಪೂರ್ವದ ದಾಸಸಾಹಿತ್ಯವೆಂದರೆ ಯಾವಾಗಿನಿಂದ ಪ್ರಾರಂಭ 
ಎಂಬ ವಿಷಯವು ಇನ್ನೂ ಅನಿಶ್ಚಿತ... ಪ್ರೀ ಮಥ್ವಾ ರ ಸಾಕ್ಷಾತ್‌ ಶಿಷ್ಯರಾಗಿ 
ನರಹರಿತೀರ್ಧರು. ಮಧ್ದಾಚಾರ್ಯದು ದ್ವಾದಶಸ್ತೋತ್ರದಲ್ಲಿ ವಿ 
ು ಎನ್ನಬಹುದು. ಆದರೆ ನರಹರಿತೀರ್ಥರ ಕೀರ್ತ 
ಗಳು ಸಾಕಷ್ಟು, ಮೊತ್ತದಲ್ಲಿ ಉಪಲಬ್ಧ ವಿಲ್ಲ. ಬೆರಳ ಮೇಲೆಣಿಸುವಷ್ಟು ಕೆಲವೇ 


ಕೀರ್ತನೆಗಳು ಮಾತ್ರ. ರಚನೆಗಳ ಅಲ್ಬತೆಯಿಂದಾಗಿ ಅವರ ಆದ್ಯತೆಗೆ ಚ್ಯುತಿ 
ಬರಲಾರದು. ನಪನರಪಹರಿತೀರ್ಥರಿಂದ ಮೊದಲಾದುದು ಎನ್ನಬಹುದಾದರೆ ಮುಂದೆ 
ದಾಸ ಸಾಹಿತ್ಯವು ಶ್ರೀಪಾದರಾಯರ ಕಾಲದವರೆಗೂ ಎಂದರೆ ಸುಮಾರು 
ಎರಡುನೂರು ವರ್ಷಕಾಲ ಬದುಕಿ ಬೆಳೆದು ಬಂದುದಕ್ಕೆ ಉದಾಹರಣೆಗಳೆ ಇಲ್ಲ 
ದಂತಾಗಿವೆ. ಈ ಸಂದರ್ಭದಲ್ಲಿ ಅಚಲಾನಂದದಾಸರ ಪ್ರಶ್ನೆಯು ಉದ್ಭವಿಸು 
ತ್ತದೆ. ಆದರೆ ಅವರು ಪ್ರೀ ಬೇಲೂರು ಕೇಶವದಾಸರು ಅಭಿಪ್ಪಾಯಪಡುವಂತೆ 


ಷ್‌ -೧ದ ಸೆ“ 'ಕಮಾನದತು ತೀನರಲುವೆಂಯು( ಖಿ ನವೆ 
ಅಷ್ಟೊಂದು ಎಂದದೆ 9ನೆಯ ೭ಠಈವ ಾೂನದಷ್ಟು ಪ್ರಾಚೀನರಲ್ಲವಂಬುದೀಗ ಸ್ಪಷ್ಟ, 
ವಾಗಿದೆ. 


[ 
[ಈ 

2 
CH 
21 
el 
ತಿ 
ಪ್ರಿ 
ol 
U 
ಣ 
ಈ 
ಕ್ಷ 
CL 


ನರಹರಿತೀರ್ಥರು 


ನರಹರಿತೀರ್ಥರು ಪ್ರೀ ಮನ್ಮಥ್ಲಾಚಾರ್ಯರ ಶಿಷ್ಟರು. ಮುಖ್ಯವಾಗಿ 
Cad 


ದಾಸ ಸಾಹಿತ್ಮ 


ತ ಭಾಷೆಯಲ್ಲಿಯೆ ಇವರ ಗ್ರಂಧರಚನೆ ನಡೆದಿರಬೇಕು. ಮಧ್ವಾಚಾರ್ಯರ 
ಚ. ಜನಸಾಮಾನ್ಯ ಬೋಧವಾಗುವಂತೆ ಕನ್ನ ಡದಲ್ಲಿ ತೀರ್ಶನ ಪದ್ದ ಫ್ರಿ 
ಯನ್ನು ಪ್ರಾರಂಭಿಸಿ ತನ್ಮೂಲಕ ಭಾಗವತ ಧರ್ಮದ ಮೇ "ಲ್ಮೆಯನ್ನು ಕೊಂದಾ ದಿ 
ದರು. 

ನರಹರಿಶೀರ್ಧರು ಒರಿಸ್ಸಾ ದೇಶದ ಗಜಪವಿಅರಸರನಲ್ಲಿ ಅಧಿಕಾರಿಗಳಾಗಿದ್ದು 


ಸಬಂಧ ದ್ಧ ನಶಾ ಅಸಾ ಪಟ್ಟಿ ವ 


ಗ 
ೀ 
© 
CL 
C1 
೯ 
೯] 
{4 
Cl 
€) 
2 
© 
೧ 
CL 
ಲ) 
"ಗ್ಗ 
CL 
L 
ಕ 
೧ 


ದಾಗ ೫೫೫% (ಸ್ವಾಮಿಶಾಸ್ತ್ರಿ ಸ್ವ ಇವರ 
ಮಧ್ವಾಚ ಚಾರ್ಯರನ್ನು ಸಂಧಿಸಿ ಚ ಪ್ರಪಿಭ. ಪಾಂಡಿಶ್ಚ ಗಗ ಮನಸೋಷಮು 
ಮಧ್ವಾಚಾರ್ಯರ ದ್ವ್ಮತ ಸಿದ್ದಾಂತವನ್ನು ಅಂಗೀಕರಿಸಿದರು. ಆಟಾರ್ಯರ 
ಅಪೇಕ್ಷೆಯ ಮೇರೆಗೆ ಗಜಪತಿರಾ ಜರ ಭಂದಾರದಲ್ಲಿದ್ದ ಮೂಲ ಸೀತಾರಾಮರ 
ಎಗ್ರಹಗಳನ್ನು ಆಚಾರ್ಯರಿಗೆ ಒಪ್ಪಿನಿ ತಾವೂ ಉಮಿಪಿಯ ಯೆ ನೆಲೆಯಾಗಿ 
ನಿಂತರು. ಮುಂದ ಮಧ್ವಾ ಜಾರ್ಯರು ಮೂಲ ನೀಶಾರಾಮರ ವಿಗ್ರಹ ಹಗಳನ್ನು 
80 ದಿನಗಳವರೆಗೆ ಆರಾಧನೆ "ಮಾಡಿ ತಮ್ಮ ಸಂಸ್ಥಾ ನವನ್ನು ಪದ್ಮನಾಭತೀಠ। ರ್ಧರಿಗೆ 
ಒಪ್ಪಿಸಿ ತಾವು ಮತ್ತೆ ಬದರಿಕಾಶ ಶ್ರಮಕ್ಕೆ ಪ್ರ ಪ್ರಯಾಣ ಸ] ಪದ್ಮನಾಭತೀರ್ಥರು 
1324ನೇ ನವೆಂಬರ್‌ 14ರ ವರೆಗೆ ಸಂಸ್ಥಾನದ ಆಡಿತವನ್ನು ನೋದಿಕೊಂಡು 
ಆ ಬಳಿಕ ನರಹರಿತೀರ್ಥರಿಗೆ ಅದನ್ನು ಒಪ್ಪಿನಿದರು. 
ಇವರ ಕೀರ್ತನೆಗಳು ದೂರೆತಿರುವುದು ಸದ 2-3 ಮಾತ್ರವೇ. ಈ ಬಗ್ಗೆ 
ಸಾಕಷ್ಟು ಸಂಶೋಧನೆ ನಡೆದಂತಿಲ್ಲ 
ರ pCa ಸ್ಪಾಮಿಶಾಗ್ದಿಗಳಾಗಿ ರಾಜ್ಯಠ್ಲೂರ 
ವಹಿಸಿಕೊಂಡುದು ಕ್ರಿ. ಶ. 1263ರಲ್ಲಿ (ಇಂಡಿಯನ್‌ ಆ್ಕಂಟಿಕ್ಲೇರಿ, ಸಂಪುಟ 1] 
(1914) ಪುಟ, 264) ಪೀ ಆರ್‌. ಎಸ್‌. ಪಂಚಮುಖಿಯವರು ಮಾತ್ರ 
ನರಹರಿತೀರ್ಥರು ಪೂರ್ವದಲ್ಲಿಯೆ ಸಂನ್ಯಾಸಿಗಳಾಗಿದ್ದರೆಂಬ ಅರ್ಥ ಬರುವಂತೆ ಹೇಳು 
ತ್ತಾರ. “ಪಾಜಕ ಕ್ಷೇತ್ರದಲ್ಲಿ ಶ್ರೀ ಮಧ್ವಾಚಾರ್ಯರು ಅವತಾರ ಹೊಂಬ ಉಡುಎ 
ಯಲ್ಲಿ ಶ್ರೀ ಕೃಷ್ಣ ಕನ ಪು ಸ್ಪತಿಷ್ಠೆ ಮಾಡಿ ಪ್ರೀ ವಿಷ್ಣು ತೀರ್ಥ, ಪದ್ಮನಾಭಿತೀರ್ಥ, ನರ 
ಹರಿತೀರ್ಥ, 'ಮಾಧವ ya ಅಕ್ಷ್ಟೋಭ್ಯ ತೀರ್ಥರ ಮೊದಲಾದ ಸಂನಾ ೩ ಸಿಗಳನ್ನೂ 
ತ್ರಿವಿಕ್ರಮ ಪಂಡಿತಾಚಾರ್ಯರೆ ಮೊದಲಾದ ಗ ಹಸ್ತಾಪ್ರ ಶ್ರಮಿಗಳನ್ನೂ ಅಪ್ಪ ದಪಾ ಗ 
he ಅವರ ಮೂಲ್ಯ ವಾಗಿ ವೈ ದಿಕ bo ವಾದವನ್ನೂ, ಹರ್ತಿ ನ್ನೂ 


ಪ್ರಚಾರಗೊಳಿಸಿದರು.” (ಹರಿದಾಸ ಸಾಹಿತ್ಯ, ಪುಟ. 39) ನರಹರಿತೀರ್ಥರು 


1 


22 


ಪುರಂದರದಾಸರೆವದೆಗಿನೆ ಣ್‌ರಿದಾಸ ಸಾಹಿತ್ಯ 


ಗ್ರಹಸ್ಟಾಶ್ರಮಿಯಾಗಿ ರಾಜ್ಯಭಾರ ಮಾಡಿ ಮಧ್ವಾ ಚಾರ್ಯರನ್ನು ಸಂಧಿಸಿದ ಮೇಲೆ 
ರಾಜ್ಯತ್ಯಾಗ ಮಾಡಿ ಉಡುಪಿಗೆ ಬಂದು ಅಲ್ಲಿ ಸಂನ್ಯಾಸವನ್ನು ಸ್ಲೀಕರಿಸಿರಬೇಕು. 

ಹರಿದಾಸಾಗ್ರಣಿ ಎನಿಸಿದ ಮಧ್ವಾಚಾರ್ಯರು ತುಳು ಭಾಷೆಯಲ್ಲಿ ಭಕ್ತಿಪರ 
ಗೀತಗಳನ್ನು ರಜಿಸಿ ಸ್ತ್ರೀಯರಿಗೂ ಶೂದ್ರರಿಗೂ ಉಪಕಾರ ಮಾಡಿದರೆಂದು ತಿಳಿಯು 
ತ್ರದೆ. ನರಹರಿತೀರ್ಥರು ಮಧ್ವಾಚಾರ್ಯರಿಂದಲೆ ಸೂ ರ್ತಿ ಪಡೆದು ಅವರ ಶಿಷ್ಯತ್ವ 
ವನ್ನು ವಹಿಸಿ ಪದಗಳನ್ನು ರಚಿಸಿ ಲೋಕೋಪಕಾರ ಕಾರ್ಯವನ್ನು ಕೈಗೊಂಡರು. 
ಇವರಂತೆ ಮಧ್ವಾಚಾರ್ಯರ ಮತ್ತೊಬ್ಬ ಸ ಶಿಷ್ಯರಾದ ಕಯತಶೀರ್ಥರೂ ಇದೇ ರೀತಿ 
ಯಾಗಿ ಹರಿಭಕ್ತಿ, ಹರಿ-ಉಪಾಸನೆ, ಹರಿದಾಸ್ಕಗಳನ್ನು ತಮ್ಮ ವಚನಗಳ ಮುಖಾಂ 
ತರ ಉಪದೇಶಿಸಿದರು. ಮುಂದೆ ಶ್ರೀಪಾದರಾಯರು, ವ್ಯಾಸತೀರ್ಥರು, ಪುರಂದರ 
ದಾಸರು ಇವರ ಭಕ್ತಿಮಾರ್ಗದಲ್ಲಿಯ ಮುನ ಡೆದರು. 
(ಅನುಬಂಧ 'ಕ' - 4. - 5 ನೋಡಿರಿ.) 

ಭಕ್ತನು ತನ್ನ ಮೇಲೆಯೆ ಆರೋಪಿಸಿಕೊಂಡಿರುವ ಪ್ರೀತಿ, ಧನಾದಿ ವಿಷಯ 
ದಲ್ಲಿ ನಿರ್ಭೀತಿ, ದ್ರೈವ ಗುರುದ್ರೋಹ, ಏಕಾಂತದಲ್ಲಿ ಸ್ವಾರ್ಥ ಗೋಷ್ಠಿ, ಲೋಕಾಂತಶ 
ದಲ್ಲಿ ವೆ ೈರಾಗ್ಮದ ಗೋಷ್ಠಿ ಇಂತಹ ಬಾಹ್ಯಾಡಂಬರದ ಜೀವನ, ಸಮಾಜದಲ್ಲಿ ಸುಳ್ಳು 
ಪ್ರತಿಷ್ಠೆ, ಧರ್ಮಕ್ಕಾದರೊ ಒಂದು ಕಾಸು ಕೊಟ್ಟರೆ ಸಾವಿರ ಹೊನ್ನು ಕೊಟ್ಟ ಹಾಗೆ 
ತಿಳಿಯುವುದು, ಅಧರ್ಮಕ್ಕೆ ಕೊಟ್ಟ, ಕೋಟಿ ಹೊನ್ನನ್ನು ಒಂದೇ ಕಾಸು ಎಂದು 
ತಿಳಿಯುವುವು. ಧರ್ಮಕ್ಕೆ ಬೇಸರಿಕೆ ಅಧರ್ಮಕ್ಕೆ ಎಚ್ಚರಿಕೆ — ಇಂತಹ ಢಂಭತನದ 
ಕರ್ಮವ ಮಾದಿ ಅಂಬುಜನಾಭರದಿಗೆ ಕುಂಭೀಪಾಕಕ್ಕೆ ಗುರಿಯಾಗುವ ಮಾನವನು 
ಎಂತಹ ಮರುಳನು ಎಂದು ನರಹರಿದಾಸರು ಉದ್ಗಾರ ತೆಗೆದಿದ್ದಾರೆ. ತಾನು, ತನ್ನ 
ಹೆಂಡಿರು, ತನ್ನ ಮಕ್ಕಳು ಎಂಬ ಮೋಹ, ಮಮಕಾರಗಳಲ್ಲಿ ಸಂಕುಚಿತಗೊಂಡು 
ವ್ಯರ್ಥ ಧಾವತಿಪಡುವ ಪೊಳ್ಳು ಜೀವನವನ್ನು ಟೀಕಿಸಿದ್ದಾರೆ. ಮುಂದಿನ ಎಲ್ಲ ದಾಸ 
ರಲ್ಲಿಯೂ ಇದೇ ಬಗೆಯ ಸಮಕಾಲೀನ ಸಾಮಾಜಿಕ ಜೀವನದ ಡಂಭಾಚಾರವನ್ನು 
ಎತ್ತಿ ಹೀಗಳೆಯುವ ಮನೋವೃತ್ತಿಯನ್ನು ಕಾಣುತ್ತೇವೆ. ಹೀಗೆ ಜೀವನವು ವ್ಯರ್ಧ 
ಹಾಳಾಗದೆ ಕೃತಾರ್ಥತೆಯನ್ನು ಪಡೆಯಬೇಕಾದರೆ ಭಕ್ತಿಯೊಂದೆ ಮುಖ್ಯಸಾಧನ 
ಎಂಬ ತಾತ್ಪರ್ಯ ದಾಸರ ಕೀರ್ತನಗಳಲ್ಲಿ ಅಡಕವಾಗಿದೆ. ಹೀಗೆ ದಾಸರು ಒಂದು 
ಬಗೆಯಿಂದ ಲೋಕಶಿಕ್ಷಣಕಾರ್ಯವನ್ನು ತಮ್ಮ ಕೀರ್ತನೆಗಳ ಮೂಲಕ ಮಾಡಿ 
ದ್ಹಾರೆ. ಇದರೊಂದಿಗೆ ಆಧ್ಯಾತ್ಮಿಕ ಅನುಭವ ನಿರ್ಹೇತುಕವಾದ ಭಕ್ತಿಭಾವ ಇವು 
ಎದ್ದು ಮೂಡಿವೆ. ಇದರೊಂದಿಗೆ ಕೀರ್ತನೆಗಳಲ್ಲಿ ಮಿಂಚುವ ಕಾವೃಗುಣದಿಂದಲೂ, 
ಸರಳ ಶೈಲಿಯಿಂದಲೂ, ಸುಂದರ ಭಾವನೆಗಳಿಂದಲೂ, ಅರ್ಥಾಲಂಕಾರ ಶಬ್ದಾ 
ಲಂಕಾರಗಳಿಂದಲೂ ದಾಸರ ಕೀರ್ತನೆಗಳು ಕಂಗೊಳಿಸುತ್ತವೆ. ಎಲ್ಲಕ್ಕೂ ಮುಖ್ಯವಾಗಿ 


23 


ದಾಸ ಸಾಹಿತ್ಯ 


ಕೀರ್ತನೆಗಳು ಸಂಗೀಶಕ್ಕೆ ಅಳವಟ್ಟು ರಾಗ, ತಾಳ, ಒದ್ದವಾ! ಉತ್ತಮ ಗೀಯ 
ಲಕ್ಷಣಗಳಿಂದ ತ ಗಿವೆ. ಕೀರ್ತನೆಗಳು ಸಂಗೀತ ವಮಯತೆಯಿಂ ದ 
ಸೆಂಗೀತಶಾಸ ಕ್ಕೆ ಹೊಸ ಕಾಂತಿಯನೂ, ಮೇಲ್ಮೈಯನ್ನೂ ಪ್ರೂವಿತ್ರ್ಯ ವನೂ 
ತಂದುಕೊಟ್ಟ ಪು. 

ನರಹರಿತೀರ್ಥರ ಮತ್ತೊಂದು ಕೀರ್ತನೆಬುಲ್ಲಿ ಮಧುರ ಭಕ್ತಿ ವೃಕ್ತವಾಗಿದೆ. 
ಇದರಲ್ಲಿ ಭಕ್ತನು ಭಗವಂತನ ಮೇಲೆ ಸಖ್ಯಭಾವದಂದ. ಸಲುಗೆಯಿಂದ ತನ್ನ 
ಹ್ರದ್ಗೆ ತವನ್ನು ವಟ ಹುತ್ತು ಲ ತನ್ನ, ಸನ್ನು ರ್‌ 


ಪತಿತನೆಂದು ಶ್ರೀಪತಿಯು ರಕ್ಷಿಸದಿದ್ದ ರ ಆತನ ಪತಿತಪಾವನಕೀತಿ 
ವಹುದೆ ಎಂದು ಪ್ರಶ್ನಿಸುತ್ತಾನೆ. ಹಿಂದಕ್ಕೆ ಅಜಾಮಿಳನನ್ನು' ಕಾಯ ನವೆ? ತಾನೇನು 
ಪರಕೀಯನೆ ? ತಾನೂ ಬಂಟನಲ್ಲವ ?.. ಎಂದು ಮೊದಲಾಗಿ ಭಗವಂತನಲ್ಲಿ 
ಮೊರೆಯಿಟ್ಟು ಆತನನ್ನ ಒಂದು ಬಗೆಯಾಗಿ ಆರೋಪಕ್ಕೆ ಗುರಿಪದಿಸುತ್ತಾನೆ. 
ನಿಂದಿಸುವ ರೀತಿಯಲ್ಲಿ ಭಗವಂತನನ್ನು ವಂದಿಸುವುದು ದಾಸರ ಶಕೀರ್ಪನೆಗಳ ಒಂದು 
ವಶಿಷ್ಟ ಅಲಂಕಾರ. 

“ದಾಸಸಾಹಿತ್ಯ ವಾಹಿನಿಗೆ ನರಹರಿತೀರ್ಥರು ಉಗಮಸ್ಥಾನ ನಮ್ರ. ಆ ವಾಡಿ 
ನಿಯ ನಿಜಸ್ವರೂಪವು ಅದರ ಆಳವೈಶಾಲ್ಪಗಳು ಕಂಗೊಳಸುವದು ಶ್ರೀಪಾದರುಯ 
ರಲ್ಲಿ. ಶ್ರೀಪಾದರಾಯರು ಸುಮಾ ರು 200 ವರ್ಷಗಳ ನಂಶರ ಆಗಿಯೋದರು. 
ಈ 200 ವರ್ಷಗಳ ಅವಧಿ ದಾಸಸಾಹಿತ್ಯದ ಗುಪ್ತಪವಾಹಿನಿಯ ಕಾಲ ಎಂದರೂ ಈ 
ಕಾಲಕ್ಕೆ ತನ್ನ ಅಭಿನವ ದಶಕುಮಾರಚರಿತವನ್ನು ಪಂಧರಪುರದ ವಿಠ್ಠಲನ ಭಕ್ತನಾದ 
ಡುತ ಕ ಸಮ ರಚಿಸಿರುವುದನ್ನು ಇಲ್ಲಿ ನೆನೆದರೆ ಈ ಭಕ್ತಿಕಾವೃವು ಈಗಿನ ಗುಪ್ತ 
ವಾಹಿನಿಯ ಒಂದು ಪ ಪ್ರಕಟವಾಹಿನಿ ಎನ್ನಲು ಅದ್ವಿಇಲ್ಲ... ಚೌಂದರಸನ ಕಾಲು 
ಕ್ರಿ. ಪ. 1225. ತನ್ನನ್ನು ಕವಿ "ಪ್ರಸನ್ನ ಶ್ರೀ ಮದಭಂಗ ಎಠ್ಶಲ ಪದಾಂಭೋಜ 
ಮತ್ತಮಧುಕರ' ಎಂದುಕೊಂಡಿದ್ದಾನೆ. ದಶಕುಮಾರಚರಿತೆಯ 14ನೇ ಆಶ್ವಾಸ 


ದಲ್ಲಿ ಎತ್ಮಲ ಸ್ತೋತ್ರವನ್ನು ಮಾಡಿದ್ದಾನೆ. ಚೌಂಡರಸನ ಕಾವ್ಮದಲ್ಲ ಸೃಷ್ಟವ 
ಹ ಜೆ ಗೆ ಇ ಗ 
ಭಕ್ತಿಯು ಉತ್ಕಟವಾಗಿ ಪ್ರವಹಿಸಿದೆ. ಕೃಷ್ಣ ಭಕ್ತಿಯನ್ನು ಕುಮಾರವ್ಯಾಸ ಸಮ 


ದಶಪರ್ವಗಳ ಉದ್ದಕ್ಕೂ ಸಾಲುಸಾಲಿಗೆ ಸೂಸಾ ಡಿದ್ದಾ ನೆ ಈಶನ ಕಾವ್ಯವು 
ಮುಂದಿನ ದಾಸರಿಗೆ ಭಕ್ತಿ. ಸ್ಫೂರ್ತಿಗಳ ಆಗರವೆನಿಸಿದ್ದಿ ರಬೇಕು. 
ಅಂತೂ ಪ್ರೀಪಾದರಾಯರಿಂದ ದಾಸಸಾಹಿತ ತ್ಯಕ್ಕಿ ಒಂದು ನೆಲೆ ದೊರಕುತ್ತದೆ 


ಶ್ರೀಪಾದರಾಯರು 
ಇವರು ಸುಮಾರು 98 ವರ್ಷಕಾಲ ಜೀವಿಸಿದ್ದರೆಂದು ತಿಳಿಯುತ್ತದೆ 


24 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


(ಕ್ರಿ. ಶ. 1404 ರಿಂದ 1502) Fe ಚನ್ನವಟ್ಟಣದ ಅಬ್ಬೂರಿನಲ್ಲಿ ಜನಿಸಿ, 
ಬಾಲ್ಯವನ್ನು ಕಳೆದು ಶ್ರೀರಂಗಕ್ಷೇತ್ರದಲ್ಲಿ ಸ್ವರ್ಣವರ್ಣ ತೀರ್ಥರಿಂದ ಸಂನ್ಯಾಸ 
ವನ್ನು ಸ್ವೀಕರಿಸಿ ಹಲವು ಕಾಲ ಅಲ್ಲಿದ್ದು ಆ ಮರ ದ ಅಧಿಕಾರವನ್ನು ವಹಿಸಿಕೊಂಡ 
ಬಳಿಕ ಮುಳಬಾಗಿಲಿಗೆ ಬಂದು ಅಲ್ಲಿ ಕಡೆವರೆಗೂ ನೆಲೆಯಾಗಿ ನಿಂತರು.* (ಇವರು 
ತಮ್ಮ ಬಾಲ್ಯದಲ್ಲಿ ಸ್ವರ್ಣವರ್ಣತೀರ್ಥರ ಕೃಪಾಕಟಾಕ್ಷಕ್ಕೆ ಹೇಗೆ ಗುರಿಯಾದರು 
ಎಂಬ ಸಂಗತಿಯನ್ನು ಶ್ರೀ ಬೇಲೂರ ಕೇಸವದಾಸರು ತಮ್ಮ "ಕರ್ಣಾಟಕ 
ಭಕ್ತವಿಜಯ' ದಲ್ಲಿ ಮನೋರಂಜಕವಾಗಿ ವರ್ಣಿಸಿದ್ದಾರೆ) ದೃವಸಂಕಲ್ಪವಿದ್ದರೆ 
ಸ್ಫರ್ಣವರ್ಣಶೀರ್ಥರಿಗೆ  ಬಾಲಯತಿಯಾಗಿ ದೊರಕಬಹುದೆಂಬ ಆಸೆಯನ್ನು 


ದ 
ವೃಕ್ತಪಡಿಸಿದರು. ಮುಂದೆ ಲಕ್ಷ್ಮಿನಾರಾಯಣನ ತಂದೆ ತಾಯಿಯರ ಮನವೊಲಿಸಿ 


ತ 


ಬಾಲಕನನ್ನು ತಮ್ಮವನನ್ನಾಗಿ ಮಾಡಿಕೊಂಡರು, ಬಡ ತಂದೆ ತಾಯಿಗಳಿಗೆ ಮಠ 

ದಲಿಯೆ ಆಶ್ರಯ ನೀಡಿದರು. 

ಲಕ್ಷ್ಮಿನಾರಾಯಣನು ಮಾತಾಪಿತ್ರಗಳೊಂದಿಗೆ ಶ್ರೀರಂಗವನ್ನು ಸೇರಿದನು. 

ಬಾಲಕನಿಗೆ ಬ್ರಹ್ಮೋಪದೇಶವಾಯಿತು. ವಿದ್ಛಾವ್ಕಾಸಂಗವಾಯಿತು. ಶ್ರೀಪಾದಂಗಳ 

ಉತ್ತರಾಧಿಕಾರಿಯಾಗಿ ಸನ್ಮಾಸದೀಕ್ಷೆಯೂ ದೊರಕಿತು. ದ್ಲೈ,ಶ ಸಿದ್ದಾಂತದ 
ಯ ಛು 

ಅಧ್ಯಯನವು ನಡಯಿತು. ಬಾಲಯತಿಯ ಈ ಅಪಾರವಿದ್ದತ್ತನ್ನು ಕಂಡ ಉತ್ಕರಾಧಿ 
Pe ಬ್‌ ಎದು 

ಮಠದ ಶಿ ಶ್ರೀಗಳವರಾದ ಶ್ರೀ ರಘುನಾಧತೀರ್ಥರು ಶ್ರೀಪಾದರಾಜ ಎಂದು ಅಭಿಧಾನ 

ವನ್ನು ನೀಡಿ ಆಶೀರ್ವದಿಸಿದರು. ಲಕ್ಷ್ಮಿನಾರಾಯಣತೀರ್ಥರ ಜೀವನದಲ್ಲಿ ಇದೊಂದು 

ಅವಿಸೃ ರಣೀಯವಾದ ಸುವರ್ಣಯೋಗ. 

“ಇಲಕ್ರಮೇಣ ಸ ಸ್ವರ್ಣವರ್ಣತೀರ್ಥರು ವ್ಪಂ ದಾವನಸ್ಸರಾಗಲು ಶ್ರೀಪಾದ 
ರಾಜರು ಸಂಸ್ಥಾನದ ಅಧಿಕಾರವನ್ನು ವಹಿಸಿಕೂಂಡರು. ಮುಂದೆ ತಮ್ಮ ಮಠ 
ವನ್ನು ಶ್ರೀರಂಗದಿಂದ ಮೂಡಣ ಬಾಗಿಲಿನಂತಿದ್ದ ಮುಳಬಾಗಿಲಿಗೆ ಸ್ಟಾ ನಾಂತರಿಸಿ 
ದರು. 


ಅಬ್ದ್ಬೂರಿನ ಬ್ರಹ್ಮಣ ತೀರ್ಥರು ವೃಂದಾವನಸ್ಸರಾಗಲು ಅವರಿಂದ ಮೊದಲೆ 
ದೀಕ್ಷೆ ಪಡೆದಿದ್ದ ವ್ಯಾಸತಿ by ಮರದ ಆಧಿಪ ಪತ್ಯ ವನ NR ನಿರ್ವಹಿಸಿಕೊಂಡಮೇಲೆ 


ಮುಳುಬಾಗಿಲಿಗೆ ಬಂದು ಶ್ರೀಪಾದರಾಜರ ಶಿಷ್ಕತ್ತವನ್ನು ವಹಿಸಿ ಅವರ ಅಡಿಯಲ್ಲಿ 


ವ್ಯಾಸಂಗ ಕೈಗೊಂಡರು. ಘೂ ಗುರುಶಿಷ್ಯ ಬಾಂಧವ್ಯವು ಅಪ್ರತಿಮವಾದದ್ದು 
ಶ್ರೀ ವ್ಯಾಸರಾಯರು ತಮ್ಮ ಗುರು ಪ್ರೀ ಪಾದರಾಜರ ವಿದ್ಯಾ ಪ್ರೌಢಿಮೆಯನ್ನು 
ಕುರಿತು ಹಾಡಿದ್ದಾರೆ. 





* ಶ್ರೀ ವಾದರಾಯರ ಕೃತಿಗಳು ಪುಟ. 7೬1. ಡಾ|ಚ. ವಗದರಾಜರಾವ್‌ 


25 


ದಾಸ ಸಾಹಿತ್ಯ 


( 


ವಾದಿಗಜ ಮಸ್ತಕಾಂಕುಶ ಸುಜನ ಬುಧಗೇಯ 
ಮೇದಿನೀಸುರವಂದ್ಯ ಶ್ರೀಪಾದರಾಯ 
ಸಕೆಲಶಾಸ್ತ್ರಕಲಾಪ ಸಂನ್ಯಾಸಕುಲದೀಪ 
ಸಕಲಸತ್ಯಸ್ಥಾಪ ಸುಜ್ಹ್ವಾ ನದೀಪ 
ಪ್ರಕೆಟಪಾವನರೂಪ ಅರಿಕುಜನಮತಲೋಪ 
ನಿಕಟವರ್ಜಿತಪಾಪ ಕೀರ್ತಿಪ್ರತಾಪ 
ಹರಿಪದಾಂಭುಜಬ್ರಂಗ ಪರಮತಾಹಿವಿಹಂಗ 
ಪರಮಸುಗುಣಾಂತರಂಗ ಭವದುರಿತಭಂಗ 
ಶರಣಕೀರ್ತಿತರಂಗ ಶತ್ರು ತಿಮಿರಪತಂಗ 
ಶರಣುಶುಭಚರಿತಾಂಗ ಷಟ್ಮಾಸ್ತ್ರಸಂಗ 
ಸಿರಿಕ್ಟಷ್ಟದಿವ್ಯಪಾದಾಬಒ್ಹ ಚಿಂತಾಲೋಲ 
ವರಹೇಮವರ್ಣ ಮುನಿಪಶಿಯ ಸುಕುಮಾರ 
ಗುರುತಿಲಕ ಶ್ರೀಪಾದರಾಯ ಅಮಿತೋದ್ದಾರ 
ಶರಣಜನಸುರಧೇನು ಭಕ್ತಮಂದಾರ 


ಶ್ರೀಪಾದರಾಜರು “ಶತ್ರುತಿಮಿರಪತಂಗ' ಎಂದೂ "ಪಟ್ಕಾಸ್ತ್ರಸಂಗ' ರೆಂದೂ 
ವರ್ಣಿಸುತ್ತಿದ್ದಾರೆ. 

ಶ್ರೀಪಾದರಾಜರು ಸಮಕಾಲೀನ ಜನಸಾಮಾನ್ಯರ ಬುದ್ಧಿ ಮಟ್ಟವನ್ನು ನೋಡಿ 
ಅವರಲ್ಲಿ ಭಗವದ್ಭಕ್ತಿಯು ನೆಲೆಗೊಳ್ಳಬೇಕಾದರೆ ಗೀರ್ವಾಣ ಪಂಡಿತರ ಪಾಂಡಿಶ್ರ 
ಪ್ರದರ್ಶನವು ಸಹಾಯ ಮಾಡಲಾರದು, ಭಾಗವತ ಧರ್ಮದ ಪ್ರಚಾರವನ್ನು 
ಮಾಡುವುದರ ಸಲುವಾಗಿ ಕನ್ನ ಡದಲ್ಲಿಯೆ ಹರಿಕೀರ್ತನೆಗಳನ್ನು ರಚಿಸಿ ಭಾಗವತರಿಂದ 
ಹಾಡಿಸಬೇಕು ಎಂದು ಸಂಕಲ್ಪಿಸಿದರು. ವಾಕ್ಯಾರ್ಥ ಮಾಡಿ ವಾದಿನಿಗ್ರಹಮಾಡು 
ವುದರಿಂದ ಪಾಮರ ಸಮಾಜದ ಬುದ್ದಿವಿಕಾಸ ಹೇಗಾಗಬೇಕು ? ಅವರಲ್ಲಿ ಭಕ್ತಿ 
ಹೇಗೆ ಉದ್ದೀಪನಗೊಳ್ಳಬೇಕು ? ಎಂದು ಚಿಂತಿಸಿ ಕನ್ನಡ ಕೀರ್ತನೆಗಳನ್ನು ರಚಿಸಲು 
ಯಶಸ್ವಿಯಾದ ಪ್ರಯತ್ನಮಾಡಿ ಸಫಲತೆ ಪಡೆದರು. ಇದರಿಂದ ಕನ್ನಡ ನಾಡಿನ 
ಸಂಸ್ಕೃತಿಯೂ ಬೆಳೆಯಲಿಕ್ಕೆ ಅವಕಾಶವಾಯಿತು. ಕೀರ್ತನೆಗಳ ಜೊತೆಗೆ ಕನ್ನಡ 
ದಲ್ಲಿಯೆ ಧರ್ಮಗ್ರಂಥಗಳನ್ನು ಪರಿವರ್ತನ ಮಾಡಿ ಪಾಮರರಿಗೆ ಬ್ಲಾನೋಪದೇಶ 
ವನ್ನು ನೀಡಬೇಕೆಂದು ಅಭಿಲಾಷೆ ಪಟ್ಟರು. ಅದಕ್ಕಾಗಿಯೆ ಭಾಗವರರ ಶಂಡ 
ವನ್ನೇರ್ಪಡಿಸಿದರು. ಪೂಜಾಕಾಲದಲ್ಲಿ ವೈದಿಕ ಪಂಡಿತರಿಂದ ವೇದಪಾರಾಯಣ 
ಮಾಡಿಸುವಂತೆ ಭಾಗವತರ ಮುಖದಿಂಹ ಕನ್ನಡ ದೇವರ ನಾಮಗಳನ್ನು ಹಾಡಿಸಿದರು 


26 


ಪ್ರರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಅದುವರೆಗೆ ಯಾವ ಮರದಬೂ ಪ್ರಾ ಕ್ಪತ ಪದಗಳನ್ನು ಪೂಜಾಕಾಲದಲ್ಲಿ ಹಾಡಿಸುವ 
ಸಂಪ್ರ ದಾಯಿವಿರಲಿಲ್ಲ. ಕನ್ನಡ ಮಾತನ್ನಾಡಿದರೇ ಮ್ಚಲಿಗೆ ಎಂದು ತಿಳಿಯುವವರ 
ಕಾಲ. ಕನ್ನಡದ ಹಾದಲ್ಲಿ ಬರಬೇಕು? (ಶ್ರೀ ಕರ್ಣಾಟಕ ಭಕ್ತ ವಿಜಯ, ಪುಟ-24) 
ಪಾದರಾಜರು ಒಂದು ಕ್ರಾಂತಿಯನ್ನೆ ಎಸಗಿದರು. ತಿಳಿಗನ್ನಡ ಭಾಷೆಯಲ್ಲಿ ಕನ್ನಡ 
ದೇವರನಾಮಗಳನ್ನು ರಚಿಸಿ ತಮ್ಮ ಪೂಜಾ ಕಾಲದಲ್ಲಿ ಭಾಗವತರಿಂದ ಹಾಡಿಸಲು 
ಪಕ್ರಮಿಸಿದರು. ಪರಂಪರಾಬದ್ಧ ಇತರ ಮರದ ಸ್ವಾಮಿಗಳಿಗೆ ಈ ಬಗೆಯ 
ಸುಧಾರಣೆಯು ಅಪ ಪಧ್ರ ವೆನಿಸಿರಬೇಕು. ವಿರೋಧಗಳೂ ಬಂದಿರಬೇಕು. ಆದರೆ 
ಪಾಮರಜನತಾಕೋಟಿ ಭಕ್ತಿರಸನಿರ್ಭರವಾದ ಅವರ "ಭ್ರಮರಗೀತೆ', “ವೇಣು 
ಗೀತೆ', *ಗೋಪಿಗೀತೆ' ಗಳನ್ನು ಕೇಳಿ ನಲಿದಾಡಿ ಸಂಶೋಷಿಸಿದಾಗ ಶ್ರೀಪಾದರಾಜರಿಗೆ 
ತಮ್ಮ ಸಾಹಸವು ಸಫಲವೆನಿನಿತು. ಇದರಿಂದ ಉತ್ತೇಜಿತರಾಗಿ ಅವರು ಸ್ವತಃ 
ರಾತ್ರಿಯ ಮಂಗಳಾರತಿಯ ಕಾಲದಲ್ಲಿ ದೇವರೆದುರಿಗೆ ಭಾಗವತಸೇವೆಗೆ ನಿಲುತ್ತಿದರಂತೆ, 
ಭಾಗವತರು ನರ್ತನ ಮಾಡುತ್ತಿದ್ದರಂತೆ. ಈ ದಿವೃ ನೋಟಕ್ಕೆ ನೆರೆದ ಸಾವಿರಾರು 
ಜನ ಮುಗ್ಧ ರಾಗಿ ಹೋಗುತಿ ದ್ರರಂ ಹೀಗ ಶ್ರಿ ೇಪಾದರಾಜರಿಂದ ಕನ್ನಡ ಹರಿ 
ದಾಸ ಕೀಠ ತನಯ ಚೂತವನ ಚೆತ್ರವು ಉ 
ಶ್ರೀಖಾದರಾಜಟು ಚ ದ್ರಗಿರಿಯನ್ನಾ ಳುತ್ತಿದ್ದ ಸಾಳುವ ನರಸಿಂಹರಾಜನನ 
(ಸುಮಾರು 1470) ಬ್ರಹ್ಮಹತ್ಕಾದೋಷದಿಂದ ಮುಕ್ತರಾಗುವಂತೆ ಆತನಿಂದ ಶಾಂತಿ 
ಕರ್ಮಗಳನ್ನು ಮಾಡಿಸಿದರು. ಇದರಿಂದ ಪಾಪಮುಕ್ತನಾದ ರಾಜನು ಶ್ರೀಪಾದ 
ರಾಯರನ್ನು py ಹಾಸನದ ಮಲಿ ಕುಳ್ಳಿರಿಸಿ ಕನಕಾಭಿಷೇ 
ರಾಯರು ರಚಿಸಿರುವ "ಪ್ರೀಪಾದರಾಜಾಷ್ಟಕ' ಎಂಬ ಸ್ತೋತ್ರದಲ್ಲಿ ಇದರ ಪ್ರಸಕ್ತಿ 
ಬರುತ್ತದೆ. 
ಸಂತುಷ್ಟನಾದ ಸಾಳುವ ರಾಜನು ಅುಪಾದರಾಜರ ಕಾಶೀ ಯಾತ್ರೆಗೆ ಅನುಕೂಲ 
ಮಾಡಿಕೊಟ್ಟಿನು. ಸ್ವಾಮಿಗಳೊಂದಿಗೆ ನೂರಾರು ಜನ ವಿದ್ಯ ಜನರೂ, ಪರಿವಾರ 
ದವರೂ ಹಿಂಬಾಲಿಸಿದರು. ಕಾಫೀ ಪಟ್ಟಿ ಣದ ವಿದ್ವತ್ಸ ಭೆಗಳೆಂದರೆ ಕೇವಲ ಪಾಂಡಿತ್ಯ 
ಪ್ರದರ್ಶನ. ಇಂಥಲ್ಲಿಯೂ ಶ್ರೀಪಾದರಾಜರು ತರ್ಕವಾಕ್ಕಾರ್ಥಗಳಿಗೆ ಮಹತ್ವ 
ಕೊಡದೆ ಭಕ್ಕಿಪೂರ್ವಕವಾದ ಭಾಗವತ ಧರ್ಮವನ್ನೆ € ಬೋಧಿಸಿದರು. ತರ್ಕ ವ್ಯಾಕರಣ 
ಗಳು ಇವರಿಗೆ ಮಾನ್ಫವಿಲ್ಲವೆಂದು ಕಾಲಯ ವಿದ್ವಜ್ಜನರಲ್ಲಿ ಗುಲ್ಲಿದ್ದಿತು. ವೇದಾಂತ 
ಪ್ರತಿಪಾದನೆಯಲ್ಲಿ ತರ್ಕ, ಪ್ಯಾಕರಣಗಳಗೆ ಅವಕಾಶವಿಲ್ಲವೆಂದು ಶ್ರೀಪಾದರಾಯರು 
ವಾದಿಸಿದರು. “ಪ್ರತ್ಯೇಕವಾಗಿ ಏರ್ಪಟ್ಟ ವಿದ್ವತ್ತ ಶ್ರ ಭೆಯೊಂದಕ್ಕೆ ಚಾಸಿ ರಾಜನೆ ಅಧ ಕ್ಷ 
ಸಭೆಯನ್ನು ನಡೆಸಿದ. ಸ್ವಾ ಮಿಗಳ ಹ್ರ್ರ ದಯವನ್ನು ಕರಗಿ ಸುವಂತಹ ವರ್ಚಸ್ವಿ 
ವಿವೇಚನೆಯಿಂದ ವಾದಮಾಡಿ y ೇಪಾದರಾಜರು ಹ ಶಾಲಿಗಳಾದರು. 


AL 
ತ್ರ 
3 

ಪಿ) 
ನಿ 
ತಿ 
2 
oO 

ಕ 
2೬ 


27 


ದಾಸ ಸಾಹಿತ್ಯ 


ತಮ್ಮ ಎಜಯಾತ್ರೆಯನ್ನು ಮುಗಿಸಿ ಮುಳುಬಾಗಿಲಿಗೆ ಹಿಂತಿರುಗಿದ ಸ್ವಾಮಿ 
ಗಳು ಸಾಕಷ್ಟು, ಕಾಲ ಕೀರ್ತನೆಗಳ ರಚನೆಗಳಲ್ಲಿ ತೊಡಗಿರಬೇಕು. ಪ್ಯಾಸರಾಯರ 
ಶ್ರೀಪಾದರಾಜರ ಸಂಬಂಧವು ಒಂದು ರಸಮಯವಾದ ರೀತಿಯಲ್ಲ 
ಬಂತು. ಗುರುಗಳೆಂದು ಸಂಪೂರ್ಣ ನಂಬಿ ಬಂದಿದ್ದ ವ್ಯಾಸರ ಶಿಷ್ಟ 


1 

ತೋರಿದರು. ಒಂದು ಸಂದರ್ಭದಲ್ಲಿ ನಂಸಾ ನದ ಪೂಜಾ ಕಾರ್ಯವನ್ನು, ಗುರುಗಳ 
ಲು “ 

ಅನುಜ್ಞೆಯಂ ಮೇರೆಗೆ ವ್ಯಾಸರಾಯರು ಕೈಕೊಂಡ .. ಪಂಡರಪುರದ ಭೀಮು ಶೀರ 


ದಲ್ಲಿ ಶ್ರೀಪಾದರಾಜರಿಗೆ ದೊರೆತಿದ್ದ ಎರಡು ದೇವಶಾ ಸಂಪುಟಗಳಲ್ಲಿ ಒಂದು ರಂಗ 
ಲ 


ವಠ್ಮಲ, ಇನ್ನೊಂದು ವೇಣುಗೋಪಾಲ ಮೂರ್ತಿಗಳಿದ ವು. ರಂಗವಿರ 


ಆ 


ಗ್ರಹವನ್ನು ಪಡೆದಿದ್ದ ಶ್ರೀಪಾದರಾಜರು ವೇಣುಗೋಪಾಲನ ಸಂಪುಟವನ್ನು 
ಉದ್ಭಾ ಟಿಸಿರಲಿಲ್ಲ. ವ್ಭಾಸರಾಯರು ತಮ್ಮ ಪೂಜಾ ಕಾರ್ಯದಲ್ಲಿ 
ಸಂಪುಟವನ್ನು ಶೆರೆದಾಗ ಸಂವುಟದ ಮೂರ್ತಿಯು 
ಗೋಪಾಲನೆ ನಿಂತುಬಿಟ್ಟಿದ್ದ ನು. ವ್ಯಾಸರಾಯರು ಇ 
ಮರೆತು ಅಲ್ಲಿದ್ದ ಶಾಲಗ್ರಾಮಗಳನ್ನೆ ತಾಳದಂತೆ ಬಾರಿಸುತ್ತ ಕುಣಿಯಿತೊದೆ 


ಇದನ್ನು ಕೂಡ ಶ್ರೀವಾದರಾಜರು ಅತ್ಮಂತ ಸಂತುಷ್ಟ ರಾಗಿ ಶಿವ್ರನ ಮಹಿಮೆಯನ್ನು 
ಕೊಂಡಾಡಿದರು. ತಮಗೆ ರಂಗವಿರ್ವಲನು ಮಾತ್ರ ಪ್ರಸನ್ನನಾಗಿದ್ದನೆಂದು ತಮ್ಮ 
ಶಿಷ್ಯನಿಗೆ ವೇಣುಗೋಪಾಲರು ಪ ಸನ್ನನಾದನೆಂದು ಉದ್ದಾರ ತೆಗೆದರು. ಈ ಸಂದರ್ಭ 
ವನ್ನು ಶ್ರೀಪಾದರಾಯರು ಒಂದು ಉಗಾಭೋಗದಲ್ಲಿ ಧ್ವನಿಸಿದ್ದಾರೆ 


ಪಾಲಿಸಯ್ಯ ಸ್ವಾಮಿ ಕೃಷ್ಣ ಪಾಲಿಸಯ್ಯ ಎನ್ನ ನೀನು 

ಪಾಲಿಸಯ್ಯ ಭಾಗ್ಭವಿತ್ತು ಭಕ್ತವತ್ಸಲ 

ನಿತ್ಯಾಪೂರ್ಣ ಮಂಗಳವಿತ್ತು ನಿತ್ಯದಿ ಕಲ್ಯಾಣವಿತ್ತು 

ನಿತ್ಯ ಸಲಹೊ ವ್ಯಾಸಮುನಿವಂದ್ಯ ಗೋಪಿನಾಥನೆ 

ಶುರುಬಿನ ಮ್ಯಾಲೆ ತುರುಬಿದ ಮೊಲ್ಲೆ ಮಲಿಗೆ ಕುಸುಮಗಳ ರಂಗಾ 
ಕೊರಳಲ್ಲಿ ಕಂಠೀಸರ ವನಮಾಲೆ ವರಕಲ್ಪತರುವನೆನ್ನೀ ರಂಗಾ (?) 
ಕರದಲ್ಲಿ ವೇಣು ಬೆರಳಲ್ಲಿ ಮೀಟುತ ಮರಿದುಂಬಿ ಜೋಂಕಾರ ರಂಗಾ 


ಶ್ರೀಪಾದರಾಯರು ತಮ್ಮ ಕೀರ್ತನೆಗಳ ಕೊನೆಗೆ ಪ್ರೀರಂಗವಿರ್ಲಲ ಎಂಬ 
ಅಂಕಿತವನ್ನು ಇಟ್ಟುಕೊಂಡಿದ್ದಾರೆ. (ಇದರಲ್ಲಿ ಶ್ರೀರಂಗದ ಸಂಬಂಧದೊಡನೆ 
ಪಂಡರಪುರದ ವಿರ್ಠಲನ ಸಂಬಂಧದ ಸೂಚನೆ ಇದೆ.) ಶ್ರೀಪಾದರಾಯರು ಉಭಯ 
ಭಾಷಾವಿಶಾರದರು. ಸಂಸ್ಕೃತದಲ್ಲಿ ರಚಿಸಿದ “ವಾಗ್ವಜ್ರ' ಎಂಬ ಗ್ರಂಧಭವು ಇವರ 


28 


ಪರಂದರದಾಸರವರೆಗಿನ ಹರಿದಾಸ ಸಾಹಿತ್ಮ 


ಸಂಸ್ಕೃತ ತ ಭಾಷಾ ಪ ಭುತ್ತಕ್ಕೆ ನಿದರ್ಶನ ಗ್ರಂಥ. ಟೀಕಾರಾಯರ ಸುಧಾ ಗ್ರಂಥದಲ್ಲಿ 

ಅಡಕವಾಗಿದ್ದ ಸಿದ್ದಾಂತವನ್ನು ಅವಲಂಬಿಸಿ ಇದನ್ನು ಬರೆದುದಾಗಿ ತಿಳಿಯುತ್ತದೆ. 
ನೆ ಬೆ ೧ =) ಗ 

ಇದು 3500 ಶ್ಲೋಕಗಳುಳ್ಳ ಸುಸ್ಪಷ್ಟ ಚಿತ್ತಾಕರ್ಷಕ ವಾಖ್ಯಾನ ಗ್ರಂಥ. ವಿಚಾರ 


ಪ್ರತಿಪಾದನೆ ಪರಿಪೂರ್ಣವಾಗಿದೆ. ಶೈಲಿ ಮನೋಹರವಾಗಿದೆ.”! 


ಶ್ರೀಪಾದರಾಯರು ದಾಸಸಾಹಿತ್ಯದ ಬಾಹ್ಮಾಂತರ ಸ್ವರೂಪಗಳಿಗೆ ತಮ್ಮದೆ 
ಆದ ಒಂದು ಸ ನೂ, ಛಂದೋರೂ ಪವನೂ ಕೊಟ್ಟ ರು. ಕೀರ್ತನೆಗಳ ಒಕೆ 
ಣಿಕೆಯು ಕೂಡ €ಪಾದರಾಯರಿಂದಲೆ ಜು. ರೂಪವನ್ನು ತಾಳಿತು ಎನ್ನ 
ಬಹುದು. ಅವರ ೦ಗ ಭಾವಗೀತ ತಗಳಿದ್ದ ಂತೆ. ಭಕ್ತನು 


ಳಲ್ಲಿ ಮೊರೆ ಹೊಕ್ಕು ಆತನ ಕರುಣೆ 
ಗಾಗಿ ಹಂಬಲಿಸಿ ಮೊರೆಯಿಡುತ್ಲಾನೆ.. ಈ ಹಂಬಲ, ಹಾರೈಕೆಗಳನ್ನು ನಾವಾ 
ರೀತಿಯ ಕರುಣೆ, ಕನಿಕರದ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸುತ್ತಾನೆ. ನಖ್ಯಭಾವ 


ದಿಂದ, ವ್ಹಾಜದಿಂದ, ದಾಸ್ಕಭಾಷದಿಂದ ಭಗವಂತನ ಕೃಪೆಯನ್ನು ಕೋರುತ್ತಾ ವೆ. 
ತಾನು ಜೀವನದಲ್ಲಿ ಅನೆಂತ ಅಪರಾಧಗಳನ್ನು ಎಸೆಗಿದ್ದೇನೆ ಎಂಬ ಅರಿವು ಭಕ್ತಿನಿಗೆ 
ಇದೆ. ಪಶ್ಲಾಶ್ಲಾಪದಿಂದ ಪೂರ್ವಕ ತ ಪಾಪ ಪಕರ್ಮಗಳಿಂದ ಪರಿಮಾರ್ಜನೆ ಹೊಂದ 
ಬೇಕೆಂದು ಬಯಸಿ 7 ಇ'ಗವಂಶಲ್ಲಿ ಪ್ರಾರ್ಥಿಸುತ್ತಾನೆ. ಆತನ ಆತ್ಮಶೋಧ, ಆತ್ಮ 


ನಿವೇದನಗಳು ಬಸಿ ಗೀತೆಗಳಲ್ಲಿ ರಜ ಯೊ. ಉಗಾಭೋಃ ಸನ 


ಕೀರ್ಪನೆಗಳಾಗಿಯೊ ಹೊರಹೊಮ್ಮಿವೆ. 


( 
೧ 
(dL 


C 

sel el 
ದಿ 
1 


ಕಾಲದಲ್ಲ ಬ 
ಹ ನಿ 


ನಾನರಿಯದೆ ಭವಗಳಲ್ಲಿ ಬಂದೆನೊ 


ನ 
ಬ್ಲ 
ನ್ನ ಣನ ಬಿ ಮರಾ 


(6 
Lek 
೧ 
ಗ 
೨) 
GC 
ತ 
30. 3 
KE 


GF 
© 
(2 
ial 
36 
G 
ಭ್ರ 
el ಕ 
€ 
2 
ಗ್ರ 
O 
CL 


AT 


ಜಹವ ಳ್‌ 


1. ಪೀಪಾದರಾಜರ ಕೃತಿಗಳು ಥುಟ-13 


29 


ದಾಸ ಸಾಹಿತ್ಯ 


ವಿಠ್ಮಲನೇ. ಅಂತೆಯೇ ತನಗೆ ಸಾಧನ ಮಾರ್ಗದಲ್ಲಿ ಪರಮಾತ್ಮನು ಯೋಗ್ಯಬುದ್ದಿ 
ಯನ್ನು ಕೊಡದಿದ್ದರೆ ತಾನು ನಡೆದುಕೊಳ್ಳುವುದು ಹೇಗೆ ? ಪರಮಾತ್ಮನ ಪಾದ 
ಕಮಲಗಳನ್ನು ನಂಬಿ ಭಜಿಸುವುದಾದರೂ ಹೇಗೆ? 


ಇದನಾದರು ಕೊಡದಿದ್ದ ರೆ ನಿನ್ನ 
ಪದಕಮಲವ ನಂಬಿ ಭಜಿಸುವದೆಂತೊ ॥ 


ಗ್ರಾಸವಾಸಗಳಿಗೆ ಇಲ್ಲವೆಂದು ನಿನ್ನ 
ಬೇಸರಿಸಿ ಬೇಡಬಂದುದಿಲ್ಲ 
ವಾಸುದೇವನೆ ನಿನ್ನ ದಾಸರ ದಾಸರ 
ದಾಸರ ದಾಸ್ಯವ ಕೊಡು ಸಾಕೆಂದರೆ.. 


ತಿಸುತರುಗಳ ಸಹಿತನಾಗಿ ನಾ 

ಹಿತದಿಂದ ಇರಬೇಕೆಂಬೊದಿಲ್ಲ 

ಇತರ ವಿಷಯಂಗಳಿಗೆರಗಿಸದೆ ಮನಕೆ ನಿನ್ನ 
ಕಧಾಮೃತವನೆ ಕೊಡು ಸಾಕೆಂದರೆ.. 


2 


ಸಾಲವಾಯಿಶೆಂದು ಸಂಬಳ ಎನಗೆ 
ಸಾಲದೆಂದು ಬೇಡಬಂದುದಿಲ್ಲ 
ನಾಲಗೆಯಲ್ಲಿ ನಿನ್ನ ನಾಮದುಚೆ ರಣೆಯ 


ಪಾಲಿಸಬೇಕೆಂದು ಬೇಡಿದೆನಬದೆ.. 


ಒಡವೆಗಳಿಲ್ಲ ಒಡ್ಯಾಣಗಳಿಲ್ಲೆಂದು 
ಬಡವನೆಂದು ಬೇಡಬಂದುದಿಲ್ಲ 

ಒಡೆಯ ನಿನ್ನಡಿಗಳಿಗೆರಗುವುದಕೆ ಮನ 
ಬಿಡದೆಹದೊಂದನು ಕೊಡು ಸಾಕೆಂದರೆ... 


ಆಗಬೇಕು ರಾಜ್ಯಭೋಗಗಳೆನಗೆಂದು 
ಈಗ ನಾನು ಬೇಡಬಂದುದಿಲ್ಲ 
ನಾಗಶಯನ ರಂಗವಿಠಲ ನಾ ನಿನ್ನ 
ಬಾಗಿಲ ಕಾಯುವ ಭಾಗ್ಯ ಸಾಕೆಂದರೆ.. 


ಪರಮಾತ್ಮನ ಸಾನ್ನಿಧ್ಯವನ್ನು ಬಯಸಿ ಆತನ ಕರುಣೆ ದೊರೆಯದದರೆ ಸಂತಾಪಕ್ಕೆ 


30 


ಪ್ರರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಗುರಿಯಾಗಿ ಭಕ್ತನು ಪರಿಪರಿಯಿಂದ ತನ್ನನ್ನೆ ತಾನು ಶಪಿಸಿಕೊಳ್ಳುತ್ತಾನೆ. ಈ ಕ್ಷಣ 
ಪ್ರಾಣವನ್ನು ಕಳೆದುಕೊಂಡು ಬಿಡಬೇಕು ಎಂದು ಪರಿತಪಿಸುತ್ತಾನೆ. ಸಂಸಾರದ 
ಹೇಸಿಕೆಯಲ್ಲಿ ಇರುವುದು ಅಸಹ್ಯವಾಗಿ 


ಉರಿಯೊಳಗೆ ಬಿದ್ದು ಶರೀರವನು ಕಲೆಯಲೊ 
ವರುವತವನೇರುರಳಲೋ ಕೃಷ್ಣ 

ಗರಳ ಮಡುವನು ಧುಮುಕಿ ಉರಗಘಣ ತುಳಿಯಲೊ 
ಎರಡೊಂದು ಶೂಲಕ್ಸಾ ಯಲೊ ಕ್ರಷ್ಣ 

ಕೊರಳಿಗ್ರ ಗವ ಹಾಕಿ - ಮರವೇರಿ ಕರಬಿಡಲೊ 
ಗರಗಸಕೆ ಶಿರ ಒಡ್ಡ ಲೆಕ್ಟಷ್ಣೂ 

ಕರುಣವಾರಿಧಿಯೆನ್ನ ಕರಪಿಡಿದು ಸಲಹದಿರೆ 
ಧರೆಯೊಳುದ್ದ ರಿಪರಾರೋ ಕೃಷ್ಣ 


ಕರುಣೆಯೆಂದು ಮೊರೆಹೊಕ್ಕವನ ಮೇಲೆ ಕರುಣಾಕರನಾದ ವಿಠ್ಠಲನ ನಿಷ್ಠ ಕರುಣೆ 
ಯಾಗುವುದುಂಟಿ ? ಹಾಗಿದ್ದ ಮ್‌ ಆತನಿಗೆ ಕರುಣಾನಿಧಿ ಎಂಬ ಬಿರುದು ಯಾತಕ್ಕೆ? 
ಈ ನಿಂದೆಯಲ್ಲಿಯೂ ನಾರಾಯಣನ ಸ್ಮ್ಕುತಿಯೆ ಇದೆ. ಸ ಭಕ್ತನ ಉದ್ದಾರಕ್ಕೆ 
ಒದಗದ ಎರ್ಕಲನು ಪನ್ನನ್ನು ಹುಟ್ಟಿ ಗದಾ ನರ ಯಾತಕ್ಕೆ ? “ಯಾಕೆ ಪುಟ್ಟಿ ಸಿದ ನೀ 
ಸಾಕಲಾರದೆ ಜ ದೇಕಕಾರಣ ಪುರುಷನೆ ಕೃಷ್ಣ” AE ಆರ್ತನಾ!। ಅರ್ತಿಯಿಂದ 
ಮೊರೆಯಿಡುತ್ತಾನೆ. ಕೊನೆಗೆ ತನಗೆ ಸಾಧು ಯಾವುದು ? ಆಸಾಧು ಯಾವುದು ? 
ಎಂಬುದರ ಜ್ಞಾ ನವುಂಟಾಗಿ ಇಟ್ಟಾಂಗೆ ಇರುವೆನು ಎಂದು ಸಮಾಧಾನ ಪಡೆಯುತ್ತಾನೆ. 


ಇಟಾ ಪಂಗೆ ಇರು ವೆನೋ ಹರಿಯೇ ಎನ್ನ ದೊರೆಯೇ 


ಸ್ಪಷ್ಟ ವಂದಿತ ಪಾದಪದುಮ ಶ್ರೀಹರಿಯೇ 


ಸಣ್ಣ ಶಾಲ್ಫೋದನ ಬೆಣ್ಣೆ ಕಾಸಿದ ತುಪ್ಪ 
ಚಿನ್ನದ ಹಪರಿವಾಣದಲಿ ಭೋಜನ 

ಘನ್ನ ವ ಮಹಿಮ ನಿನ್ನ ಕರುಣ ತಬ್ಬಿ ದಮ್ಯಾಲೆ pe 
ದನ್ನ ಕಾಣದೆ ಬಾಯ್ಕಿಡಿಸುವ ಹರಿಯೇ 
ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ 
ಸೊಂಪಿನಂಜನ ಶಾಲು ಹೊದಿಸುವಿಯೋ 
ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ 
ಕಪರ್ದಕ ಕೌಪೀನವು ದೊರೆಯದೊ ಹರಿಯೇ 


31 


ದಾಸ ಸಾಹಿತ್ಯ 


ಚಂದ್ರಶಾಲೆಲಿ ಚಂದ ಶ್ರಕಿರಣದಂತೊಪ್ಪುವ 
ಚಂದದ ಮಂಚದೊಳ್ಕಲಗಿಸುವಿ 
ಮಂದರೋದ್ದರ ನಿನ್ನ ಮಮತೆ ತಪ್ಪ ಲ ಮರ್ಮ 
ಮಂದಿರದೊಳು ತೊಳಲೆಗಿಂಬು ಹರಿಯೇ 


ನರಯಾನದೊಳು ಕ್ಷಣ ನರವರನೆನಿಸುವಿ 
ವರಛತ್ರ ಚಾಮರ ಹಾಕಿಸುವಿ 


ಕರುಣಾನಿಧೇ ನಿನ್ನ ಕರುಣ ತಪ್ಪಿದ ಮ್ಯಾಲೆ 
ಚರಣರ ಶ್ತೆಯು ಒಜೂರೆಯದು ಶ್ರೀಹರಿಯೇ 


ಗಂಗಾಜನಕ ಪಾಂಡುರಂಗ ನಿನ್ನಯ ಭಕ್ತರ 
ಸಂಗವಿರಲಿ ದುಷ್ಟ ಸಂಗ ಬ್ಯಾಡ 
ಅನಂಗನೆಯರ ಕೂಡಿ ಅನಂಗಬಾಣಕೆ ಸಿಲು3 
ಭಂಗವ ಪಡಲಾರೆ ಶ್ರೀರಂಗವಿರ್ವಲ ಹರಿಯೇ 


ಣ್ಣ 


ವನದಲ್ಲಿ ಸಿರಿವಂತಿಕೆ, ಬಡತನ, ಮಾನ ಅವಮಾನ, ಮೇಲ್ಮೆಯ ಸ್ಟಾನ 


ಕೀಳ್ಮೆಯ ಸ್ನಾನ, ಸೋಲು ಗೆಲವು, ಪ್ರಸಿದ್ಧಿ ಆಜ್ಞಾ ಡಶೆ ಇದ್ರು ಇದ್ದ ಮೇ. ಇಂಪಹ 
ದ್ವಂದ್ವಗಳಲ್ಲ ಮನುಷೃನು ನಡುವಣ ಒಂದು ತೂಕ ಹಿ೦ದು ಇರಬೇಕಾಗುಶ್ಚ್ಸದೆ. 
ಇದಕ್ಕೆ ಭಗವದ್ಗೀತೆಯಲ್ಲಿ ಸಮಭಾವ ಇಬವೆ ಸಮತ್ವ ಎಂದು ಕರೆಯುತ್ತಾರೆ. 
"ಸಮತ್ವಂ ಯೋಗ ಉಚ್ಯತೆ ॥' ಶ್ರೀಪಾದರಾಯರು ಮೇಲಿನ 


ಕೀರ್ತವೆಯಲ್ಲಿ ಸುಖ 
ದ 


ದುಃಖ ಸಮನ್ವಯದ ಯೋಗ ಮಾರ್ಗವನು, ಒಹು ಸರಳವಮಾರ 
ಬ 


ಸಿದ್ದಾರೆ. "ಇಟ್ಟಾಂಗೆ ಇರುವೆನೊ ಹರಿಯೇ ಎನ್ನ ದೊರೆಯೇ" ಎಂಬ ಮಾತಿನಲ್ಲಿ 
ಭಕ್ತಿಯ ಉತ್ಕಟತೆಯ ಜೊತೆಗೆ ಸಮಾಧಾನದ ನಿಲುವೂ ಇದೆ. ಹರಿಯ ಕ್ರಪೆ 
ವೊಂದಿದ್ದರೆ ಸಾಕು ಭಕ್ತನಿಗೆ ಜೀವನದಲ್ಲಿ ಇನ್ನೇನೂ ಬೇಕಾಗಿಲ್ಲ. ಒಂದು ದಿನ 

ವರವಾಗಿ 


ಖೀತಾಂಬರವನ್ನು ಟ್ಟು, ವೈಭವದಿಂದ ಮೆರೆದ ವೃಕ್ತಿ ಶ್ರೀಹರಿಯ ಕ್ರದಾಗೆ 
ಕಪರ್ದಕ ಕೌಪೀನವನ್ನು ಧರಿಸುವಂತಾಗಬಹುದು. ಇಂದು ಸಣ್ಣ ಶಾಲ್ಕೋದನ 
ಉಂಡ ಮೈಗೆ ನಾಳೆ ಕದನ್ನವನ್ನು ಜೀರ್ಣಿಸಿಕೊಳ್ಳುವ ಪ್ರಸಂಗ ಬರಬಹುದು. 


ಅದಕ್ಕಾಗಿ “ಪಾಂಡುರಂಗಾ ನಿನ ಬಕರ ಸಂಗವಿರಲಿ, ದುಹ ರ ಸಂಗ ಬೇದ" ಎಂದು 
te 


ಬ್‌ 
ಪರಿಪರಿಯಿಂದ ಮೊಬಲೆಯಿಟಿ ದ್ದಾರೆ. 


ಹರಿಭಕ್ತನಾದ ಮೇಲೆ ನಾಮಸ್ಕರಣೆ ಬೇಕು. ಪೂಜೆ ಪುರಸ್ಕಾರ ಬೇಕು. 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಧ್ಯಾನಬೇಕು. ಗ್ರಂಧಪಠನ ಬೇಕು. ಅವುಗಳ ತತ್ವಗಳ ಮನನ ಬೇಕು. ಇಂತಹ 


ಸದಾಚಾರವನ್ನು ತಪ್ಪಿಸಿಕೊಂಡ ಭಕ್ತನು ಪಶ್ಚಾತ್ತಾಪದಿಂದ ನೊಂದುಕೊಂಡು 
ನುಡಿಯುತ್ತಾನೆ : 


RS [ಲ್ಲಿ 
ಸ್ಮರಿಸಲಾರದ ಪಾಪ ಸ್ಮರಣೆ ಪೂರ್ವಕ ಮಾಡಿ 

ಸ ರಭಾವನಾದನಲ್ಲೊ ಃ ಕರ್ಟ್‌ 

ಸ ತ rE 
ಪಶ್ಚಾತ್ತಾಪಭಾವನೆ ಪ್ರಪತ್ತಿಯ ಮೊದಲ ಹೆಜ್ಜೆ. ಶ್ರೀಪಾದರಾಯರ ಭಕ್ತಿ 
ಮಾರ್ಗವು ನವವಿಧಗಳಲ್ಲಿ ಹಾಯ್ದು ಬಂದಿದೆ. ಇದರಲ್ಲಿ ಆತ್ಮನಿವೇದನೆಯ ದಾಸ್ಯ 
ಭಾವಕ್ಕೆ ಅಗ್ರಸ್ಥಾನವಿದೆ. ಅದುವೆ ದಾಸಕೂಟದ ಹೆಗು ರುತು. ಭಕ್ತಿಮಾರ್ಗದಿಂದ 

ಇ 


೩2 ಸಾಧಿಸಬೇಕೆನ್ನು ವವನಿಗೆ ಏನೇನು ಬೇಕು ಎಂಬುದನ್ನು ಶ್ರೀಪಾದ 
ರಾಜರು `ಭಕ್ತಿ ಬೇಕು, ವಿರಕ್ತಿ ಬೇಕು. ಸರ್ವ ಶಕ್ತಿ ಬೇಕು, ಮುಂದ ಮುಕ್ತಿಯ 
ಬಯಸುವಗೆ' ಎಂಬ ಹಾಡಿನಲ್ಲಿ ಹೇಳುತ್ತಾರೆ 


ಸತಿ ಅನುಕೂಲ ಬೇಕು ಸುತನಲ್ಲಿ ಗುಣಬೇಕು 
ಮಡಿವಂತನಾಗಬೇಕು ಮ ಒಂದಾಗಿರಬೇಕು 
ಜಪದ ಜಾಣುವೆ ಬೇಕು ಶಷದ ನೇಮವೆ ಬೇಕು 
ಉಪವಾಸ ವೃತ ಬೇಕು ಉಪಶಾಂತವಿರಬೇಕು 
ಸುಸಂಗ ಹಓಡಿಯಲಿಬೇಕು ದುಸ್ಸಂಗ ಬಿಡಲಿಬೇಕು 


ರಂಗವಿಠಲನ್ನೆ ಬಿಡದೆ ನೆರ ನಂಬಿರಬೇಕು 


ಶ್ರೀಪಾದರಾಜರ ಕೀರ್ತನೆಗಳಲ್ಲಿ ಭಕ್ತನ ಅಂತರಂಗದ ಅಲ್ಲೋಲಕಲ್ಲೋಲ 
ವನ್ನು ಚಿತ್ರಿಸುವ ಆಶ್ಮನಿವೇದನೆಯ ಗೀತಗಳು - ಇವುಗಳಲ್ಲಿ ಭಕ್ತನು ಭಗವಂತನಿ 
ರುವ ಉತ್ಕಟ ಹಂಬಲ ಆದರೊಂದಿಗೆ ಕಷ್ಟಕೋಟಿಗಳ ಬೇಗುದಿ. 

ಹೇಳಲಿ ಎನ್ನ ಕಷ್ಟ ಠಕೋಟಗಳನ್ನು? (ಅವು) ಸುಟ್ಟೀಗ ಬೇಯಿಸುತಿಹವು ಕೃಷ್ಣ. 


3 3 


ಇದಿ 
ದಾಸ ಸಾ ಹಿತ್ಯ 
PS 


ಕಷ್ಟಪಟ್ಟ ಮಗನೆಂದು ದೃಷ್ಟಿ ತಾ ಎನ್ನ ಪೊಟ್ಟೆಯೋಳ್‌ ಪಿಡಿವರಾಶೋ 
ಕೃಷ್ಣ” ಎಂಬ ಆರ್ತಧ್ವ ಣೆ ಷ್ಠನ ಲೀಲಾವೈಭವ, ಗೋಪಿಯರ ಮತ್ತು 
ಶ್ರೀಕೃಷ್ಣನ Bt, ನಸ ರನು ಕೃಷ್ಣ ಷ್ಣನನ್ನು ಮಧುರೆಗೆ ಕರೆದುಕೊಂಡು 
ಹೋಗಲು ಬಂದನೆಂಬ ವಾರ್ಶೆ ಯನ್ನು ಕೇಳಿದಾಗ ಗೋಪಿಯರಲ್ಲಿ ಉಂಟಾಗುವ 
ವಿರಹ ಕೋಲಾಹಲದ ಕಲ್ಲೋಲ, ಜು ತೀರದಲ್ಲಿ ಕೆಷ್ಟನೊಡನೆ "ಆಡಲು 


ಹೋಗುವ ಬಾ' ಎಂದು ಕರೆಯುವ ಸಖ್ಯ ಭೂವ, ಯಶೋದೆಯ ಬಾಲಗೋಪಾಲನ 
ಮೇಲೆ ತೋರಿಸುವ ವಾತ್ಸಲ್ಯ ಜನ! ಹ ls ph Js ಹಿ 


ಕಲಿಯುಗದಲ್ಲಿ ಸಂಗೀತ ಭಕ್ತಿ ಶ್ರೇಷ್ಠವಾದುದು ಎಂಬ ಈ ಸಚ್ಚಾ 'ಉಗಾಭೋಗವನ್ನು, 
ನೋಡಬಹುದಾಗಿದೆ : 


ಧ್ಯಾನವು ಕೃತಯುಗದಿ 

ಯಜನ ಯಜ್ಞ ವು ತ್ರೇತಾಯುಗದಿ 
ದಾನವಾಂತಕನ ಚೀತಾರ್ಜಿ ದ್ಹಾಪರ ಯುಗದಿ 
ಆ ಮಾನವರಿಗೆಷ್ಟು ಫಲವೊ ಅಷ್ಟು ಕ ಫಲವು 
ಕಲಿಯುಗದಿ ಗಾನದಲಿ ಕೇಶವಯೆನಲು 

ಕೈ ಗೊಡುವನು ರಂಗವಿರಲ 


ಭುಮರ ಗೀತದಲ್ಲಿ ವ್ಯಕ್ತವಾಗಿರುವ, ಭಾಗವತದಲ್ಲಿ ಉಕ್ತವಾಗಿರುವ ಲಲಿತ 


pls wel 
ಶೈಲಿಯ ' ಕನ್ನ ಡಾನುವಾದವಾಗಿದ ಪ್ರಿ ಕೆಲವು ಸ್ಹ ೦ಶ ಸಾಲುಗಳೂ ಸ್ಪಷ್ಟಿಯಾಗಿವೆ. 
ಗೋಕುಲದಲ್ಲಿ. ರಂಕರಿಸುತ್ತ ಬರುವ ಭ್ರಮರವೊಂದನ್ನು ನೋದಿ ಗೋಮಖಿಯು 
ಅದು ಕ್ಷ ಷ್ಟ ವರ್ಣನಾಗಿರುವ ಶ್ರೀಕೃಷ್ಣನ ದೂತನಾಗಿರಬೇಕೆಂದು ಭ್ರಮಿಸಿ ಆ ಭ್ರಮ 
ರಕ್ಕೆ ತನ್ನ ಸಂದೇಶವನ್ನು ನೀಡುತ್ತಾಳೆ. ಇದೊಂದು ಸುಂದರ ಖಂದ 'ಕಾವೃವಿದ್ದಂತೆ. 


ಈ ಭಂಗವನ್ನು ನೋಡಿದೊಡನೆಯೆ ಆದರ ಸೊಗಸು ಗಾರಿಕೆಯನ್ನು ನೆನೆದು. ಅದರ 
ರಸಿಕತೆಗೆ ಮಗ್ಗ ಛಾಗಿ ಗೋಹಿ“ನಿನ್ನ ನೋಡೆ ನಮ ಒ ಅಚ್ಯುತನ ಕಂಡಂತಾ ೦ತಾಯಿತಯಾ ” 
ಎಂದು ನುಡಿಯುತ್ತಾಳೆ. ಈ ಗೀತದ ಕೆಲವು ಸಾಲ ಲುಗಳನ್ನು ಕವಿದಾಣಿಯಲ್ಲಿ ನೋಡ 
ಬಹ.ದು. 


ನ್ಪಂಗ ನಿನ್ನ ಟ್ರಿ ದನೇ ಶ್ರೀರಂಗ ಮಧುದೆಲಿ ನಿಂದು 


ಅಂಗಜಲುಬ್ಬ ಕ ಪೂಗೋಲಂಗಳ ತದೆಯನಿಕ್ಕಿ 


34 


ಪುರಂದರದಾಸೆರವರೆಗಿನ ಹರಿದಾಸ ಸಾಹಿತ್ಯ 


ಅಂಗನೇರೆಂಬೋ ಹುಲ್ಲೆ ಮೃಗಂಗಳಿಗೆ ಗುರಿಯೆಚ್ಚು 
ಹಿಂಗಿಸುತೈ ಧಾನೆ ಅಸುವ ಹೇ ಕಿತವಾ 


ನಿನ್ನ ನೋಡೆ ನಮ್ಮ ಅಚ್ಯುತನ್ನ ಕಂಡಂತಾಯಿತಯ್ಯಾ 
ಚನ್ನಿಗರರಸ ಕುಶಪಲೋನ್ನ ತಿಯಲಿಹನೇನೋ 

ಚಿಣ್ಣ ಶನ ಮೊದಲಾಗವನ್ನ ಕಿತವ ಬಲ್ಲೆವೋ 

ಗನ್ನ ಗಾರಚಿತ್ತ ಜೋರನ್ನ ಶ್ರೀ ಹರಿಯಾ 

ಮನ್ನಣೆಗೆ ಮೆಚ್ಚಿ ತನುವನ್ನೊಪ್ಪಿಸಿದ ಮುಗುದೆ... 
ವೆಣ್ಣುಗಳ ವರಹಾಬ್ಬಿ ಯನ್ನೆ ದಾಟಿಸುವೆನೆಂದು 

ತನ್ನ ನೇಹವೆಂಬೋ ನಾವೆಯನ್ನೇರಿಸಿ ಮೋಸದ 
ನಡುನೀರೊಳು ತೊ [ರೆದ್ದೋದನೆ ಹೇ ಕಿತವಾ 


ಶ್ರೀಪಾದರಾಯರು ರಚಿಸಿರುವ ಕೀರ್ತನೆಗಳ ಸಂಖ್ಯೆಯು ಇಷ್ಟೇ ಎಂದು 
ಖಚಿತವಾಗಿ ಹೇಳಲು ಬರುವಂಶಿಲ್ಲ. ದೊರೆತಿರುವುದು ಸುಮಾರು 100 ರಷ್ಟು 
ಮಾತ್ರ. ಇದರಲ್ಲಿ ಭ್ರಮರಗೀತೆ ಪ್ರೀ ಲಕ್ಷ್ಮೀನೃಸಿಂಹ ಪ್ರಾದುರ್ಭ್ಧಾವದಂಡಕ (?) 
ಗಳಂತಹ ಸುದೀರ್ಥ ಕೀರ್ತನೆಗಳು ಒಂದು ಮಾದರಿಯಾದರೆ, ಉಗಾಭೋಗಗಳು 
ಮತ್ತೊಂದು ಮಾದರಿ. ಉಳಿದ ಕೀರ್ತನೆಗಳು ಮುಖ್ಯ ಮೊತ್ತ. ಹರಿದಾಸರ 
ಕೀರ್ತನೆಗಳನ್ನು. ಅವಲೋಕಿಸಿದರೆ ಸಾಮಾನವಾಗಿ ಸಾಮಯಿಕವೆನಿಸುವಂತಹ 
ವರ್ಣನೆಗಳು ಕಂಡುಬರುತ್ತವೆ. ಎಲ್ಲ ಹರಿದಾಸರು ತಮ್ಮ ಆತ್ಮನಿವೇದನೆಯಲ್ಲಿ 
ಸರ್ವಪಾಪಿಯೆಂದೂ ತನ್ನಷ್ಟು ಮೂಢ, ಅಜ್ಞಾನಿ, ಸ್ವಾರ್ಥಪರ ಯಾರೂ 


ಲ 
ತೆ 


ಇಲ್ಲವೆಂದೂ ಸಂಸಾರದಲ್ಲಿ ಬಹುವಿಧ ಸಂಕಟಗಳಿಗೆ ತುತ್ತಾಗಿ ಈ ದೇಹವನ್ನು 
ಹೊರೆಯುವುದೆ ಕಪ್ಪ ವಾಗಿ ಪನ್ನನ್ನೆ ತಾನು ಹೊದ್ದು ಕೊಳ್ಳ ಬೇಕೆಂಬ ಮಟ್ಟಕ್ಕಿಳಿದು 
ಆಗ ಭಗವಂತನಲ್ಲಿ ಮೊರೆಹೊಕ್ಕು ತನ್ನನ್ನು ಕಾಯಬೇಕೆಂದೂ ಕೇಳಿಕೊಳ್ಳುತ್ತಾನೆ. 
ಪಶ್ರೀಪಾದರಾಯರಿಂದ ಮೊದಲುಗೊಂಡು ಆಧುನಿಕ ದಾಸರವರೆಗೂ ಈ ಭಕ್ತಕವಿಗಳು 
ಸಾಮಯಿಕವಾಗಿ ಅನುಭವ ಕಥನವನ್ನು ಮಾಡಿದರು. ವೈಯಕ್ತಿಕ ಅನುಭವಗಳು 


ಅಲ್ಲಲ್ಲಿ ಮಿಂಚಿರುವುದುಂಟು. ಅನುಭವವು ಉನ್ನತ ಮಟ್ಟಕ್ಕೇರಿದಾಗ ಅನುಭಾವ 
ವಾಗಿ ಪರಿವರ್ತಿತವಾಗುವುದುಂಟು. (ಶ್ರೀಪಾದರಾಯರಲ್ಲಿಯಂತೆ ಉಳಿದ ಅನೇಕ 
ದಾಸರ ಕೀರ್ತನೆಗಳಲಿಯೂ ಆನುಭವ ಅನುಭಾವಗಳೆರಡೂ ಕಾಣಿಸಿಕೊಂಡಿವೆ. 
ಶ್ರೀಪಾದರಾಯರು ತಮ್ಮ ಸಾಧುಜೀವನದಲ್ಲಿ ಅನೇಕ ಪವಾದಗಳನ್ನು ಮೆರೆದಿದ್ದಾರೆ. 
ಈ ಪವಾಡಗಳು ಐತಿಹಾಸಿಕ ಸಂಗತಿಗಳು ಎಂದು ಎಣಿಸಲು ಬರುವುದಿಲ್ಲ. ಆದರೆ 


ಅವುಗಳ ಒಂದೆ ಆಯಾ ಸಾಧುಸಂತರ ಮಹಿಮೆ, ಲೋಕಪ್ರಿಯತೆಗಳು ಪ್ರತಿಬಿಂಬಿ 


ol €L 


ಕ್ಲ 


GL 


33 


ದಾಸೆ ಸಾಹಿತ್ಯ 


ವಾಗುತ್ತವೆ. ಶ್ರೀಪಾ ದರಾಯರ ಬಗೆ ಹೇಳುವ ಈ ಮಾತುಗಳು ಪುರಂದರದಾಸರ 
plo 
ಬಗ್ಗೆಯೂ ಅನ್ವಯಿಸುತ್ತವೆ, ಮಹಿಪತಿದಾಸರ ಬಗ್ಗೆಯೂ ಅನ್ವಯಿಸುತ್ತವೆ, 
(3 ೆ 
ಗೋಪಾಲದಾಸರ ಬಗ್ಗೆಯೂ ಅತನ್ವ ಯಿಸುತ್ತವೆ, ಜಗನ್ನಾಧದಾಸರ ಬಗ್ಗೆಯೂ 


ಎ ಖಲ ನಲ್ಲಿ 
ಅವ್ವಯಿಸುತ್ತ ಐ.) 
ಶ್ರೀಪಾದರಾಯರ ವೆ ಶಿಷ,, ವೆಂದರೆ ಭಾಗವತ ಭಾರತಗಳ ಪ್ರಭಾವದಿಂದಾಗಿ 


€) ರಿ 
ಅವರ ಕೀರ್ತನೆಗಳಲ್ಲಿ ಮೂಡಿರುವ ಪ. ಖಲ ಪಾಂಡಿತೃ. ಆದರೊಂದಿಗೆ ಕವಿಯ 


ಕಲ್ಪನಾವಿಲಾಸವೂ ಸೇರಿ ಕೀರ್ತನೆಗೆ ಒಂದು ಉಜ್ಜ್ಬಲ ಕಾಂತಿ ದೊರಕೊಳ್ಳು ತ್ರದ. 
ಒಂದು ಕೀರ್ತನೆಯಲ್ಲಿ ರುಕ್ಮಿಣಿ ಸತ ಾಡೆಯರು ಎಷ್ಟು ರನಿಕತೆಯಿಂದ, ಎಷ್ಟು 


ಸರಸವಾಗಿ ಜಗಳಾಡಬಲ್ಲರು ಎಂಬುದನ್ನು ಮೋಹಕವಾಗಿ ಚಿತ್ರಿ ಸಿದ್ಧಾ ದೈ ಐದೂ 
ಶ್ರೀಕೃಷ್ಣನಿಗೆ ಅಚ್ಚು ಮೆಚ್ಚಿನ ಮಡದಿಯರೇ. ಇಬ್ಬರೂ ಉತ್ತಮ ಕುಲದವರೇ. 
ಣ 
ದ 
ು 


ರುಕ್ಮಿಜೆಯನ್ನು ಮೆಚ್ಚಿ ಅಪಹರಿಸಿ ತಂದಿದರೆ ಸತ್ತಭಾಮೆಯನ್ನು ತಂದೆಯಾದ ಸತ್ರ್ರಾ 
ಜಿತನು ಕೃಷ್ಣನು ಸಾಹಸಪಟ್ಟು ಶ ು೦ತಕಮಣಿಯನ್ನು ಹುದುಕಿಕೊಟ್ಟದ್ದರ 
ಕೃತಜ್ಞ ತೆಗಾಗಿ ಧಾರೆಯೆರೆದು ಕೊಡುತ್ತಾನೆ. ರುಕ್ಮಿಣಿಗೆ ತಾನೆ ಅಧಿಕಳೆಂದೂ ಸತ್ಯ 
ಭಾಮೆಯು ಕಡಿಮೆಯವಳೆಂದೂ ಭಾವನೆ. ಆದರೆ ಪತಿಯ ಪ್ರೀತಿ ತನ್ನ ಮೇಲೇ 
ಅತಿಶಯ ಎಂಬ ಹೆಮ್ಮೆ ಸಸ್ಮಭಾಮೆಗಿ. ಅವರ ಸಂಭಾಷಣೆಯ ರೀತಿಯನ್ನು ಈ ಕವಿ 


ಧರೆಯ ಮ್ಯಾಲೆ ಹಿರಿಯಳು ನ್ನ 
ನಿರಲು ಲಜ್ಜೆ ತೊರೆದು ನೀನು 


ಸರಸವಾಡೋರೆ ಮುರಹರನ 
ಕರೆದು ಭಾವಿಸಿ ಸುದುಣೆ ಕಾಮಿನಿ 


ಪಶಿಯ ಪ್ರೀತಿ ಎನ. ಮಾಲ 
ಲ ಬ 
ಅತಿಶಯದಿ ಇರಲು ಜೇಷ್ಠ 
ಓಂ 
ಸತಿಯಳೇನೇ ನೀನು ನೋಡು 


ಮತಿಯ ರುಕ್ಮಿಣಿ ಸುಪದ್ಮಗಂದಧಿನಿ 


ಒಂದು ಕಾಲದಲ್ಲಿ ದಾಸ. 

ಯಿಂದ ಪತಿಯು ಸರಸದಾದಲು 
ಬಂದಳೇನೇ ಅರಸಿ ಸಮ... 

ಳೆಂದು ಭಾಮಿನಿ ಸುಗುಣ್‌ ಕಾಮಿನಿ 


0೧ 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ದಾಸಿಸಮಳು ನಾನು ಅಲ್ಲ 
ದೋಷಮಾತನಾಡಬೇಡ 
ಶ್ರೀಯನ ದಯರಾಟಏ ಇರಲು 
ದಾಸಿಯೆ ರುಗ್ಮೀಣಿ ಸುಪದ್ಮಗಂಧಿನಿ 


ಅಲ್ಲಿ ಸಂಗೀತ ಸಂಭಾಷಣೆಯು ಹೃದ ವಾಗಿ ಮುಂದುವರಿಯುತ್ತದೆ. ಶ್ರೀಪಾದ 
ರಾಯರು ಕನ್ನಡ ಸಾಹಿತೃಕ್ಕೆ ನೀದಿದ ಕಾಣಿಕೆ ಅಮೋಘವಾದೆದು. ಮಾಧ್ವ ವಿಚಾರ 
ಪ್ರಣಾಲಿಯನ್ನು ಜನಸಾಮಾನ ರಲ್ಲಿ, ಪಾಮರ ವರ್ಗದಲ್ಲಿ ಹರಡಿದ ಕೀರ್ತಿ ಅವರದು. 
ಮುಂದಿನ ಮಾಧ್ವ ಭಾಗವತರಾದ ದಾಸವರ್ಗಕ್ಕೆ ಶ್ರೀಪಾದರಾಯರು ಮಾರ್ಗದರ್ಶಿ 
ಯಾಗಿದಾ ರೆ. 
ಡೆ 


ಶ್ರೀ ವ್ಯಾಸತೀರ್ಥರು 

ಶ್ರೀಪಾದರಾಯರ ಏಷ ರು ಪ್ಲಾಸತೀರ್ಥರು. ವ್ಹಾಸತೀರ್ಥರು ದಾಸ 

ನವನ ಪಡೆದಿದ್ದಾರೆ. ವಿಜಯ 
| ದೇವರಾಯನ ರಾಜಮರ್ಯಾದೆಯನ್ನು ಸಂಪಾದಿಸಿ 
ದವರು. ಶ್ರೀಪಾದರಾಯರ ಶಿಷ್ಟ ರಾದಂತೆಯೆ ದಾಸಪರಂಪರೆಯಲ್ಲಿಯೆ ಪರಾಕಾಷ್ಠೆ 
ಯೆನಿಸಿದ ಪುರಂದರದಾಸರಿಗೆ ಗುರುಗಳು. ತಮ್ಮ ಗುರುಗಳ ಮದಿಮಯನ್ನು 
ಕೊಂಡಾಡಿದಂತೆಯೆ "ದಾಸರೆಂದರೆ ಪುರಂದರದಾಸರಯ್ಕ್ಮಾ' ಎಂದು ತಮ್ಮ ಶಿಷ್ಯನ 
ಒರಿಮೆಯನ್ನು ಕೂದಾ ಹಿಂದೆ ಮುಂದೆ ನೋಡದೆ ಹೊಗಳಿದಾ ರೆ. ಪುರಂದರದಾಸ 
ರಂತೆ ಕವಕಬಾಸರಿಗೂ ವ್ಕಾಸತೀರ್ಥರು ಗುರುಗಳು. "ಗುಣಾಃ ಪೂಜಾಸ್ಟಾನಂ' ಎಂಬ 
ವಿಶಾಲ ಮನೊ: ಭಾವ ವಾ.ಸರಾಯರದಾಗಿತ್ತು. ವ್ಯಾಸತೀರ್ಥರಿಗೆ ವ್ಯಾಸರಾಯರು 
ಎಂಬ ಹೆಸರು ಬರಲಿಕ್ಕೆ ಕೃಷ್ಣದೇವರಾಯನು ಆವರಿಗೆ ಸಲ್ಲಿಸಿದ ರಾಜಮರ್ಯಾದೆಯೆ 
ಕಾರಣ. ಕೃಷ್ಣದೇವರಾಯನನ್ನು ಕುಹೂಯೋಗ ಎಂಬ ವಿಪತ್ತಿನಿಂದ ಪಾರು 
ಮಾಡಿದ್ದಕ್ಕಾಗಿ ರಾಜನು ಅವರನು, ಸಿಂಹಾಸನದ ಮೇಲೆ ಕುಳ್ಳಿ ರಿಸಿ ಸತ್ವರಿಸಿದನು. 


Cc 


ಹ 


A 


ವ್ಥಾಸತೀರ್ಧರನ್ನು ದಿಜಯನಗರ ಸಂಸ್ಥಾಪನೆಗೆ ಮುಖ್ಯ ಕಾರಣರಾದ ಎದ್ಭಾರಣ್ಯರಿಗೆ 
ತೆ ಈ 


ಹೋಲಿಸುತ್ತಾರೆ. ಶಂಕರಾಚಾರ್ಯರ ಮಹಾಪೀರದಲ್ಲಿ ಕುಳಿತು ವಿದ್ಯಾರಣ್ಮರು ಗ್ರಂಥ 
ರಚನೆಯನ್ನು ಮಾಡಿದರೆ ವಾ ಸತೀರ್ಧರು ಮಧ್ವಾಚಾರ್ಯರ ಮಹಾಪೀರದಲ್ಲಿ 
ಲ್ಸ 


ಕುಳಿತು ಗ್ರಂಧೆಗಳನ್ನು ರಚಿಸ ಲೋಕೋಪಕಾರ, ಲೋಕೋಧ್ದಾರ ಮಾಡಿದರು. 


ಸೋಮನಾಥನೆಂಬ ಸಂಸ್ಕೃತ ಕವಿ (ಕ್ರ. ಶ. 1535) ವ್ಯಾಸರಾಯರ ಚರಿತ್ರೆ 
ಯನ್ನು ರಚಿನಿದಾ ಜೆ. ಕವಿಯು ವಾ ಸರಾಯರ ಸಮಕಾಲೀನ. ಕವಿಯ ಪ್ರ Uw 
Ged ಹು 


1 


37 


ಪ್ರತ್ಯುತ್ಬನ್ನ ಮತಿಗಳಿಗೆ ಮೆಚ್ಚಿ ಸೋಮನಾಥನನ್ನು ಕೆಲಕಾಲ ತಮ್ಮ ಸನ್ನಿ ಧಾನ 
ದಲ್ಲಿಯೆ ನಲ್ಲಿಸಿಕೊಂಡೆರಂತೆ. 


ಆಕರ್ಣ ಹರ್ಷಮುಣೇನ ತೇನ ಭಗವತಾ ಶ್ಲಾ ಘಾಶಿರಃ ಕಂಪನೈಃ 
ಅನಿತರಸುಲಭೆ ರುವಲಾಲಿತಸ್ಪ ಕವೀ ಪ್ರತ್ಯಹಂ ಪ್ರದರ್ಶಿತೇಷು 
ಬಹುವಿಧಕಲಾವಿಧಾನಪಾಂಡಿತ್ತೇಷು ಪ್ರತಿಪಾದಿತ್ಯೆಃ ಪಾರಿಶೋಷಕೆ 
ವಿಶೇಷ್ಟೆರ್ಬಹುಮಾನ್ಯಮಾನಸ್ತತ್ರೈವ ವಾಸರಾಣಿ ಕತಿಚಿದವಾತ್ರೀತ್‌ ॥ 


ಕವಿ ಸೋಮನಾಥನಿಗೆ ಅಸೂಯೆ ಮತ್ಸರಾದಿ ಆಸುರೀ ಶಕ್ತಿಗಳು ಬೆನ್ನಟ್ಟಿರು 
ವಾಗ ವ್ಯಾಸತೀರ್ಥರ ವಿಶಾಲ ಮನೋಭಾವ, ವಿದ್ಮಾಪಕ್ಷಪಾತ ಇವು ಕಾಪಾಡಿದವು. 
ಮತಕ್ಕೂ ಪಾಂಡಿತ್ಯಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬುದನ್ನು ವ್ಯಾಸತೀರ್ಧರು 


ತೋರಿಸಿಕೊಟ್ಟರು, ಎಂಬ ಮಾತನ್ನು ಕೂಡ ಸೋಮನಾಧ ಕವ ವೃಕ್ತಪಡಿಸುತ್ತಾನೆ 


ಭೋ ಭೋ ಮತ್ಸ ರಕುತ್ತಿತಾನ್ಸು ಮತಯೋದುವೆ ೯ದುಷೀಗರ್ವಿತಾ | 
ನಾಕಾಶಾದವತಾರ ಭಾಗಿನ ಇವಾಹಂ ಯೂವ್ಸ ಮಾಢೌಕ್ಯಕಿಂ | 
ಶ್ಲಾಘಾಕಂಪನಮೇಕಮೇವಶಿರಸಃ ಶ್ರೀವ್ಕಾಸಯೋಗೀ ಶಿತುಂ 
ಮೇರೂಣಾಂ ಶಠಶಮರ್ಹತಿ ಕ್ಷಿತಿತಲೇ ವಿದ್ಯಾಸು ವಿದ್ಯಾವತಾಂ ॥ 


ಬಿ ಫೆ 


ಟಿ 


ವ್ಯಾಸರಾಯರು ಕಃ 
ಎಂದರೆ ಪ್ರಭವ ಸಂವತ್ಸರ ವೈ 
ಸಿದರೆಂದು ಶಿಳಿಯುತ್ತ (ಶ್ರೀ ಕರ್ಣಾಟಕ ಭಕ್ತ ವಿಜಯ, ಪುಟ-48) ವಿಜಯ 
ದಾಸರು ಗುರು ಪರಂಪರೆಯನ್ನು ಸ್ತೋತ್ರ ಮಾಡುವ ಒಂದು ಉದಯರಾಗದಲ್ಲಿ 
ವ್ಯಾಸರಾಯರ ಚರಿತ್ರಾಂಶಗಳನ್ನು ಚಿತ್ರಿಸಿದ್ದಾರೆ. ವ್ಯಾಸರಾಯರ ಭಜಿಸಿ । ಏಸು 
ಜನುಮದ ಪಾಪೆ । ನಾಶವಾಗುವದು ನಿಮ್ಮಾಶೆ ಸಿದ್ದಿ ಸುವದು 1 ಲೇಸಾಗಿ ಸುಖಿಸಿ 
ಆನಂದ ವೈಕುಂರಪುರ | ವಾಸವಾಗುವ ನಿಜಭಕುತಿಯಲ್ಲಿ” ಎಂದು ಮೊದಲಾಗುವ 
ಗೀತದಲ್ಲಿ ವ್ಯಾಸತೀರ್ಥರ ಚರಿತ್ರಾಂಶ ಬಂದಿದೆ. 

ಬನ್ನೂರು ಗ್ರಾಮದಲಿ ಜನಿಸಿದನು ಭೂಸ್ಪರ್ಶ । ಮುನ್ನವಿಲ್ಲದೆ ಬೆಳೆದು 
ಮದ್ದಮುನಿ ಸುಬ್ರಾಹ್ಮಣರನ್ನು ಪಾಲಿಸುವ ಪರಮಾನಂದ ಗುರು ಬ್ರಹ್ಮಣ್ಣ ತೀರ್ಥರ 
ದಿವ್ಯಕರಗಳಿಂದ ॥ ಚೆನ್ನಾಗಿ ಉಪನೀತನಾಗಿ ಪೋಷಿಸಿಕೊಂಡು । ಸಂನ್ಯಾಸ ಪಟ್ಟವನು 
ys ಧರ್ಮದಲಿ ಸ। ಶ್ಪುಣ್ಯ ಶ್ರೀಪಾದರಾಯಲ್ಲಿ ಓದ । ಘನ್ನ ಕೀರ್ತಿಯಲಿ 
ರು ನಾರಿ 


a 
ಶಾಖ ಶುದ್ದ ಸಪ್ತಮಿ ಭಾನುವಾರದಂದು ಅಪತರಿ 


ಪ. 1447 ನೆಯ ಏಖ ಲ್‌ 22ನೆಯು ದಿನಾಂಕದಂದು 
ಅವದಿ. 
ಲೂ) Kd 


ತ 
~ 
ದೆ. 


38 


ಪುರಂದರದಾಸೆರವರೆಗಿನ ಹರಿದಾಸ ಸಾಹಿತ್ಯ 


ಯಂತ್ರೋದ್ಹಾರಕನ ಪ್ರತಿಷ್ಠಿಸಿ ವಿಜಯೀಂದ್ರ । ಸಂತತ ಕನಕ ವಾದಿರಾಜ 
ವುರಂದರ । ಇಂತು ಶಿಷ್ಟರನ ಪಡೆದು ಉಪದೇಶಿಸಿ ಮಂತ್ರಸಿದ್ದಿಯ ತೋರಿಸಿ ॥ 
ಭ್ರಾಂತಿಗೊಳಿಸುವ ಮಹಾ ಅನ್ಯಾಯ ಮತವೆಂಬ । ಕಾಂತಾರಪಾವಕವೆನಿಸಿ 
ವ್ಯಾಸಾಬ್ದಿ ಯನ ಬಿಗಿದು 1 ಶಾಂಶನಿಸ್ಸೀಮನೆಂದನೆಸಿದ ಶಿರೋರನ್ನ ಚಿಂತಿತಫಲ 
ದಾಯಕ. 

ರುಯಗದ್ದು ಗೆಯೇರಿ ಅವರಿಗೆ ಬಂದ ಮಹಾ ಕುಹುಯೋಗವನೆ ನೂಕಿ ರಾಜ್ಯ 
ದೊಳಗಿದ್ದ । ಮಾಯಿಗಳ ಮರ್ದಿನಿ ಮುದದಿಂದ ಸುವರ್ಣಛಾಯದಂಡದಿ 
ಒಪ್ಪುತಾ॥ ನ್ಯಾಯಾಮೃತ ಶರ್ಕತಾಂಡವ ಚಂದ್ರಿಕೆಯನ್ನು 1 ಈಯವನಿಯೊಳ 
ಗೊರೆದು ಹ ತ ಪಧ ಮಾಡಿ । ಶ್ರೀಯರಸ ನೂಲಿಸಿ ನಾನಾ ವಿಧದಿ ಪೂಜಿಸಿ । 
ಕ್ಷ ತದ 


ವರಿಗೆ ॥ ಸದ್ವಾ ರ್ಶೆಯನು ಪೇಳಿ 
ಮರಳ್ಳೈದಿ ದಿದರು ಮಧ್ವವಬ್ಲಭ 
ಯಲಿ ॥ 

ಸಾಧುಸಂತರ ಅವತಾರಗಳ ಹಿಂದೆ ರಾಜಕೀಯವಾದ ಒಂದೊಂದು ಸಂಧಿಕಾಲ 
ವನ್ನು ಕಾಣಬಹುದಾಗಿದೆ. ವಿದ್ಯಾರಣ್ಯರು. ರಾಮದಾಸರು ನರಹರಿತೀರ್ಧರಂತೆ 
ವ್ಯಾಸರಾಯರ ಅವತಾರದ ಹಿಂದೆಯೂ ರಾಜಕೀಯ ಹಿನ್ನೆಲೆ ಇದೆ. ವಿಜಯನಗರದ 
ನರಸಿಂಹ, ಕೃಷ್ಣದೇವರಾಯರ ಜೊತೆಯಲ್ಲಿ ದಂಡಯಾತ್ರೆ ಹೊರಟ ಕಲಿತನವೂ 
ವ್ಯಾಸತೀರ್ಧರದಾಗಿದೆ. ಸಂನ್ಯಾಸಿಗಳಾಗಿಯೂ ಎದ್ಯಾರಣ್ಯರು ರಾಜ್ಯ ಕಟ್ಟುವ 
ಕಾರ್ಯಕ್ಕೆ ಟೊಂಕ ಕಟ್ಟಿ ದಂತೆ ವ್ಯಾಸರಾಯರೂ ಸಂನ್ಯಾಸಿಗಳಾಗಿಯೂ, ಧರ್ಮ 
ಪ್ರಚಾರದೂಡನೆ ರಾಜ ದ ಯೋಗಕ್ಷೇಮವನ್ನು ವಹಿಸಿಕೊಂಡರು. ಇದೇ ರೀತಿ 


ಮರ್‌ ರಾಮದಾಸರು ಛತ್ರಪತಿ ಶಿವಾಜಿಗೆ ಜಯಕು? ನಿಂತು ರಣಕ್ಷೇತ್ರದಲ್ಲಿ 
ಹೋರಾಡಿದರು. 

ವ್ಯಾಸತೀರ್ಥರ ಜನನವೇ ಒಂದು ಅದ್ಭು ತಪವಾಡವೆಂದು ವರ್ಣಿಸುತ್ತಾರೆ. 
ಮಾಧ್ವಮರದ ಬ್ರಹ್ಮಣ್ಯ ತೀರ್ಥರ ಆಶ್ರಯದಲ್ಲಿ ವ ವ್ಯಾಸತೀರ್ಥರು (ಮೂಲ ಹೆಸರು 
ಯತಿರಾಜ) ಬಾಲಯತಿಯಾಗಿಯೆ ವಿದ್ಮಾರ್ಜನೆಯನ ಫಿ ಮಾಡಿ ಜ್ಞಾ ನಿಗಳೆನಿಸಿದರು. 
ಯತಿರಾಯನ ಅಗಾಧ ಪಾಂಡಿತ್ಯ, ಅಪ್ರತಿಮ pA ನೋಡಿ ಮುಗ್ಧ ರಾದ 


ಹ್ಮಣ್ನತೀರ್ಥರು ಇವರಿಗೆ ಹೆಚ್ಚಿನ ನ್ನಾಯ, ವೇದಾಂತ. ಶಾಸ್ತ್ರ ಪ ವಚನಗಳ 
ಈ ಶು Fe; ರಿ ಮ ರ್‌, 
ಅವಶ್ಯಕತೆ ಇಲ್ಲವೆಂದು ನಿಶ್ಚಯಿಸಿ ಅವರಿಗೆ ಸಂನ್ಯಾಸ ದೀಕ್ಷೆಯನ್ನು ನೀಡಿದರು. 


39 


ಬ್ರಹ್ಮಸಮಾಧಿಯನ್ನು ಹೊಂದಿ ಭಗ 
ವಂತನ ಸಾಕ್ಷಾತ್ಕಾರವನ್ನು ಪಡದುದನ್ನು ಬ್ರಹ್ಮಣ್ಯ ತೀರ್ಥರು ಸಾಕ್ಷಾತ್ತಾಗಿ ಕಂಡು 
ಕೊಂಡರು. ಶಿಷ್ಯನ ಪರಿಪಕ್ವ ದೆಸೆಯನ್ನು ತಿಳಿದು ಯತಿರಾಜನಿಗೆ ದಾ ಸತೀರ್ಥರೆಂಬ 
ನಾಮಕರಣ ಮಾಡಿ ತುರೀಯಾಶ್ರಮವನ್ನು ಅನುಗ್ರಹಿಸಿದರು. 

ಮುಂದೆ ಬ್ರಹ್ಮಣ್ಯತೀರ್ಥರು ಬ್ರಂದಾವನಸ್ಥ ರಾಗಲು ವ್ರಾಸತೀರ್ಥರು ದೇಶಾ 


ಟನ ಕಾರ್ಯವನು ಕೆ ಗೊಂಡರು. ಹೋದಹೋದಲ್ಲೆಲ ತಮ್ಮ. ಏದ. ತಾ 
ಇ [3 ೧ [ed RS) 
ಚುರ್ಯದಿಂದ ಪಂಡಿತರನ್ನು ಮೆಚ್ಚಿಸಿ ಅವರ ಪ್ರೇಮವನ್ನು ಗಳಿಸಿದರು, ವ್ಹಾಸ 


3) 
ರಾಯರ ಧರ್ಮಪ್ರಚಾರಕಾರ್ಯವು ಉತ್ತರ ಹಿಂದೂಸ್ತಾನದಲ್ಲಿ ವೈಭವಯುಕ್ತವಾಗಿ 
ನಡೆಯಿತು. ಈ ಮೊದಲೆ ಮಧ್ದಾಚಾರ್ಯರು ಬಂಗಾಲದಲ್ಲಿ ದೆ, ಅಧ್ದಜವನು 

ವ ಇ ಎಲ ಲ್ಕ ಲ್ಲ 
he) 
ರು. ಉತ್ತರದ ಸಂಚಾರವನ್ನು ಮುಗಿನಿಕೂಂಡು ಪ್ಯಾಸರಾಯರು 


ಬಂದರು. ಅಲ್ಲಿಯೂ ಅವರ ಹಾಂಡಿತ ಕ್ವ ಯೋಗ್ಗ 
rb) 


4 


Cl 


ಸಿ 

ದಕ್ಷೆಣದ ಕಂಚಿಯ ವಿದ್ಯಾಪೀ ಕ್ಷೆ 
ಪು } 

Ko] 

ಎಜಯನಗರದ ಸಾಳುವ ನರಸಿಂಹನು ಮೊದಲು ಶ್ರೀಪಾದರಾಯಿರ ಪ್ರಭಾವಕ್ಕೆ 
ಮೆಚ್ಚಿ ಅವರನ್ನು ಸಿಂಹಾಸನದ ಮೇಲೆ ಕುಳ್ಳ ರಿಸಿ ಕನಕಾಭಿಷೇಕವನ್ನು ಮೂಡಿ ಸತ್ಕರಿಸಿ 
ದ್ರ ನು. ಮುಂದೆ ಪ್ರಿಪಾದರಾಯರ ಅನುಜ್ಞ ಯ ಮೇರೆಗೆ ಮುಳುಗಬಾಣಲಿನಲ್ಲಿ ಗುರು 
ಸೇವಾನಿರತರಾಗಿದ್ದ ವ್ಯಾಸರಾಯರು ಸಾಳುವ ನರಸಿಂಹನ ರಾಜಧಾನಿ ಯಾಗಿದ್ದ 
ಚಂದ್ರಗಿರಿಗೆ ಪ್ರಯಾಣಮಾದಿದರು. ಅಲ್ಲಿ ನರಸಿಂಹಭೂಪತಿಯಿಂದ ಇವರಿಗ 
ಎಜ್ಬಂಭಣೆಯ ವೈಭವದ ಸ್ವುಗತವು ಕಾದಿತ್ತು. ಚಂದ್ರಗಿರಿಯಲ್ಲಿ ವ್ಹಾಸತೀರ್ಥರು 

ಮಪ 


£1 
Ge 


ಬೀಡು ಬಿಟ್ಟ ಅವಧಿಯಲ್ಲಿ ರಾಜನು ಸ್ವಾಮಿಗಳ ಉಪದೇಶವನ್ನು 
ತ್ತಿದ್ದನು. ರಾಜಪರಿವಾರದವರಲ್ಲರೂ ಗುರುದರ್ಶನದಿಂದ ಪುನೀತರಾಗುತ್ತಿದರು. 


ಸಾಳುವ ನರಸಿಂಹನು 1493ರಲ್ಲಿ ಕಾಲವಾದ ನಂತರ ಅವನ ಮಗ ತಮ್ಮ 
ರಾಯನು ಪಟ್ಟಕ್ಕೆ ಬಂದನು. ವ್ಯಾಸರಾಯರು ತಿರುಪತಿಯ ಪೂಜಾನಿಮಿತ್ತ 
ವಾಗಿಯೂ ಹೊಸತಾಗಿ ಸಿಂಹಾಸನಾರೂಢನಾಗ 'ಧ ರಾಜಕುಮಾರನ ನಿಮಿಠತ್ರವಾಗ! 
ರಕ್ಷಕರಾಗಿ ಚಂದ್ರಗಿರಿಯಲ್ಲಿರಬೇಕಾಗಿತ್ತು. ಮುಂದೆ ರಾಜಮನೆತನದವರು ರಾಜ 
ಧಾನಿಯನ್ನು ಚಂದ್ರಗಿರಿಯಿಂದ ವಿಜಯನಗರಕ್ಕೆ ಸ್ಟಾ ಳಾಂತರಿಸಿದರು. 1498ರಲ್ಲಿ 
ವ್ಯಾಸರಾಯರು ತಿರುಪತಿಯ ಅರ್ಚನ ವ್ಯವಸ್ಥೆಯನ್ನು ಕ್ರಮಗೊಳಿನಿ ವಿಜಯನಗರಕ್ಕೆ 
ವಿಜಯ ಮಾಡಿದರು. ಅಲ್ಪ ವಯಸ್ಕನಾದ ತಮ್ಮರಾಯನ ಹೆಸರಿನಲ್ಲಿ ಆತನ ಆಪ್ತ 
ಮಿತ್ರನಾಗಿದ್ದ ನರಸಬಲ್ಲಾಳನು ರಾಜ್ಯಭಾರ ನೋಡಿಕೊಳ್ಳು ತ್ತಿ ದ್ವನು. ನರಸನಾಯಕನು 
ಸ್ವಾ ಮಗಳಿಗೆ ಮುದ್ರಾಸನ ಮರ್ಯಾದೆಯನ್ನು ಸಲ್ಲಸಿದನೆಂದು ತಿಳಿಯುತ್ತದೆ. “ಈ 
ಮುದ್ರಾಸನವೆಂದರೆ ವಿಜಯನಗರದ ಅರಸರು ರಾಜಕಾರಣಗಳನ್ನು ನಿರ್ಣಯಿಸಿ 


4 


40 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಆಜ್ಞಾಪತ್ರಗಳನ್ನು ಬರೆಯಿಸುವ ಸಿಂಹಾಸನಕ್ಕೆ ಎರಡನೆಯ ತರಗತಿಯ ಆಸನ.” 
(ಶ್ರೀ ಕರ್ಣಾಟಕ ಭಕ್ತ ವಿಜಯ ಪುಟ - 81) ಮುದ್ರಾಸನಸ್ಸರಾದ ವ್ಯಾಸರಾಯ 
ರನ್ನು ಪೂಜಿಸಿದ ನರಸನಾಯಕನು ಬಾದರಾಯಣರನ್ನು ವೂಜಿಸಿದ ಯುದಿಷ್ಮಿರನಂತೆ 


ಕಂಡರಂತೆ. 


ವ್ಯಾಸರಾಯರ ಮತ್ತು ವಿಜಯನಗರ ರಾಜ್ಯದ ಸಂಬಂಧದಲ್ಲಿ ವ್ಯಾಸರಾಯರು 
ವಿಜಯನಗರದ ಚಕ್ರತೀರ್ಥದ ಎದುರಿಗೆ ಯಂತ್ರ್ರೋದ್ಹಾರಕ ಮಾರುತಿಯ ಪ್ರತಿಷ್ಠಾ 
ಪನೆ ಮಾಡಿದ ಕಧಯು ಭಕ್ತಿಯ ನವಿರೇಳಿಸುವಂತಹದಿದೆ. ವ್ಯಾಸರಾಯರು ಈ ದೇವ 


ಸ್ಥಾನವನ್ನು ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕೆ ಮುಂಚೆ ಇದೇ 


ಲ 


ps 


| 


ದಲ್ಲಿ ಪ್ರಾತಃಸ್ನಾನಮಾಡಿ ಜಪಕ್ಕೆ ಕುಳಿತಾಗಲೆಲ್ಲ ಮಾರುತಿಯ ದರ್ಶನ ಆಗುತ್ತಿರ 


ಇದರ ರಹಸ್ಯವನ್ನು ತಿಳಿಯಬೇಕೆಂದು ಸ್ವಾಮಿಗಳು ಅಂಜನಾಸುತನ ಸ್ತೋತ್ರ 
wd 
ಮಾಡಿದರು 


9 
ಗೆ 


ತಸ ಯ 
೪1 30 
ಸ 


ನೀನೆ ವರಗುರು ಮುಖ್ಯಪ್ರಾಣಾ । 

ನಿರಂಶರವು ನಂಬಿದವನು ನಿಖಿಲ ಗುಣ ಪೂರ್ಣ ॥ 

ಜಾಣ ಕೋಮಲೆ ಭಾರತೀಶ । 

ನಿಖಿಲ ಪ್ರಾಣಿಗಳ ಹೃದಯದಲಿ ವಾಸಾ ಸುರೇಶ ॥ 
ವಾತಾಸುತನಾಗಿ ರಘು । ನಾಥಾ ಮ್ರಿಯದೂತ ಬಲು । 
ಯೂಥಲಂಕೆಯ ಪೊಕ್ಕು | ಖ್ರಾತಿಯನೆ ಪಡೆದೇ ॥ 
ಸೀತೆಗುಂಗುರವಿತ್ತು । ವೀತಿಹೋತ್ರಗೆ ಪುರವ । 
ಪ್ರೀತ್ಮೆನಿಸಿದಾತ ದಿತಿ 1 ಬಾತರಿಗೆ ಭೀತಿಕರ ॥ 

ಲಂಡ ಕೀಚಕಬಕರ । ಮಂಡೆಯನು ಬಿಡದು ಉ । 
ದಂಡ ಮಗಧಾಧಿಪನ ದಂಡವನು ಸೀಳಿ ॥ 

ಭಂಡ ಕೌರವರ ಶಿರ 1 ಚೆಂಡಾಡಿ ಪ್ರಬಲ ರಣ । 
ಮಂಡಲದಿ ಚಂಡ ರಿಪು ದಂಡುಗಳ ಖಂಡಿಸಿದೆ ॥ 
ಸಂಗದಲಿ ಮಧ್ವಮತ । ದಂಗವನು ಏರ್ಪಡಿಸಿ । 
ಕಂಗೆಟ್ಟ ಕುಮತ ದುಸ್ಸಂಗಗಳನಳಿದು ॥ 

ಗಂಗೆಖಪಿತ ಕೃಷ್ಣ ಪದ । ಭ್ರೃ೦ಗ ಮೂಜಗದೊಳಗೆ । 
ತುಂಗಭವಭಂಗ ದಯಾಪಾಂಗ ಯತಿಪುಂಗವರ ॥ 


ಹೀಗೆ ಸ್ತೋತ್ರ ಮಾಡಿದ ರಾತ್ರಿ ಮಾರುತಿಯು ಮಧ್ವಾಚಾರ್ಯರ ರೂಪದಲ್ಲಿ 


41 


ದಾಸ ಸಾಹಿತ್ಯ 


ಕಾಣಿಸಿಕೊಂಡು ಬರಿ ಸ್ಲೋತ್ರ ಮಾಡಿದರೆ ಸಾಲದು ನನ್ನ ಮೂರ್ತಿಯ ಪ್ರತಿಷ್ಠಾಪನೆ 
ಮಾಡು ಎಂದು ಆದೇಶ ನೀಡಿದಂತಾಯಿತು. ಆ ಮೇರೆಗೆ ಸ್ವಾಮಿಗಳು ಮರುದಿನ 
ಬೆಳಗ್ಗೆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಆಹ್ಲಿಕಾದಿಗಳನ್ನು ಮುಗಿಸಿ ಮಾರುತಿಯ 
ಆಕೃತಿಯನ್ನು ಅಂಗಾರದಿಂದ ಸಮೀಪದ ಒಂದು ಬಂಡೆಗಲ್ಲ ಮೇಲೆ ಬರೆಯಲಾಗಿ 
ಚಿತ್ರಿತ ಆಕಾರವು ಸಾಕಾರ ರೂಪ ತಾಳಿ ಅದೃಶ್ಯ ವಾಯಿತಂತೆ. ಸ್ವಾಮಿಗಳು ಮತ್ತೆ 
ಬರೆದರು. ಆಕೃತಿಯು ಸಾಕಾರ ರೂಪ ತಾಳಿ ಮತ್ತೆ ಅದೃಶ್ಯವಾಯಿತು. ಆಮೇಲೆ 
ಸ್ವಾಮಿಗಳು ಕೊನೆಯದಾಗಿ ಮತ್ತೊಮ್ಮೆ ಪ್ರಾಣದೇವರ ಆಕೃತಿಯನ್ನು ಬರೆದು ಈ 
ಸಲ ಯಂತ್ರದಿಂದ ದಿಗ್ಬಂಧನ ಮಾಡಿ ಅನಂತರ ಮೂರ್ತಿಗೆ ದ್ವಾದಶನಾಮ ತಿಲಕಗಳ 
ನ್ನಿಟ್ಟರು, ಈ ಸಲ ಮಾತ್ರ ಆಕಾರವು ಸಾಕಾರವಾಗಿ ಅದ್ರಶ್ಯವಾಗಲಿಲ್ಲ. ಸ್ವಾಮಿಗಳು 
ಸಂತುಷ್ಟರಾದರು. ಅಂದೇ ಪ್ರಾಣದೇವರ ಪ್ರಾಣ ಪ್ರತಿಷ್ಠೆ ನಡೆಯಿತು. ವಿಜಯ 
ನಗರದ ಅರಸು ತಮ್ಮರಾಯನು ದೇವಸ್ಥಾನವನ್ನೂ ಗೋಪುರವನ್ನೂ ಕಟ್ಟಿಸಿ 
ಕೊಟ್ಟನು. ಯಂತ್ರೋದ್ಹಾರಕನ ನ್ಜಾನವು ಜಾಗೃತ ಸ್ಲಾನವೆನಿಸಿತು. ಭಕ್ಕರನ 
ನಿ 


2 


ಶ್ರ 
ಎರಕಹೊಯ್ದು ಎಚ್ಚರಿಸಿದ ಯಂತ್ರೋದ್ಧಾರಕ ಪ್ರಾಣದೇವರು ಜಾಗ್ರತ ಕೇಂದ 
ವಾಗಿದೆ. ಈ ಸಂಗತಿ ಜರುಗಿದುದು ಶಾಲಿವಾಹನ 1 
ತರದಲ್ಲಿ, ಕ್ರಿ. ಶ. 1500. ಇದೊಂದೆ ಸಂವತ್ಸರದಲ್ಲಿ ವ್ಯಾಸತೀರ್ಧರು 


ಪ್ರಾಣದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರೆಂದು ತಿಳಿಯುತ್ತದೆ. 


ವ್ಹಾಸರಾಯರು ತಮ ಕೀರ್ತನೆಗಳಿಗೆ ಶ್ರೀಕ ಷ ಎಂಬ ಅಂಕಿಶವಮ, ಇ 

ಶಿ ಟ್‌ ಸಿಂ ಲ್ಲ ೬ 

ದ್ಹಾರೆ, ಇವರು ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದಾ ರೆಂಬ ಪ್ರತೀತಿ ಇದ್ದರೂ 
ಖಾ ವಿ ಮಿನಿ pe, re er? we ed 

100 ರಷ್ಟಾದರೂ ಸಂಖ್ಯೆಯಲ್ಲಿ ಅವು ಉಪಲಬ್ದ ವಾಗಿರುವುದಿಲ್ಲ. ಮಾದರಿಗಾಗಿ 


ಈ ಒಂದು ಕೀರ್ತನೆಯನ್ನು ನೋಡಬಹುದು : 


ಅಂತರಂಗದಲ್ಲಿ । ಹರಿಯ ಕಾಣದವ । ಹುಟ್ಟು ಕುರುಷನೋ ॥ 

ಸಂತತ ಶ್ರೀಕೃಷ್ಣ ಚರಿತೆ ಕೇಳದವ । ಜಡಮತಿ ಕಿವುಡನೋ । ಎಂದೆಂದಿಗು ॥ 
ಕುರುವೀರಸಖನಾದ । ಕೃಷ್ಣ ನ ಮುಂದೆ । ಕುಣಿಯದವನೆ ಕುಂಟನೋ । 
ನರಹರಿಚರಣೋದಕ । ಧರಿಸದ ಶಿರ । ನಾಯುಂಂಡ ಹೆಂಚು ಕಣೋ ॥ 
ಹರುಷದಿಂದಲಿ ನರಹರಿಯ ಪೂಜೆಯ ಮಾಡದವನೆ ಕ್ಛೈ ಮುರುಕನೋ |। 
ಸುರವರ್ಯ ಕೃಷ್ಣ ಪ್ರಸಾದವಲ್ಲದ ಊಟ । ಸೂಕರ ಭೋಜನವೋ । ಎಂದೆಂದಿಗು 


ಅಮರೇಶ ಕೃಷ್ಣಗರ್ಪಿತವಲ್ಲದ ಕರ್ಮ । ಅಸತಿಯ ವ್ರಶನೇಮವೋ । 
ರಮೆಯರಸಗೆ ಪ್ರೀತಿಯಿಲ್ಲದ ವಿತರಣೆ 1 ರಂಡೆ ಕೊರಳ ಸೂತ್ರವೋ ॥ 


42 


ಫರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಕಮಲನಾಭನ ಪಾಡಿಪೊಗಳದ ಸಂಗೀತ |! ಗಾರ್ಧಪರೋದನವೋ । 
ಮಮತೆಯಿಂದಲಿ ಕೇಶವಗೆ ನಮಸ್ಕಾರ । ಮಾಡದವನೆ ಮೃಗವೋ ಎಂದೆಂದಿಗು 


ಭಗವದ್ಗೀತೆಯನ್ನು ಬಳಕೆಯ ಕನ್ನಡದಲ್ಲಿ ಒಂದು ಎಶಿಷ್ಮ ಛಂದೋಶೈಲಿಯ 
ವೃತ್ತನಾಮದಲ್ಲಿ ರಚಿಸಿರುವ ರೀತಿಯು ಬಹಳಸೊಗಸಾಗಿದೆ. ಶ್ರೀಕೃಷ್ಣನ ಗೀತೋಪ 
ದೇಶವು ಮನೆಮನೆಯ ಹೆಣ್ಣುಮಕ್ಕಳ ಬಾಯಲ್ಲಿ ಸುಲಭವಾಗಿ ನಿಲ್ಲುವಂತೆ ಇದನ್ನು 
ಸರಳವಾಗಿ ರಚಿಸಿರುವುದೆ ಈ ಗೀತದ ಮೇಲ್ಮೆಯಾಗಿದೆ. ಮೂದಲು ಹಾಡಿನ ಪಲ್ಲವಿ 
ಆಮೇಲೆ ವೃತ್ತಛಂದಸ್ಸಿನ ಶ್ಲೋಕ, ಪದ, ಆದಾದ ಮೇಲೆ ಶ್ಲೋಕ ಮತ್ತೆ 
ಪದ. ಹೀಗೆ ಒಂದನ್ನೊಂದು ಅನುಸರಿಸಿಕೊಂಡುಹೋಗುತ್ತವೆ. (ಅನುಬಂಧ 
"ಕ್‌ 6 ನೋಡಿರಿ) 


ಕೃಷ್ಣದೇವರಾಯನ ಮರಣವು ಸುಮಾರು 1529ರಲ್ಲಿ ಸಂಭವಿಸಿತು. ಎರ 
ರಾಗಿಯೂ ವ್ಯಾಸರಾಯರಿಗೆ ರಾಜನ ಮರಣವು ಮನಸ್ಸಿನಲ್ಲಿ ಕಲ್ಲೋಲವನ 
ಉಂಟುಮಾಡಿತು. ಕೃಷ್ಣದೇವರಾಯನ ತರುವಾಯ ಅಚ್ಯುತರಾಯನು ಪ 
ಬಂದನು. ಆದರೂ ವ್ಯಾಸತೀರ್ಧರಿಗೆ ಲೌಕಿಕದ ಬಗ್ಗೆ ಗಮನ ಹರಿಯಲಿಲ್ಲ. 
ಕೃಷ್ಣದೇವರಾಯನ ಅಳಿಯ ರಾಮರಾಯನು ದ್ಯೂತಸಂಗಿಯೂ, ವಿಷಯಲಂಪ 
ಟನೂ ಆಗಿದ್ದುದು ವ್ಹಾಸತೀರ್ಥ್ಧರಿಗೆ ಮನಸ್ಸು ಮುದುರಿಕೊಳ್ಳಲು ವಿಶೇಷ ಕಾರಣ 
ವಾಗಿದ್ದಿ ರಬೇಕು. ಶಿಷ್ಯರಾದ ಪ್ರರಂದರದಾಸ, ಕನಕದಾಸರ ಸಹವಾಸದಲ್ಲಿ ಒಂದಿಷ್ಟು 
ಸಮಾಧಾನವನ್ನು ಪಡೆದರು. ಈ ಸಂದರ್ಭದಲ್ಲಿ ಎಂದರೆ ಹರಿದಾಸತ್ರಯರು ಏಕತ್ರ 
ಮಿಲಿತರಾದ ಸಂದರ್ಭದಲ್ಲಿ ವ್ಯಾಸತೀರ್ಥರು ಈ ಕೆಳಗಿನ ಕೀರ್ತನೆಯನ್ನು ರಚಿಸಿರ 
ಬೇಕೆಂದು ತೋರುತ್ತದೆ. ಹರಿದಾಸಸಂಘಕ್ಕಿಂತ ಯಾವ ಅರಸೊತ್ತಿಗೆಯೂ 
ಹೆಚ್ಚಿನದಲ್ಲ, ಇಹದ ಬಗ್ಗೆ ಅವರ ಮನಸ್ಸಿನಲ್ಲಿ ಮೂಡಿದ್ದ ಜಗುಪ್ಸೆ ಇಲ್ಲಿ ಒಡೆದು 
ಕಾಣುತ್ತದೆ. 


ಹರಿದಾಸರ ಸಂಗಕೆ ಸರಿಯುಂಟೆ 1 ಗುರು 
ಕರುಣಕೆ ಇನ್ನು ಪಡಿಯುಂಟೆ ದೇವ 


ದಾವಾನಲವ ತಪ್ಪಿಸಿ ಕಾಡಾನೆಯ । ಹೇವಗಂಗೆಗೆ ತಂದು ಹೊಗಿಸಿದಂತೆ । 
ಆವರಿಸುವ ಪಡ್ವರ್ಗ ತಪ್ಪಿಸಿ | ಶ್ರೀ । ವರನ ಕರುಣಾರಸದಿ ಶೋಯಿಸುವ । 


ಕಂದಿ ಬೇಸಗೆಯಲ್ಲಿ ನೊಂದ ಚಕೋರಕ್ಕೆ | ಇಂದುಬಿಂಬದಿ ತಂದು ಹೊಗಿಸಿದಂತೆ । 
ಕುಂದದೆ ಮಮಶೆಯನೊಂದಿದೆ ಎನ್ನ | ಗೋವಿಂದನ ಪಾದ ಸನ್ನಿಧಿಯ ಸೇರಿಸುವ 


43 


ದಾಸ ಸಾಹಿತ್ಯ 


ಬಲೆಯ ಹಾರಿದ ಎಳ ಹುಲ್ಲೆಮರಗಳಿಗೆ 1 ಬಲುಮೆಯಿಂದ ತಾಯ ಶೋರಿಸಿದಂತೆ | 
ಹೊಲೆ ಇಂದ್ರಿಯಗಳ ನೆರೆಯ ಬಿಡಿಸಿ ಎನ್ನ । ನಳಿನನಾಭನ ಸನ್ನಿಧಿಗೆ ಸೇರಿಸುವ॥ 
ಕುರುಡಗೆ ನಯನಾಂಜದಿಂದ ಕಣ್ಣೆತ್ತು | ಪರಿಪರಿ ನವನಿಧಿಗಳನಿತ್ತಂತೆ । 

ಪರಮ ಮೂಢನಾದೆನಗೆ ಜ್ಲಾನವನಿತ್ತು । ನರಹರಿ ಪಾದಸಂದರುಶನವೀವ ॥ 


wD 


ತಡೆಮೀರಿ ಹರಿಯುವ ತೊರೆಯಲ್ಲಿ ಪೋಪನ। ಹಿಡಿದೆತ್ತಿ ದಡಕೆ ಸೇರಿಸಿದಂತೆ । 


ಹ 
ಕಡಿಗೆಟ್ಟು ಸಂಸ್ಕ ತಿಯೊಳಗೆ ಸಿಕ್ಕಿ ದ್ದನ್ನ। ಬಿಡದೆ ಶ್ರೀಕೃಪ್ಣನಂಘಿಗಳ 

ಈ ಸಂಸಾರದ ಕಷ್ಟಗಳಲ್ಲಿ ಸಿಲುಕಿ ಪರಮಮೂಢನಾದ ಭಕ್ತನಿಗೆ ಜ್ಞಾ ನವನಿತ್ತು 
ನರಹರಿಯ ವಾದ ನೆಂದರುಶನ ದೊರಕುವಂತಾಗಬೇಕಾದರೆ ಹರಿದಾಸರ 
ಎಂದು ಇದರಲ್ಲಿ ಸತ್ಸಂಗದ ಮಹತ್ವವನ್ನು ಕೊಂಡಾಡಿದ್ದಾರೆ. ದೇಹಶಕ್ತಿ ಕುಂದಿ 
ದಂತೆಲ್ಲ ವ್ಯಾಸರಾಯರು ಶಿಷ್ಯ ಪುರಂದರದಾಸರೊಡನೆ ಭ 

ಯಾಪನೆ ಮಾಡತೊಡಗಿದರು. ತನ್ನ ಹೃದಯಮಂಟಪದಲ್ಲಿರುವ ಪರಮಾತ್ಮನ 
ಬಿಂಬವನ್ನೆ ಪೂಜಿಸುವೆ ಎಂಬ ಭಾವನೆಯನ್ನು ಈ ಕೀರ್ತನೆಯಲ್ಲಿ ಮೂಡಿಸಿದ್ದಾರೆ. 
ಎನ್ನ ಬಿಂಬ ಮೂರುತಿಯ ಪೂಜಿಸುವೆ ನಾನು | 

ಮನ ಮುಟಿ ಡೆ ಅನುದಿನದಿ ಮರೆಯುವೇ ಜನರೇ ॥ 


ತ 


ಗಾತ್ರವೇ ಮಂದಿರ । ಹೃದಯವೇ ವಂಂಟ 
ಇ ಎಳಿಸಿ ಇಳಿಸ ಹುರಿ ಜವೆ ಲಿ ಕಾ 
ನೇತ್ರವೇ ಮಹದೀಪ । ಹಸ್ಕಚಾಮಂರವು । 


ಯಾತ್ರೆ ಪ್ರದಕ್ಷಿಣೆ | ಶಯನ ನಮಸ್ಕಾರ। 


ಶಾಸ್ತ್ರ ಮಾತುಗಳೆಲ ಮಂತ್ರಂಗಳು || 


ಎನ್ನ ಸ್ವರೂಪವೆಂಬುದೆ ರನ್ನ ಗನ್ನಡಿ | 
ಎನ್ನ ಮನೋವ್ರ ಶ್ರಿಯೆಂಬುದೇ ಛತ್ರಿಕೆ | 
ಇನ್ನು ನುಡಿವ ಹರಿನಾಮಾಮೃತವೆ ತೀರ್ಥ । 
ಎನ್ನ ಮನವೆಂಬುದೆ ಸಿಂಹಾಸನ ॥ 
ಅನ್ಯದೇವತೆಯಾಕೆ । ಅನ್ಯ ಪ್ರತಿಮೆಯಾಕೆ । 
ಅನ್ಯವಾದ ಮಂತ್ರತಂಶ್ರವೇಕೆ 
ಎನ್ನಲ್ಲಿ ಭರಿತ ಸಾದನೆಗಳು ಇರುತಿರಲು। 
ಚೆನ್ನಾಗಿ ಅ್ರೀಕೃಷ್ಣಸ್ವಾಮಿಯ ಪೂಜಿಸುವೆ॥ 
ವ್ಯಾಸತೀರ್ಥರು ಶಾಂತಸ್ತಭಾವದವರು, ಕ್ಷಮಾಶೀಲರು. ಅಜ್ಜ ರನ್ನು ಮಾಪಿ 
ಗಳನ್ನು ಕಂಡರೆ ಅವರ ಬಗ್ಗೆ ಕರುಣೆ, ಸಹಾನುಭೂತಿ ಉಳ್ಳವರು. "ಅಪಿಚೇತ್‌ 
ಸುದುರಾಚರೊ ಭಜತೇ ಮಾಮನನ್ಯಭಾಕ್‌ ಸಾಧುರೇವ ಸಮಂತವ॥ ಸಮ್ಯಕ್‌ 
0) 


44 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ತ್ತ 


ೈವಸಿತೋ ಹಿ ಸಃ' ಎಂದು ಗೀತೆಯಲ್ಲಿ ಹೇಳುವಂತೆ ಒಂದು ಉಗಾಭೋಗದಲ್ಲಿ 
ಹೀಗೆ ಹೇಳುತ್ತಾರೆ : 

ಜಾರತ್ವ ವನು ಮಾಡಿದ ಪಾಪಗಳಿಗೆಲ್ಲ 

ಗೋಪೀಜನಜಾರನೆಂದರೆ ಸಾಲದೆ ? 

ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ 

ನವನೀಶಚೋರೆನೆಂದರೆ ಸಾಲದೆ ? 


ಕ್ರೂರತ್ತವನು ಮಾಡಿದ ಪಾಪಗಳಿಗೆಲ್ಲ 


ಲಕ್ಕ 
ಪ್ರತಿದಿವಸ ಮಾಡಿದ ಪಾಪಂಗಳಿಗೆ ಎಲ್ಲ್ಲ 
ಪತಿಶಪಾವನನೆಂದು ಕರೆದರೆ ಸಾಲದೆ 9) 
ಇಂತಪ್ಪ ಮುಹಿಮೆಗಳೊಳೊಂದನ್ನಾದರೂ ಒಮ್ಮೆ 


ವಿ 
ಸಂಶಸದಿ ನೆನೆಯೆ ಸಲಹುವ ನಮ್ಮ ಬಿರಿ ಕ್ರಷ್ಣ 
ಟಿ ಇಓ 


ಕೊನೆಕೊನೆಯ ದಿನಗಳಲ್ಲಿ ವ್ಯಾಸರಾಯರು ಯಾವಾಗಲೂ ಸಮಾಧಿಯಲ್ಲಿಯೆ 
ಇರುತಿದರು. ಅಚ್ಚುಪರುಯನು ರಾಜಸಿಂಹಾಸನದಿಂದ ಇಳಿದು ಬಂದು ಚಕ್ರತೀರ್ಥ 


d 
ದಲ್ಲಿ ಸಮಾಧಿಸ್ಥ ರಾಗಿರುತ್ನಿದ ಸ್ಲಾಮಿಗಳ ದರ್ಶನವನ್ನು ಪಡೆದುಕೊಂಡು ಹೋಗು 
| lA 


! wg 
ಶ್ಲಿದ್ದ ನಂತೆ. ಪುರಂದರದಾಸ ಕನಕದಾಸರೊಂದಿಗೆ ಪಾರಲೌಕಿಕದ ಮಾತುಗಳನ್ನು 
ಆಡುತಿದ್ದರಂತೆ. "ಕನಕಾ, ನಮ್ಮ ಗಂಟು ಕಟ್ಟಿ ದವು ನೀನೂ ಸವರಣೆ ಮಾಡಿಕೊ' 
ನ್‌ 


ಎಂದು ಹೇಳುಪ್ತಿದರಂತೆ. ಶಾಲಿವಾಹನ ಶಕೆ 1461ನೆಯ ಏಿಳಂಬಿ ಸಂವತ್ಸರದ 
ಮಾಘ ಮಾಸ ಪ್ಶಾಸರಾಯರು ವಿಜ್ರಂಭಣೆಯಿಂದ ಮಧ್ವನವಮಿಯನ್ನು ಜರುಗಿಸಿ 
ಕ ಲ) 

ದರು. ಮುಂದೆ ಫಾಲ್ಗುಣ ಬಹುಳ ಚತುರ್ಥಿಯ ದಿನನಿತ್ರದ ಪು ಜೆಪ್ರರಸ್ಕಾರಗಳನ್ನು 
ಮುಗಿಸಿದ ಮೇಲೆ... 
ಪುಟ್ಟ, ನಾ ಭುವಿಯೊಳಗೆ ಬಹುದಿನ ಕೆಳೆಯಿತೋ । 

ಸದೆ ಸಹಿ ಶ ಸಿರಿಕ ಪ್ಪ 
ಸ) ಓ ಇಲ್‌ 22 
ಪಟಾ ಭಿರಾಮನೆ । ಪರಮ ಪುರುಹೋತ್ತಮನೆ । 

ಲ 


ಗಟ್ಕಾಗಿ ನಿನ್ನ ಪಾದಗಳ ನಂಬಿದೆ ದೇವ ॥ 


ಕ 


ಪುಟ ದಂತೆ ಮಾ 
cd 


ಎಂದು ಕೀರ್ತನೆ ರಚಿಸುತ್ತ ಹಾಡುತ್ತಿರುವಾಗಲೇ ಪದ್ಮಾಸೀನರಾಗಿ “ನಾರಾಯಣ, 
ನಾರಾಯಣ. ನಾರಾಯಣ” ಎಂದು ಗಟ್ಟಿಯಾಗಿ ಭಗವಂತನ ಸ್ತರಣೆಯನ್ನು ಮಾಡಿ 
ದರು. ಹಟಾತ್ತನೆ ಸಮಾಧಿಸ್ಟರಾದ ವ್ಯಾಸರಾಯರನ್ನು ಪ್ರರಂದರದಾಸರುನೋಡಿದರು. 
ಅವರ ಕಣ್ಣು ಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು. 


45 


ದಾಸ ಸಾಹಿತ್ಯ 


“ಚಿತ್ತೈಸಿದ ವ್ಯಾಸರಾಯ ಚಿತ್ತ ಜನ್ಮೈಯನ ಸಭೆಗೆ 
ಮುಕ್ತ ಮುತ್ತೈದೆಯರೆಲ್ಲಾ । ರತ್ನದಾರುತಿಯತ್ತೆ 
ಏರಿ ರತ್ನದ ತೇರ ಸೂರ್ಯ ಮಂಡಲಗೀರಿ । ಸಾರೆ ಸತ್ಯಲೋಕಕೆ ಸಂಭ್ರಮದೀ। 
ಭೋರೆಂಬ ವಾದ್ಯ ಕಹಳೆ ಸುರಿವಾ ಹೂವಿ । ನಾರುತಿಯೆತಿದರ್ಮುಕ್ತಿ 
ಕನ್ನೆಯರು” ॥ 
ಎಂದು ಹಾಡುತ್ತಾ ಕಂಬನಿ ಸುರಿಸಿದರು. 
ಕ್ರಿ.ಶ. 22-4-1447 ರಿಂದ 8-3-1539 ರವರೆಗೆ ಎಂದರೆ 92 ವರ್ಷ 
ದೀರ್ಥಕಾಲ ವ್ಯಾಸರಾಯರು ಬಾಳಿದರು. ಈ ಆವಧಿಯಲ್ಲಿ ಮರದ ಸಂಸ್ಥಾ ನಾಧಿ 
ಪತ್ಯ, ಧರ್ಮಗ್ರ ಂಧಗಳ ರಚನೆ, ಪರವಾದಿ ನಿಗ್ರಹ, ದ್ವ ತ ದಿಗ್ವಿಜಯ, ವಿಜಯ 
ನಗರ ಸಾಮ್ರಾಜ್ಯದ ಧರ್ಮರಕ್ಷಣೆ ಇವೆಲ್ಲ ಸತ್ಕಾ ರ್ಯ ಗಳನ್ನು “ಜರುಗಿಸಿ ಲೋಕ 
ಕಲ್ಯಾಣಕಾರಕರಾಗಿಯೂ “ದಾಸರ ದಾಸನು ನಾನು ದೋ ಬಗಳಿಗ್ರಸರ ನಾನು” ಎಂದು 
ನೈಚಾನುಸಂಧಾನ ಮಾಡಿಕೊಂಡು ಮಡಿಯುತ್ತಿ ವರಂತೆ. 
ವಿಜಯನಗರದ ಇತಿಹಾಸದಲ್ಲಿ ಧರ್ಮಸಂಸಾ ಸ್ಟ್ಯಾಪ ಪನೆಯ ಕಾರ್ಯವು ಜರುಗಿ 
ವಿದ್ಯಾರಣ್ಯರಿಂದ ವ್ಯಾಸತೀರ್ಧ, ಪ್ರರಂದರದಾಸರವರೆಗೆ ಹರಿದಾಸರು ಆಗಿಹೋಗಿರು 
ವುದು ಒಂದು ಮಹತ್ವದ ಸಂಗತಿ. “ವಿಜಯನಗರದ ಉನ್ನ ತಿಯ ಕಾಲದಲ್ಲಿ ಮಧ್ವ 
ಮತಸ್ಸ ಮರಗಳ ವ್ರಾಬಲ್ಯ ಹೆಚ್ಚಾ ಗಿದಂತೆ ಕಂಡುಬ ಜು ಪ್ರದೆ. ವ್ಯಾಸರಾಯರು 
ವಿಜಯನಗರಸಾಮ್ರಾ ಜ್ಯರಕ್ಷಕರಾಗಿ ನಿಂತ ಮೇಲಂತೂ ವಿದ್ಯಾಸಿಂಹಾಸನಾಧಿಪತ್ಯವು 
ಭವದ ಮಹಾರಾಜರ ಪದವಿಯಾಯಿತು. ಯತಿಗಳ ದರ್ಶನ ಭಾಷಣ 
ಗಳಲ್ಲಿ ಸಹ ರಾಜಪ ಪದ್ಧ ತಿಗಳು ರೂಢಿಗೆ ಬಂದವು.” (ಫಿ ಕರ್ಣಾಟಕ ಭಕ್ತ ವಿಜಯ, 
ಪುಟ-88) ಹೀಗೆ ಹರಿದಾಸ ಸಾಹಿತ್ಯದ ಊರ್ಜಿತವೂ ವಿಜಯನಗರದ ಅರ 
ನೊತ್ತಿಗೆಯ ಊರ್ಜಿಶವೂ ಏಕಕಾಲಕ್ಕೆ ಸಂಭವಿಸಿರುವುದು ದೈವೀಸಂಕಲ್ಪ ವಿದಂತೆ 
ತೋರುತ್ತದೆ. 


ವಾದಿರಾಜರು 


ವ್ಯಾಸರಾಯರ ತರುವಾಯ ಉಲ್ಲೇಖಿಸ ಬಹುದಾದ ಹರಿದಾಸ ಸಾಹಿತ್ಯದ 
ಹಿರಿಯ ಹೆಸರು ಶ್ರೀ ವಾದಿರಾಜರು. ಇವರು ಶಾಲಿವಾಹನ ಶಕೆ 1402 ಶಾರ್ವರಿ 
ಸಂವತ್ಸರದಲ್ಲಿ ಎಂದರೆ ಕಿ ಕ್ರ. ಪ. 1480ರಲ್ಲಿ ಅವತರಿಸಿದರು. ಇವರು 120 ವರ್ಷ 
ಧೀರ್ಥಕಾಲ ಸಾರ್ಧಕವಾದ ಜೀವನವನ್ನು ನಡೆಸಿದರು. ಸಂಸ್ಕ ತ, ಕನ್ನಡ ಎರಡ 
ರಲ್ಲಿಯೂ ಗ್ರಂಥಗಳನ್ನು, ಕೀರ್ತನೆಗಳನ್ನು ರಚಿಸಿದರು. ಸಂಸ್ಕೃತ ಗ್ರಂಧಗಳಲ್ಲಿ 


ಲ 9 ¢ ಳು 
ಯುಕ್ತಮಲ್ಲಿಕಾ', "ತಾತ್ಪರ್ಯನಿರ್ಣಯ ಟೀಕಾ', “ಸರಸಭಾರತೀ ವಿಲಾಸ' 


46 


ಪುರಂದರದಾಸರವರೆಗೆನ ಹರಿದಾಸ ಸಾಹಿತ್ಯ 


ಮೊದಲಾದುವು ಪ್ರಮುಖವಾಗಿದೆ. ಕನ್ನಡ ಗ್ರಂಥಗಳಲ್ಲಿ “ಕನ್ನಡ ತಾತ್ಪರ್ಯ 
ಗದ್ಧ”  ಮೊದಲಾದುವಲ್ಲದೆ ಸಾವಿರಾರು ದೇವರ ನಾಮಗಳನ್ನು 
ತ್ರಿ 


ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆಯ ಮಠಕ್ಕೆ ಮೂಲ 
ಪುರುಷರು ತ್ರೀ ವಿಮ್ಣತೀರ್ಥರು. ವಾದಿರಾಜರು ಈ ಮಠದ ಪರಂಪರೆಯಲ್ಲಿ 18ನೇ 
ಯವರು. ವಾದಿರಾಜರಿಗೆ ತಮ್ಮ ಹಿಂದಿನ ಶ್ರೀಗಳವರಾದ ಶ್ರೀ ವಾಗೀಶರು ಬಾಲ 
ಯತಿದೀಕ್ಷೆಯನ್ನು ನೀಡಿ ವಿದ್ಯೆಯನ್ನು ಅನುಗ್ರಹಿಸಿದರು. ಹಯಗ್ರೀವ ಮಂತ್ರೋಪ 
ದೇರವನ್ನು ನೀಡಿ ಅದರ ಪ್ರಭಾವದಿಂದ ವಿದ್ಯಾಪ್ಲೌಧಮೆಯೂ, ವಾಕ್ಟಟುತ್ವವೂ 
ದೊರೆಕೊಳ್ಳು ವಂತೆ ಅನುಗ್ರಹಿಸಿದರು. 

ವಾದಿರಾಜರ ಮೂಲ ಹೆಸರು ಭೂವರ. ಭೂವರನ ತಂದೆ-ತಾಯಿಗಳು 
ವಾಗೀಶರ ಆಶೀರ್ವಾದದಿಂದ ಪುತ್ರನನ್ನು ಪಡೆದ ಮೇಲೆ ಪೂರ್ವ ವಚನದಂತೆ ಮಗು 
ವನ್ನು ಶ್ರೀಗಳವರ ಆಶ್ರಯದಲ್ಲಿ ಇಟ್ಟರು. ಒಮ್ಮೆ ವಾಗೇಶರು ತಮ್ಮ ಸಕಲ 
ಶಿಷ್ಯರನ್ನು ಒಂದೆಡೆಗೆ ಸೇರಿಸಿ ಫಲವಸ್ತ್ರಗಳನ್ನು ರಾಶಿ ಹಾಕಿ ಬೇಕಾದವರು ತಗೆದು 
ಕೊಳ್ಳಬಹುದು ಎಂದು ಹೇಳಿದಾಗ ಸಹಪಾಠಿಗಳು ಆತುರತೆಯಿಂದ ಅಲ್ಲಿ ರಾಶಿ 
ಹಾಕಿದ ಫಲವಸ್ತ್ರಗಳನ್ನು ಎತ್ತಿಕೊಂಡರು. ವಾದಿರಾಜರು ಮಾತ್ರ ಯಾವುದನ್ನೂ 
ಮುಟ್ಟಲಿಲ್ಲ. ಎ್ಮರಿಗೂ ಅಚ್ಚರಿ. ಇದಕ್ಕೆ ಕಾರಣ? ಈ ಕೆಳಗಿನ ಉಗಾಭೋಗ. 


Ls 
ee ಸ್ಟ 


ಗುರುಭಕುತಿ ಬೇಕು । ಹಿರಿಯರ ಕರುಣ ಬೇಕು । ಹರಿಕಧೆಗಳ ನಿತ್ಯ ಕೇಳು 


ತಿರಬೇಕು । ವಿರಕುತಿ ಬೇಕು | ವಿಷ್ಣುವಿನಾರಾಧನೆ ಬೇಕು । ವರ ಮಂತ್ರ ಜಪ 
ಬೇಕು । ತಪ ಬೇಕು ಪರಗತಿಗೆ । ಶಿರಿ ಹಯವದನನ ಪರಮಾನುಗ್ರಹ ಬೇಕು । 
ವಿಷಯವನಿಗ್ರಹ ಬೇಕು 

ಸಾಧಕನಿಗೆ ಬೇಕಾದುದು ವಿಷಯನಿಗ್ರಹ.  ಲೋಲುಪಶೆಯ ವಸ್ತುಗಳಲ್ಲ 
ಎಂಬುದು ಇದರಿಂದ ಸ್ಪಷ್ಟವಾಯಿತು. ತಮ್ಮ ಪೂರ್ವಾಶ್ರಮದಿಂದಲೆ ವಾದಿರಾಜದು 


ಉಗಾಭೋಗ, ಕೀರ್ತನೆಗಳನ್ನು ರಚಿಸಲು ಪ್ರಾರಂಭ ಮಾಡಿದರು. “ಹಯವದನ' 

“ವರನಿಗೆ ಪಾಗೇಶ ಯತಿಗಳು ವಾದಿರಾಜತೀರ್ಥ 

ರೆಂದು ನಾಮಕರಣ ಮಾದಿ ಸಂನ್ಕಾ ಶ್ರಮವನ್ನು ದಯಪಾಲಿಸಿದರು. 

ಸ ರಾದ ಮೇಲೆ ವಾದಿರಾಜತೀರ್ಥರು ವಿಜಯ 
ತಿವೆತ್ತ್ವ ರಾಜಮರ್ಯಾದಿತಯತಿಗಳಾದ ವ್ಯಾಸತೀರ್ಥರಡಿಯಲ್ಲಿ 

ಪ್ರೌಢವಿದ್ಕಾಭ್ಯಾಸ ಮಾಡಬೇಕೆಂದು ಅಪೇಕ್ಷಿಸಿ ವಿಜಯನಗರಕ್ಕೆ ನಡೆತಂದರು. ಅಲ್ಲಿ 

ಸಂನ್ಯಾಸಿಗಳದೆ ಒಂದು ವರ್ಗಮಾಡಿ ನ್ಯಾಯಸುಧಾ, ನ್ಮಾಯಾಮೃತ, ತರ್ಕತಾಂಡವ, 


ಈ 


ದಾಸ ಸಾಹಿತ್ಯ 


ಚಂದ್ರಿಕಾ ಎಂಬ ಪ್ರೌಢಗ್ರಂಧಗಳ ಅಧ್ಯ  ಯನವನ್ನು ಮಾಡಿದರು. ವಾದಿರಾಜರ 


ವಿದ್ಯಾ ಪ್ರೌಢಿಮೆಯನ್ನು ಮೆಚ್ಚಿ ವಿಜಯನಗರದ ದೊರೆ ಕೃಷ್ಣದೇವರಾಯನು 


ವ್ರಸ ಭರ ್‌ ಎಂಬ ಬಿರುದಿನಿಂದ ಅವರನ್ನು 7 7ೌಔರವಿಸಿದನು. 
ಹ 


ವಾದಿರಾಜರು ತಮ್ಮ ಜೀವಿತ ಕಾಲದಲ್ಲಿ ಅನೇತ ಪವಾದಗಳನ್ನು ಉಂಟು 
ಮಾಡುವಂತಹ ಪ್ರಸಂಗಗಳು ೪ ಬಂದವು. ಅವರು ಪವಾದಗಳನ್ನು ಮಾಡಬೇಕೆಂದು 
ಹೊರಟವರಲ್ಲ. ಆದರೆ ಯಾವ ಪರಿಸ್ಸಿ ತಿಯಲ್ಲಿ ಅವರು ಸಿಲುಕಿಕೊಳ್ಳುತ್ತಿದ್ದರೊ 
ಅದರಿಂದ ಮುಕ್ತರಾಗಲು ಪವಾಡಗಳನ್ನು ಎಸಗಬೇಕಾಯಿತು. ಈ ಪವಾಡಗಳು 
ಭಗವಂತನ ಪ್ರೇರಣೆಯ ಮೇರೆಗೆ ನದ ದಯುತ್ತಿದ ರ ವಂಬುದನ್ನು ಮರೆಯಲಾಗದು. 
ಒಂದು ಸಂದರ್ಭದಲ್ಲಿ ವಾದಿರಾಜರು ಪುಣೆಯ” ಚಾಲಕ ವಾಸ್ತವ್ಯವನ್ನು 
ಮುಗಿಸಿಕೊಂಡು ಪಂಡರಪುರಕ್ಕೆ ತೆರಳಿದಾಗ ಆಯುಧಪಾಣಿಗಳಾದ ಪಠಾಣರು 


ಇನಿಹದುರಾದರು. ವಾಡಿರಾಚತು ತಾ 6 ಮರದ ಖಜಾನೆ ಅನೇಕ 


ಸಹಸ್ರದ್ರವ್ಯ, ಬೆಲೆಯುಳ್ಳ, ದೇವತಾಮೂರ್ತಿಗಳು ಇರುತ್ತಿದ್ದವು. ಸ್ವಾಮಿಗಳ 
ಕಾವಲಿನವರು ಪರಾಣರನ್ನು ಕಂಡು ಅಂಜಿ ಓಡಿಹೋದರು. ಸ್ಟಾಮಿಗಳ ಪ್ರಾ ಣಕ್ಕ್ವೇ 


ಗಂಡಾಂತರ ಒದಗಿತ್ತು. ಏಕಾಂಗಿಯಾಗಿದ್ದರೂ ವಾದಿರಾಜರು ಎದೆಗುಂದಲಿಲ್ಲ. 
ಸುಲಿಗೆಗಾರರನ್ನು ಬನ್ನಿ ರೆಂದು ಖ್ಯ ಇವರ ಧ್ಭರ್ಯಕ್ಯ ಶುರುಷ ರು 


ನಿಬ್ಬೆ ರಗಾದರು. ಮುಂದೆ ನಡೆದ ಪವಾ ಡ ಅದ್ಭುತ ಪ. ಖಡ್ಗ ಪಾಣಿಗಳಾ 2 
ಜನ. ಕುದುರೆಯ ಸವಾರರು ಕಳ್ಳ ರನ್ನು ಸುತು ಗಟ್ಟಿ ದರು. Sup ಕಳ್ಳರು 


ಕಂಗೆಟ್ಟು ಓಡಿಹೋದರು. ಕುದುರೆಯ ಮೇಲೆ ಬಂದವರು ವಿಜಯನಗರದ ಸೈನಿಕ 
ರೆಂದು ಭಯಗೊಂಡಿದ್ದರು. ತಿರುಗಿ ಕಳ್ಳರು ಸ್ವಾಮಿಗಳಿಗೇ ಶರಣು ಒಂದು ತಮಗೆ 
ಪ್ರಾಣದಾನ ನೀಡಬೇಕೆಂದು ಬೇದಿಕೊಂಡರು. ಇದು ಭಗವಂತನ ಪವಾಡವೆಂದೆ 
ನಂಬಿ ವಾದಿರಾಜರು ಕಳ್ಳರಿಗೆ ಕೃಪೆ ತೋರಿದರು. ಇಷ್ಟೇ ಆಲ್ಲ ತಮ್ಮ ಸೇವಕರು 
ಓಡಿಹೋದುದರಿಂದ ಕಳ್ಳರ ಮೇಲೆಯೆ ತಮ್ಮ ಖಜಾನೆ ಪಲ್ಲಕ್ಕಿ ಕ್ರಿಗಳನ್ನು ಹೊರಿಸಿ 
ಕೊಂಡು ಪಂಡರಪುರಕ್ಕೆ ಬಂದರು. 

ಉಡುಪಿಯ ಅಷ್ಟಮಠಗಳಲ್ಲಿ ಎರಡೆರದು ವರ್ಷಗಳ ಪರ್ಯಾಯ ಪದ ಶಿ 
ಯನ್ನು ರೂಢಿಗೆ ತಂದವರು ವಾದಿರಾಜರು. ಪೂಜಾಕಾ ಕಾಲದಲ್ಲಿ ಭಾಗವತ ಭಜನ 
ಪದ್ಧ ತಿಯನ್ನು ಎಲ್ಲ ಮಠಗಳಲ್ಲಿಯೂ ಆಚರಣೆಯಲ್ಲಿ ತಂದರು. ಇಂದಿಗೂ ಇದೇ 
ಪರಿಪಾರ ನಡೆದುಕೊಂಡು ಬಂದಿದೆ. ಇಲ್ಲಿ ಮುಖ್ಯವಾಗಿ ವಾದಿರಾಜರ ಕೀರ್ತ 
ಗಳನ್ನೆ ಹಾಡುತ್ತಾರೆ. ಇವುಗಳಲ್ಲಿ "ಲಕ್ಷ್ಮಿನಾರಾಯಣ ಜಯಲಕ್ಷ್ಮ ನಾರಾಯಣ' 
ಎಂಬ ಕೀರ್ತನೆಯು ಮಹತ್ವದ್ದಾಗಿದೆ. 24 ನುದಿಗಳ ಈ ಈ ರಾದಿನಲ್ಲಿ ಶ್ರೀಕೃಷ್ಣನ 


48 


ಫುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಬಾಲಲೀಲೆಗಳ್ನ್ನೂ ಅತನ ದುಷ್ಪಸಂಹಾರಕ ಮತ್ತು ತಿಪ್ಪ ವರಿಪಾಲನ ಕಾರ್ಯ 


ಗಳನ್ನು ಬಣ್ಣಿಸಲಾಗಿದೆ. (ಅನುಬಂಧ "ಕ' ನೋಡಿರಿ) 

ವಾದಿರಾಜರು ಹಯಗ್ರೀವೋಪಾಸಕರಾಗಿದ್ದರು. ನಿತ್ಯವೂ ಪೂಜಾಕಾಲ 
ದಲ್ಲಿ ಒಂದು ಹರಿವಾಣದ ತುಂಬ ಕಡಲೆಯ ಹೂರಣ ಮಾಡಿಸಿ ಅದನ್ನು ತಮ್ಮ 
ಶಲೆಯ ಮೇಲೆ ಧರಿಸಿ ಏಕಾಂಶಸ್ಟಳದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರು. 
ಪರಮಾತ್ಮನು ಶ್ವೇತಾಶ್ಚ ರೂಪದಲ್ಲಿ ಕಾಣಿಸಿ ಗೂಂಡು ತನ್ನೆರಡೂ ಖುರಗಳನ್ನು 
ವಾದಿರಾಜರ ಹೆಗಲ ಮೇಲಿಟ್ಟು ಆ ಹರಿವಾಣದ ಹೂರಣವನ್ನು ಸ್ಟೀಕರಿಸುತ್ತಿದ್ದನು. 
ಆ ಹೆಯಗ್ರೀವ ಪ್ರಸಾದವೆಂದು ಅಶ್ತರೂಪೀ ಪರಮಾತ್ಮನು ಉಳಿಸಿದ ಅವಶೇಷ 
ರು ಸ್ಲೀಕರಿಸುತ್ತಿದರು. ಒಮ್ಮೆ ವಾದಿರಾಜರು ಉಡುಪಿಯಲ್ಲಿ 
ಭಾಗವು ಹಸಿರು ಒಣ್ಣದಿಂದ 
ಸೂಯೆ. ಅವರ ಎದ್ಯಾ 
ಷಕಾರುತ್ತಿದ ದ್ವೇಷಿಗಳು 
ಣ ಮಾಡಿದರು. ಅಂದಿನ 


£1 ೦ 


AO 


ಸ 
ನು 
1 


» 


ಯಗ್ರೀವದಲ್ಲಿ ವಿಷ ಮಿ 
ಲಿ 


(5 
PAR 
el 
dL 
ತ 
Oo 
ಓ 


ಜಿ 
ತ 
© 
£1 e 
wR 
“lL, 
ed ಆ 
3 
ತ್ರಿ 
3 
ಓ 
ಲ್ನ 


ಪ್ರಸಾದವನ್ನು ಸ್ವೀಕರಿಸಿದ ಹಯವದನನು ತನ್ನ ಭಕ್ತನಿಗೆ ಶೇಷಪ್ರನಾದವನ್ನು 
ಉಳಿಸಿರಲಿಲ್ಲ. ಭಕ್ತನಿಗೆ ಖೇದವಾಗುತ್ತದೆ. “ಸಾಮಿ, ನನಗೇಕೆ ಪ್ರಸಾದವನ್ನು 
ಉಳಿಸಲಿಲ್ಲ ? ನಿನ್ಹ ಕತ್ತಿನಲ್ಲಿ ಕಾಣುವ ಹಸಿರು ಏಶರದು” ಎಂದು ಆರ್ತಭಾವದಿಂದ 


ಹತ 
ಪ್ರಾರ್ಥಿಸಲಾಗಿ, ಸ್ಲಾಮಿ ಹಯವದನ ಭಕ್ಕನಿಗೆ ನಡೆದ ಸಂಗತಿಯನ್ನು ವಿವರಿಸುತ್ತ 


(nd 


ವಿಷಪಾಶನದಿಂದುಟಾದ ಈ ಹಸಿರು ಅಳಿಯಲು 48 ದಿನಗಳು ಬೇಕೆಂದೂ ಅದು 
ಈ, 

ವರೆಗೆ ಗುಳ್ಳ ದಕಾಯಿಯ ಪಲ್ಲ್ಯೆಯ ನೈವೇದ್ಯವನ್ನು ಮಾಡಬೇಕೆಂದೂ ಆದೇಶಿಸಿ 
ದನು. ಈ ಗುಳ ವಮ, ಸಮೀಪದ ಮಟು. ಎಂಬ ಗಾ, ಮದಲಿ ಅಲಿಯ ಗಾ ಮಸ 

(8 ಒಗ್ಗಿ ಆ ವ) ೦ ಣಿ ND) ಛು 
ರಿಂದಲೇ ಅದನ್ನು ಬಿಳೆಯಿಸಿ ಕರ್ಮಭ್ರಷ್ಟ ರಾದ ಅವರನ್ನು ಪುನೀತಗೊಳಿಸುವ ಕಾರ್ಯ 
ಮಾಡಬೇಕೆಂದು ಆದೇಶಿಸಿದರು. ಆ ಮೇರೆಗೆ ವಾದಿರಾಜರು ಗುಳ್ಳದಕಾಯಿ ಬೆಳೆಯಿಸಿ 
ಹಯವದನನಿಗೆ ನಿವೇದಿಸುತ್ತ ಬಂದರು. ಇಂಶಹ ಹಲಗಸಾರು ಪವಾದಗಳು ವಾದಿ 


ರಾಜರ ವಿಷಯದಲ್ಲಿ ನಿರೂಪಿತವಾಗಿವೆ. ಪ್ರಯಾಗ ಕ್ಷೇತ್ರದಲ್ಲಿ ವಾದಿರಾಜರು ವ್ಯಾಸೋ 
ಪಾಸನೆ ಮಾಡಿ ಪ್ರಾಸ ಭಗವಾನರ ಪ್ರಶ್ರ ಕ್ಷ ದರ್ಶನದನ್ನು ಪಡೆದು - "ಮಧ್ವಾಂತರ್ಗತ 
ವೇದವ್ಮಾಸ । ಕಾಯೋ । ಪುದ್ಧ ಮಾರುತಿಯ ಸರ್ವೇಶ ॥” ಎಂದು ಸ್ತೋತ್ರ 
ಮಾಡಿದರು. ಪ್ರಶ್ಶಕ್ಷರಾದ ಬಾದರಾಯಣರು ವಾದಿರಾಜರನ್ನು ಬದರಿಯವರೆಗೂ 
ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀಮಧ್ವಾಚಾರ್ಯರ ದರ್ಶನವನ್ನು ಮಾಡಿಸಿದರಂತೆ. 
ವಾದಿರಾಜರು ತಮ್ಮ ಉಪಾಸನೆಯ ಫಲವಾಗಿ ರುಜುಪದಸ್ಸ ಸ್ಥಾನವನ್ನು ಪಡೆದ 


ಡಾಸ ಸಾಹಿತ್ಯ 


ರೆಂದೂ ಮುಂದೆ ಈಗಿನ ವಾಯುದೇವರು ಬ್ರಹ್ಮವದವಿಗೇರಿದ ಮೇಲೆ ವಾದಿರಾಜರು 
ವಾಯುವದಕ್ಕೆ ಬರುವರೆಂದೂ ನಂಬುಗೆ. 

ವಿಜಯದಾಸರು ವಾದಿರಾಜರನ್ನು ವಾಯುಪದಾರ್ಹರುಜುಗಳೆಂದು ತಮ್ಮ 
ಸುಳಾದಿಗಳಲ್ಲಿ ಕೊಂಡಾಡಿರುವರು. ಮಧ್ವಮತದ ಪ್ರಕಾರ ಬ್ರಹ್ಮಪದಾರ್ಹಜೀವ 
ರನ್ನು ರುಜುಪದಸ್ಥರು ಎಂದು ಕರೆಯುತ್ತಾ ರೆ. ವಾದಿರಾಜರು ಬದರಿಕಾಶ್ರಮ 
ದಿಂದಲೆ ತ್ರಿವಿಕ್ರಮಮೂರ್ತಿಯನ್ನು ಸಂಪಾದಿಸಿಕೊಂಡು ಬಂದು ಸೋದೆಯ ಮರ 
ದಲ್ಲಿ ಪ್ರತಿಷ್ಠಾಪಿಸಿದ್ದಾರೆಂದೂ ಇಂದಿಗೂ ಆ ಮನದಲ್ಲಿರುವುದು ಆದೇ ಮೂರ್ತಿ 
ಯೆಂದೂ ಪ್ರಶೀತಿಯಿರು. 

ಇಂದಿಗೂ ಧರ್ಮಸ್ಟಳದಲ್ಲಿ ಬಾತಿ_ಮತಗಳ ವಿಚಾರವಿದೆ 

ಮೀರದೆ ಅನ್ನ ದಾನಪದ್ದ ತಿಯು ನಬೆದಾುಕೊಂದೊ ಬಂದಿದಲಯಂಷೆ 
ಷ್ಠಾಪಿಸಿದವರು ಶ್ರೀ ಮವಾದಿರಾಜಲಂರ' ಹೇಳುತ್ತಾ. ಧರ್ಮಸ ಳದ. ಭೂತಕ್ಷೇ 
ವನ್ನು ವಾದಿರಾಜರು ಮಂಜುನಾಧ ದೀನರ ವರನಪಾನನ 
ದರು. ಧರ್ಮಸ್ಟಳವು ಶಿವಕ್ಷೇತ್ರ, ಆಯ ಧರ್ಮದರ್ಶಿಗಳು ಬೆ 
ಮಹಂತದು. ಇದು ಈ ಅನ್ಟ್ಯೋನ್ಸ ಮಠಸಾಮರಸೃವು ಧರ್ಮಸ್ಥ ಳದ ಒಂ 


ಬು) 
ವೈಶಿಷ್ಟ್ಯ ವಾಗಿರುವುದೂ ವಾದಿರಾಜರ ಷೆಭಾವದಿಂದಾಗಿ. 


el ; 
36 

€l 3 

51 

a) 

ಜತ್ತೆ ಟ್ಟೆ 
ನ 

OE a9 


ತಿ 
| 
el 
ತ 
(ಟೈ 
೧೭. 


31 
U 


ವಾದಿರಾಜರು ಉಡುಪಿಯ ದಾ ಗ ಮರಾಭಾರತ ತಾನ ರ೭೯ವಿರ್ಣಯ 


ಹ ಸ 
ವನ್ನು ಕನ್ನಡ ವಚನಗಳನ್ನಾಗಿ ಬರೆದರು ಮಸ್ತು ಮಧಾ ಜಾಂ 
ಗ್ರಂಥಗಳನ್ನು ಕನ್ನಡ ಗೀಠಳರೂವವಾಗಿ ಅನುವಾದಿಸಿದರು. ವ 
ಎಂಬ ಗ್ರಂಧವನ್ನೂ ಇಲ್ಲಿಯೆ ರಜಿಸಿದರೆಂದೊ ತಿಳಿಯುಪ್ತದೆ. ಇದರಲ್ಲಿ ಜಗತ್ತಿ 
ಸೃಷ್ಟಿ. ಸ್ಲಿತಿ, ಲಯ, ಮೋಕ್ಷಗಳ ವಿವರಕ್‌ಖುನ್ನು ವಿವೇಚಿಸಿದ್ದಾರೆ. ಇದರಲ್ಲಿ 
ಭಾಗವತ, ಪಂಚರಾತ್ರಾಗಮ ಮತ್ತು ಶ್ರತಿಗಳ ಪ್ರಮಾಣವನ 


ಸ 


ಗಳನ್ನು ಕನ್ನಡ ನುಡಿಗಳನ್ನಾಗಿ ಮಾರಿದ್ದಾರೆ. “ತನ ಸಾರದ ಸೊಬಗ ಧರೆಯೊಳು 


ಬಿತ್ತರಿಸಬೇಕೆನುಶ ಮುನಿಕುಲ । ರನ್ನ ಶ್ರೀಗುರು ಠೂದಿರಾಜನು ಪ್ರುರಿಷರಾಣಗಳ॥ 
ಮೊತ್ತವನು ನೆರೆ ಮಥಿಸಿ ಮೇಲಣ । ಮುಕ್ತಿ ಸಮಿ ಸ್ಥಿತಿ ಲಯಂಗಳ । ಆರ್ಥಿಯಲಿ 
ಕ್‌ (i 


4 ನ ಕಿ 


ಬಣ್ಣಿಸಿದ ಕಥೆಯನು ಕೇಳಿ ಸಜ್ಜನರು.” 


ವಾದಿರಾಜರಿಗೆ ಒಬ್ಬ ತಮ್ಮನೂ ಇದು. ಕೆಲದ್ರ ಕಾಲದ ನಂಶರ ಆತನಿಗೆ 
[4 [0 

ಸಂನ್ಯಾಸ ಕೊಟ್ಟು “"ಸುರೋತ್ರೃಮತೀರ್ಥ' ಎಂದು ನಾಮಕರಣ ಮಾಡಿದರು. 

ಉಡುಪಿಯ ಪರ್ಯಾಯಕ್ಕೆ ಪನರ್ವ,ವಸೆ ಯನ್ನು ಏರ್ಪಡಿಸಿದ ವಾದಿರಾಜರು 


ಬ 


ನಾಲ್ಕು. ಪರ್ಯಾಯಗಳನ್ನು ದಾಟಿ ಕೊನೆಯ ಪರ್ಯಾಯಕ್ಕೆ ತಮ್ಮ ಶಿಷ್ಯ 
ನನ್ನೇ ಪ್ರತಿನಿಧಿಯಾಗಿ ಪಟ್ಟಗಟ್ಟಿ ದರು. ಪರ್ಯಾಯಪೀಶಠದಲ್ಲಿದ್ದಾಗ 


50 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಕಡಗೋಲು ಕೃಷ್ಣನ ಪೂಜಾಸೇವೆಯನ್ನು ನಡೆಸುತ್ತ ಮುಂದಿನ ಸರತಿ ಬರುವವರೆಗೆ 
ದೇಶಸಂಚಾರವನ್ನು ಕೈಗೊಳ್ಳುವ ರೂಢಿಯಿತ್ಟು. ಇವರು ನಡೆಸಿದ ಪರ್ಯಾಯಗಳು 


1548, 1564, 1580 ಮತ್ತು 1596 ಈ ವರ್ಷಗಳಲ್ಲಿ. 


ಹೊಯ್ಸಳ ವಿಷ್ಣು ವರ್ಧನನ ರಾಜಧಾನಿಯಾಗಿದ ಬೇಲೂರನ್ನು ಸಂದರ್ಶಿಸಿದ 
ವಾದಿರಾಜರು ವೇಲಾಪುರದ ಚೆನ್ನಿ ಗರಾಯನನ್ನು ಸ್ಫೋಶ್ರ ಮಾಡಿದರು. «ಬೇಗ 
ಬಾರೋ, ಬೇಗ ಬಾರೋ, ಸಂದ ಚಿನ್ನ ಬೇಗ ಬಾರೋ" ಎಂದು ಹಾಡು 
ತ್ತಿದ್ದಾಗ ಜೊತೆಯಲ್ಲಿದ್ದ ವೈಕುಂರದಾಸರು ಓಡಿ ಬಂದು ನರ್ತನ ಮಾಡಿದರಂತೆ. 
ವೆ ಲಾಪುರಿಯನ್ನು ಬಿಟ್ಟು ಪ್ರಯಾಣ ಮಾಹುವಾಗ ಕೇಶವ ವಸ್ತಾಮಿ ಮಿಯ ಮೇಲೆ ಒಂದು 
ಮಂಗಳವನ್ನೂ ಹಾಡಿದರು... 4ಆನಂದಮಯಿಗೆ ಜಿನ್ಮಯಗೆ ಶ್ರೀ ನಾರಾಯಣಗೆ 
ಆರತಿಯೆತ್ತಿರೆ” ಎಂದು ಮೊದಲಾಗುವ ಈ ಗೀತದಲ್ಲಿ ಪಂದ ವರ್ಣನೆ 
“ವೇದವ ತಂದು ಬೆ ತವ ಪೊತ್ತು ಧರಣೀಯ ಸಾಧಿಸಿ ಕಂಭದೊಳೊಡೆದವಗೆ । 
ಭೂದಾನವ ಬೇಡಿ ನ ಪರ ಸಂಹರಿಸಿದ ಆದಿಮೂರುತಶಿಗಾರತಿಯೆತ್ತಿದೆ” ಎಂದು ಸಂಕ್ಷಿಪ್ತ 
ದಲ್ಲಿಯೆ ಮಹಾವಿಷ್ಣುವಿನ ದಶಾವತಾರಗಳೆ ವರ್ಣನೆ ಬರು 


ವಾದಿರಾಜರಷ್ಟು ದೀರ್ಥಕಾಲ ಪೀರಾ ಎಧಿಪತ್ಯ ವನ್ನು ಇತರರಾರೂ ಮಾಡಲಿಲ್ಲ. 
ಅವರು ಎಷ್ಟೊ £ ಕಾಲ ಗ್ರ ಹಸ್ಟಾ ಪ್ರಮಿಯಾಗಿದು ಅನಂತ 
ವಾದಿರಾಜರು “ಮ, ಕೊನೆ ಯು ದಿನಗಳನ್ನು ಸೋಪೆಯ 


೬ 


ಲ್ಲಿ 
ಅರಸಪ ರ ನಾಯಕನ ಅಭಿ ಕೆಗೆ ಒಳಪಟ್ಟಿತ್ತು. ಅರಸಪ್ಪನಾ ಕನು ಐಂದ ಜಾಲಿಕನಾದ 


ro Ne 


ಓ 


ಒಬ್ಬ. “ಗುರುವಿನ ದುಷ್ಟ ಭಾವದಿಂದ ಮೊದಲಿಗೆ ಸ್ವಾಮಿಗಳಿಗೆ ಹಿಂಸೆ ಕೊಟ್ಟನು. 
ಕಾ 


ತ್ಲಾಪವಾಗಿ ಮಾಯೆಯಿಂದ ಮುಕ್ತನಾಗಿ ವಾದಿರಾಜರಿಗೆ ಶರಣು 
108 ನುಡಿಗಳ ಲಕ್ಷ್ಮೀ 
[ed 


ಬಂದನು. ವಾದಿರಾಜರು ಆತನನ್ನು ಸಲ ಅಲ್ಲ, 
Bi ಹಾದಿ ಪರಮಾತ್ಮನನ್ನು ಪ್ರಾರ್ಥಿಸಿ ರಾಜನ ಬೋ os 


ಛಿ 
ಲಂ 
ಲ್ಕ 
(4, 
31 
೧ 
CL 
1 
ಬ್ದ 
© 
3 
ಸ್‌ 
U 
> 


ಕ. (ಕ. (೮ 
o 

£೨, «ಖಿ «ಲೆ ಲಿ 
ಶೇ ಜ್ತ 
ಬೆ ೧ 
3, ಔ 
೪3 

ಹ 

ಲ” 

ರಿ 

ತ್ರ 

೭೬ 


ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ । 
ಪಕ್ಷಿವಾಹನ್ನ ಗೆರಗುವೆ I 


51 


ದಾಸ ಸಾಹಿತ್ಯ 


ಪಕ್ಷಿವಾಹ pr 
ಸಲಿ ನಮ್ಮ ವಧೂವರರ ॥ 


ಎವಿ ಖು ಸ ಡ್ತು 
ಸ್ವಾದಿಯಲ್ಲಿ ಬದರಿಕಾಶ್ರಮದ ಶ್ರಿಎಕ್ರಮಮೂರ್ತಿಯನ್ನು ಪ್ರಶಿಷ್ಠಾಪಿಸಿ 


ದೇವಸ್ಥಾನವನ್ನು ಕಟ್ಟಿ ಸಬೇಕೆಂಬ ವಾದಿರಾಜರು ಉತ್ತ ಟ್ರ ಆ? ಶಾಲಿ 


ವಾಹನ ಶಕೆ 1504ರ ಚಿತ್ರಭಾನು ಸಂವತ್ಸ ರದ ಖೆ ವ್ಸ ಹತ ಶುದ ಪೂರ್ಣಿಮೆಯಂದು 

ಸಂಕಲ್ಪಿಸಿದರು. ಇದಕ್ಕೆ ಅರಸಪ್ಪ ನಾಯಕನಿಂದ ನವ ದೊರಕಿತು. ಹೇವಸಾ ನ 

ವನ್ತ್ನು “ರಚಿಸುವಲ್ಲಿ ಎತ್ತಲಿಕ್ಕ್ಯಾ ಗದ. re ಶಿಲೆಯನ್ನು ಸ್ತತಃ ವಾದಿರಾಜರೆ ಮೇಲಕ್ಕೆ 

ಎತ್ತ ರಿಸಿದರಂತೆ. ಸೋದೆಯಲ್ಲಿ ಇಂದಿಗೂ ಆ ಏಲಂ 

ಲಯದ ಉತ್ತರ ದಿಕ್ಕಿ ಗೆಧವಳ ಗಂಗಯೆಂಬ ದಿವ್ಯ ಸ 
ವಾದಿರಾಜರು ಈ ತಮ್ಮ ವ್ರ ೦ದಾಪನನಸ್ಸಿ ತಿಯ ದಿನವನ 

ದಂತೆ ಈ ಕೆಳಗಿನ ಕೀರ್ತನೆಯಿಂದ ಗೊತ್ತಾಗುತ್ತದೆ . ಈ ಹೊತಿ ಗೆ ಅವ ದೃಷ್ಟಿಯೂ 


ಮಂದವಾಗುತ್ತ ಬಂದಿದ್ಲಿ ತು. 
ಎ 


ಈಗಲೋ ಇವಾ ನ್ನಾವಾಗಲೋ | ಈ ಶಮವು ಪೋಗದಿರದು ॥ 
ಚಾತಕ: ಬಿಡಿಸ ಸಯ್ಯ | ನಾಗಯನ ನರನ ನಯನ ॥ 


ಎಂಭತ್ತು ನಾಲಕು ಲಕ್ಷ । ಯೋನಿಗಳಲಿ ಜನಿನಿ | 

ಅಂಬುಜಾಕ್ಷ ನೊಂದೆನಯ್ಕ 1 ಹಿಂದೆ ಮ-ಡಿದಘಫದಿಂದ । 
ಕುಂಭೀಪಾಕ ಮೊದಲಾದ. | ಕುತ್ತಿ ತ ಸ ಸರಕದಿ ಬಿದು । 

ಉಂಬ ದುಃಖವ ಬಿಡಿಸಯ್ಯ । ಉದಧಿಸದ್ದ ನ ಉರಗಶಯನ ॥ 


ಕ 


ಹೊನ್ನುಮಣ್ಣಿನಾಶೆ ಬಿಡದೋ । ಪುಣ್ಯಕೀ ಮನ ಒದಂಬರ ರಹೋ | 


ಎನ್ನದೆಂಬೋ ಮಮತೆ ತಗ ದೂ । ಧನ ಜನಕೇ ಏರವು ಬಾಗದು । 
41 
ನಿನ್ನ ವಾರ್ತೆ ಕರ್ಣ ed | ಅನ್ನ ' ವಾರ್ತಗೆ ಹೊತ್ತು ಸಾಲರ'ಂ । 
ಇನ್ನು ಇದರೊಳು ರೇಸಿಕೆ ಬಾ ರದು | ಮುನ್ನಿ ವಗಪಿಗೆ ಸಾರ್ಥ ಶೋರದು ॥ 


ವೃದ್ಧ ನಾದೆನು ಪಲ್ಲ ಳಲ್ಲವು  ಬಿದವು ಕಣ್ಣು ಕಾಣಲೊಲ್ಬವು । 
ಎದು ನಿಲ್ಬ« ಲಾರೆನಯ್ಯಾ ಉದರಿಸೋ EE ತ] 
ಬುದ್ದಿ ನಿನ್ನ ದಿವ್ಯ ಪಾದ GJ | ಪದ್ಮವ ನಿನೆದುತೆ ವಮಾಯೊ | 


ಹೊದ್ದಿ ದವ ವರ ಪೊರೆವ ಕರುಣೂಂಬ್ರ ಯೇ ವಿನನೆನಿಗೆ ಬಂಧು ॥ 


ಹೀಗೆ ಸ್ಫೋತಶ್ರ ಮಾದುತ್ತ ವಂದಿರಾಜರು ಉದುಷಿಂದನ್ನು ಸೇರಿ ಕದ್ದ ನೆದುರು 
ಆ ಕ್ಯ ಇ. ಗೆ 
ಬಂದು ನಿಂತರು. ಆಗ ಮಂದವಾದ ಅವರ ದಪಿ ಯು ಸುಓವಾೂಗಿ ಶ್ರೀ ಕಷ್ಣನ 
wd [aR ಬ್‌ ws 


ಇ 


2 


ಎಶ್ವರೂಪದ ದಿವ್ಕದರ್ಶನವೆ ಅವರಿಗೆ ಒದಗಿತು. ಉಡುಪಿಯನ್ನು ಬಿಟ್ಟು ಅಂತಿಮ 
ಕಾಲವನ್ನು ಸ್ವಾದಿಯಲ್ಲ ಕಳೆಯಬೇಕೆಂದು ಒಪ್ಪ 

ಶಾಲಿವಾಹನ ಶಕೆ 1522 ಶಾರ್ವರೀ ಸಂವತ ರ ಥಾಲ್ಗುಣ ಬಹುಳ ತ್ರತೀಯೆ 
ಯಂದು (ಕ್ರಿ. ಶ. 1600) ವಾದಿರಾಜರು ಸಶರೀರರಾಗಿ ವೃಂದಾವನವನ್ನು 
ಪ್ರವೇಶ ಮಾದಿದರು. (ಭಾರರೀಯ ಯತಿಗಳ ಇತಿಹಾಸದಲ್ಲಿ ಸಶರೀರಿಗಳಾಗಿ 


ವೃಂದಾವನಸ್ಥ ರಾದವರು ಸೋದೆಯ ವಾದಿರಾಜರು ಮತು. ಅವರ ತರುವಾಯ 
[a ಸಿ 


ಮಂತ್ರಾಲಯದ ರಾಘವೇಂದ್ರ ಯತಿಗಳು) 
ಪ್ರರಂದರದಾನದು 


ವ್ಯಾಸತೀರ್ಥರು  ್ರಪಾದರಾಯರ ಶಿಷ್ಕರಾಗಿದ್ದಂತೆ ಪುರಂದರದಾಸರಿಗೆ 


ಗುರುವಾ! 'ದ್ವರು. ಏಷ್ಟರಾಗಿ ಗುರುವಿನ ಮೇಲ್ಮೆಯನ್ನು ಹೊಗಳದ ಬಾಯಿಯಿಂದಲೆ 
ಶಿಷ್ಯನ ಹಒಿರಿಮೆಯನ್ನೂ ಕೂಂಡಾರಯಿದ ದೂಡ್ತ ಮುನಮ್ಸ ಇವರದು. “ದಾಸರೆಂದರೆ 
ಪುರಂದದಾಸರಂಯ್ಕಾ । ಪಾಸುದೇಐ ಕೃಷ್ಣನ್ನ ಸೂಸಿ ಪೂಜಿಸುವ” ಎಂದು ಹೊಗ 
ಳುತ್ತ ಅವರನ್ನು ಪೂತಾತ್ವ ಪ್ರರಂದರದಾಸರು ಎಂದು ಕರೆಬಿದ್ದಾರೆ. ಹೀಗೆ ಗುರುವೇ 
ಶಿಷ್ಯನನ್ನು ರೂಂಡಾಡಿರುವುದು ಅಶ್ಯಂತ ಅಪರೂಪದ ಸಂಗತಿ. ಪುರಂದರದಾಸರು 
ಬಾಳಿದ ಕಾಲವೆಂದರೆ ದಾಸಸಾಹಿತ ದ ಒಂದು ಉಬ್ಬಾ ಯ ಕಾಲ. ಇವರ ಕಾಲವು 


ಕ್ರಿ.ಶ. 1480 ರಿಂದ 1565ರವರೆಗೆ ಎಂದು ಡಾ|| ದಿವಾಣಜಿ ನಿರ್ಧರಿಸಿದ್ದಾರೆ. 
(ಪ್ರಸಾದ ಯೋಗ, ಪುಟ-35). ಈ ಕಾಲಕ್ಕೆ ಕರ್ನಾಟಕದಲ್ಲಿ ಭಾಗವತ- ಸಾಹಿತ್ಯವು 
ಬೆಳೆದಂತೆ ಮಹಾರಾಷ್ಟ್ರದಲ್ಲ. ಗುಜರಾಥದಲ್ಲಿ. ಬಂಗಾಲದಲ್ಲಿ, ಉತ್ತರ ಹಿಂದುಸ್ಥಾನ 
ದಲ್ಲಿ ಬೆಳೆದುಕೊಂಡು ಬಂದಿದೆ. ಕಬೀರ, ಗುರುನಾನಕ, ಸೂರದಾಸ್‌, ಮೀರಾಬಾಯಿ 
ಇವರೆಲ್ಲರೂ 15-1 6ನೆಯ ಶತಮಾನಗಳಲ್ಲಿ ಆಗಿಹೋದವರು : (ಅನುಬಂಧ "ಕ' 
8-12 ನೋಡಿರಿ) ಮಹಾರಾಷ್ಟ್ರದಲ್ಲ ಸಂತಜ್ಞಾನೇಶ್ವರ, ನಾಮದೇವ, ತುಕಾರಾಮ, 
ರಾಮದಾಸ್‌, ಏಕನಾಥ್‌ ದೊದಲಾದ ಸಾಧುಸಂತರು ಸುಮಾರಾಗಿ ಇದೇ 
ಕಾಲಕ್ಕೆಯೆ ಭಾಗವತ ಧರ್ಮವನ್ನು ಬೆಳಗಿ ಬೆಳೆಯಿಸಿದರು. ಆಂಧ್ರದಲ್ಲಿಯೂ ಇದೇ 
ಸಮಯಕ್ಕೆ ಭಕ್ತಿ ಸಾಹಿತ್ಯ ಬೆಳೆದುಬಂತು.  ತೆಲುಗಿನಲ್ಲಿಯ “*ಅನ್ನಮಾಂಕಚರಿಶವು' 
ಪುರಂದರದಾಸರ ಬಗ್ಗೆ ಕಲವೊಂದು ಸಂಗತಿಗಳನ್ನು ಒದಗಿಸುತ್ತದೆ. ಅನ್ನಮಾಚಾರ್ಯರು 
ಪ್ರರಂದರದಾಸರಂತೆಯೆ ಕೀರ್ತನಗಳನ್ನು ರಚಿಸಿದವರು. `ಅನ್ನಮಾರ್ಯಚರಿತಮು' 
ಎಂಬ ಗ್ರಂಥವನ್ನು ರಚಿಸಿದ ತಾಳ್ಗಪಾಕ, ಚಿನ್ನಯಸೂರಿ ಅನ್ನಮಾಚಾರ್ಯರ 
ಮೊಮ್ಮೊಗ, ಚಿನ್ನಯಸೂರಿ ದ್ವಿಪತಿ ಕಾವ್ಯಕ್ಕೆ ತೆಲುಗಿನಲ್ಲಿ ಹೆಸರಾದ ಕವಿ. ಪುರಂದರ 
ದಾಸರು ಅನ್ನಮಾರ್ಯರ ಕೀರ್ಪನೆಗಳನ್ನು ಅನುಸರಿಸಿ ಕನ್ನಡದಲ್ಲಿ ಅನೇಕ 


53 


ದಾಸ ಸಾಹಿತ್ಯ 


ಕೀರ್ತನೆಗಳನ್ನು ರಚಿಸಿದರು. ಎಂದು ಅನ್ನಮಾರ್ಯಚಂ೦ತ ಉಪೋದ್ಭಾತದಲ್ಲಿ 
ಕಾಣಿಸಲಾಗಿದೆ. ಇದೇ ಉಪೋದ್ಭಾ,ತದಿಂದ ಇನ್ನೂ ಕೆಲವು ಅಂಶಗಳು ಶ್ರೀಂ 
ಬರುತ್ತವೆ. ಅಷೇನೆಂದರೆ--: ಪುರಂದರದಾಸರ ಹೆಸರಿಗೆ ಅಂಟಿಕೊಂಡಿರುವ 
ಕೃಷ್ಣಪ್ಪವಾಯಕರ ಕಥೆ. ಅವರ ಹೆಂಡತಿಯ ಕಿವಿಯೋಲೆಯ ಕತೆ ಇವು ರುದ್ದ ಮಾಗಿ 
ಕಟು ವ ಕಥೆಗಳು. ಅನ್ನಮಾಚಾರ್ಯರ ಕಾಲ, ವಯಸ್ಸು. ಪ್ರರಂದರರ ವ್ಯಾಸ 
ಕಾಲ ಈ ಭೇಟಿಯ ಸಂದರ್ಭಗಳನ್ನು ಲೆಕ್ಕ ಹಾಕಿದರೆ ವುರಂದರದಾಸರು ಆಗ 
18-20 ವರ್ಷದವರಾಗಿರಬೇಕು. ಇನ್ನೂ 5-10 ವ 
ಭಕ್ತರಾಗಿ ಅನ್ನಮಾಚಾರ್ಯರಿಂದ ವಿರಲನ ಅವತಾರ ಎನಿಸಿಕೊಳ್ಳುವ ಮಟ ಕ್ಕ 
ಮುಟ್ಟಿ ರಬೇಕಾದರೆ ಅವರು ಬಾಲ್ಯದಿಂದಲೂ ಭಕ್ತರಾಗಿದ್ದಿರಬೀಕು ಎನಿಸುತ್ತದೆ. 
ಆದರೆ ಈ ಊಹೆ ಸಮಂಜಸವಾಗಿ ತೋರುವುದಿಲ್ಲ. ಅನ್ನಮಾಬಜಾರ್ಯರ ಬಗ್ಗೆ 
ಅವರ ಮೊಮ್ಮೊಗ ಚಿನ್ನಯಸೂರಿ ಜನರ ಬಾಯಿಂದ ಕೇಳಿ ಬರೆದಿರಬೇಕು. ಆಲ್ಲದೆ 
ಅದು ಸಮಕಾಲಿಕ ಗ್ರಂಧವಲ್ಲ. ಪರಸ್ಪರರು (ಅನ್ನಮಾಚಾರ್ಯರು) ವೆಂಕಟೀಶ್ವರರ 
ಅವತಾರವೆಂದು (ಪುರಂದರದಾಸರು) ವಾಂದುರಂಗ ವಿಠಲನ ಅವತಾರವೆಂದೂ 
ಜನರಲ್ಲಿ ಪ್ರತೀತಿಯನ್ನು ಹುಟ್ಟಿ ಸುವುದ ಅ ಭೆಟ್ಟಿಯ ಫಲವೆಂದು ವಿಳಿಯದ ಇರದು. 
ಆದರೆ ಹೀಗೆ ಪರಸ್ಪರ ವ್ರಶಂಶೆಯನ್ನು ಮಾಡಿಕೊಳ್ಳು ಪುದು ಸಮಂಜಸಪನಿಸಲಾರದು. 
v) ಲ 
ಮರಾಠೀ ಮಹಿಪತಿ ಎಂಬ ಕವಿವಿರಚಿಶ ಪುರಂದರದಾಸರ ಚರಿತ್ರೆಯ ಮೇಲಿ 
ಬೆಳಕನ್ನು ಕೆಡವಿದರೂ ಅದರದೂ ವಿಸಂಗತಿಗಳನ್ನೊಳಗೊಂಡ ಬಣ್ಣ ಬಣ್ಣ 
ಸ್ವತಃ ಪುರಂದರದಾಸರಿಂದ ರಚಿಸಲ್ಪ ಟ್ರಿ, ಹಲವಾರು ಕೀರ್ತನೆಗಳು ದಾಸರ ಜೀವನದ 
ಬಗ್ಗೆ ಒಂದೊಂದು ಇಣುಕುನೋಟವನ್ನು ಬೀರುತ್ತವೆ, *ಆದದೆ ಲ್ಲ ಒಳಿತೆ 
ಅಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನಸಂಪತ್ತಾಯಿತು” ಎಂಬ ಕೀರ್ತನೆಯು 
ದಾಸರು ಗೋಪಾಲಬುಟಿ ಯನ್ನು ಹಿಡಿದು ತುಳಸೀಮಾಲೆ ಹಾಕಿಕೊಂಡು ದಂದಿಗೆ 
ಬೆತ್ತವನ್ನು ಧರಿಸಿದ ಮೇಲೆ ಈ ಪರಿವರ್ತನೆಯನ್ನು ಕುರಿತು ಅವರು ಹಾಡಿರಬೇಕೆಂದು 
ಊಹಿಸಬಹಾದಾಗಿದೆ. ವಿಜಯದಾಸರು ಪುರಂದರದಾಸರನ್ನು ಕುರಿತು ಅನೇಕ ಕೀರ್ಶನೆ 
ಗಳನ್ನು ರಚಿಸಿದ್ದಾರೆ. ಜಯದಾಸರು ಪುರಂದರದಾಸರ ತರುವಾಯದವರ್ಗು 
ಸುಮಾರು 4-5 ತಲೆಮಾರಿನ ನಂತರ ವಿಜಯದಾಸರು ಆಗಿಹೋಗಿದ್ದು ಆ ಅವಧಿ 
ಯಲ್ಲಿ ಜನಜನಿತವಾದ ಪುರಂದರದಾಸರ ಬಗೆಗಿನ ಪವಾಡಗಳನ್ನೂ, ಸಂಗತಿಗಳನ್ನೂ 
ಕೇಳಿಕೊಂಡು ತಮ್ಮ ಕೀರ್ತನೆಗಳಲ್ಲಿ ಹಾಡಿರಬೇಕು, ವಿಜಯದಾಸರ ಭಾಷೆಯಲ್ಲಿಯೆ 
ಅವರ ಜೀವನ ಪರಿವರ್ತನೆಗೆ ಸಂಬಂಧಿಸಿದ ಅಂಶಗಳನ್ನು ಹೀಗೆ ಸಂಗ್ರಒಸಬಹುದು: 
ಪ್ರರಂದರಗಡದಲ್ಲಿ ಸಾಹುಕಾರನೆನಿಸಿ ಸಾಖೃದಿಂದ ಇರುತಿರಲು ನರಹರಿ ತ್ವರಿತದಲಿ 


"ಪುರಂದರದಾಸ ಮಹಾಶ್ಮೆ' ಎಂಬ ಸಂಸ್ಕೃತ ಕಾವ ವು `ಭಕ್ತಿಬಿಜಯ' ಎಂಬ 
ಹ 


54 


ಅವರ ಸುದ್ದ ರಿಷಲೋಸುಗ ಪುರಂದರರ ಮನೆಗೆ ಹೋದ. ಯಜಮಾನ ಜರಿದು 

ಬ್ರಾಹ್ಮಣನನ್ನು ಹೊರಗೆ ಹಾಕದ. ಬೇಸರಿರದ ಆ ಬ್ರಾಹ್ಮಣ ಆರು ತಿಂಗಳವರೆಗೆ 
ಆ 

ಸಮನೆ ಬಂದು ಕಾಡುವ್ದಿರಲು ನಾಯಕನು ಎರಡು ಖೇರು ರೊಕ್ಕ ಮುಂದೆ 

ಏ 


೦ದು ಯಯ ಆರಿವಿಕೂೋ ಎಂದು ಹೇಳಿದನು. ಬ 
tw 
ತ 


© 


~ ಡಿ 
ತ್ರಹ್ಮಣನು ಹಿತ್ತಲ 
ಬಾಗಿಲಿಗ ಹೋ ಪ್ರರಂದರನ ಮುದದಿ ಮಗನ ಮುಂಜ ವಿತ್ತವನ್ಹು ತಾ ಎಂದ. 


ಸ 


ದ್‌ 


ವೃ ನನಗೆ ಎಂದಳು. ಏಪ್ರ ನಿನ್ನ ಮುತ್ತಿನ ಮೂಗುತಿಯ ತಾ 
ಟ್ಟ pe 
ಎಂದ.  ಉಪ್ತಮಳು ಆ ಕ್ಷಣ ತೆಗಿಬಿಟ ಳು. ಪ್ರ ಅದನ್ನು ಅವಳ ಗಂಡನ ಣೆ ಗೆ 
[oS 
weer 
(4d 


A 


ಕಿ 
ತಾರದಿರೆ ಅರಿವೆ ನಿನ್ನಯ ಜೀಪವನವನು” ಎಂದು ಗಂಡಸು ಬೆದರಿಸುತ್ತಾನೆ. ಅವಳು 


ವಿಷವ ಕೊಂಬೆನೆಂದು ಬಟ ಲ ಕರಟ ಧರಿಸಿದಾಕ್ಷಣ ತ್ಲರಿತದ ಹರಿ ಮೂಗುತಿ ಅದ 
'd 


ld 


A ಪಾಲಕ PR ಸ 1 ಹ ೪ Ne) 4 ಆಸಾ | ಆಗೆ ಅಮಿ ಸ್ಟ ು po ) 
ಮೆರಾಗ ತಾಳಿ ಐನ ಸರಾಂುಧಿಂದ ಆಂರಿಶ(ಕೂಂಡು ಹದಗಳ ಪೇಳುತ್ಸ ಪೃತಿದಿವಸದ$ 
ಥ್ರ ತಾ 


1 ಆ! me ಗ ಲ್‌ ದವು ು po ಹಾ ಇಳೆ ಕಾರಗಿ ಕ ಅ: 
ಹೇಳಿದಳು. ದೀಹರೀಖಬನಿ ಐವರಿ ಉದ್ದರಿ ಬಂದಿದ ಎಂದು ಅವರು ಭಾವಿಸಿ 
ವ ಲು 


ವಕ್ಷಿಪವಾಹನ ನಾಟ್ಟ ವಾಯಪ್ತ ಮೋಕ್ಷವನೈಟುದರು. (ಬ್ರಸಾದಯೋಗ, ಪುಟ-26) 


aA AW) ರ್‌ 
yp ul [a ಆಲ pL 
ನಾರದರೆ ಪುರಂದರದಾಸನರಾಗಿ ಅವತಾರ ಮುಡಿದರೆಂರ 
ತಾ 


ತಿ 


ು ವಿಜಯದಾನರು ಶೇಳು 


“1 ಗಿ ಇ ಗ ಲಾ ಗಾ ಇ ೧೧ ಗಿ ಾಧಾಳೇಕ ತ್‌ ಹ ಎ 
ರ. ಕಲಿ ಹೆಚಿ ಪಂ ಬಗದ್ದಿ ಸಲ್ಲಿಸುವ ರೇಃಟಿರ ಗಳ ಬಿಜ. ಶೋರಿಸುವೆನೆಂದು 
| i: ವಷ 


ವರ ಹಡೆದು ನಾರದರು ಇರುತಿರಲು ಇತ್ತಲಾ 
ಬರಲು ಕಲಿ ದೊರೆಶನವು ಕಾಲಾಂಶರಕ್ಕೆ 


ಜ್‌ 
ವರನ ದಯದಂದಲ್ಲ ಜವಿತರಾದರು ಪ್ರರಂದರವೆಂಬ ನಗರಿಯಲ್ಲಿ ॥ 


ಚರಿಸಿದರು ಕೆಲವು ದಿನ ಸಂಸಾರ ವ್ಹತ್ತಿಯಲಿ 
ಜರಿದು ವೈರಾಗ್ಯ ಎನು ತೊಟು, ದ ಥಮನನಿನ 
ಟಿ ಡಿ ಗತ 
ತರುಣಿ ಮಕ್ಕಳು ಸಹಿತ ಸೇರಿದರು ಕಿಬ್ಮಂಧಗಿರಿಮುಂಗ ಪಂಪದಲಿ ॥ 
ಬಳ್ಳಾರಿ ಜಿಲ್ಲೆಯ ಕಮಲಾಪುರದಲ್ಲಿ ದೊರೆತ ಕ್ರಿ. ಶ. 1526ನೆಯ ವರ್ಷದಲ್ಲಿ 
ಲಿಖಿತವಾದ ತಾಮ ಶಾಸನದಲ್ಲಿ "ಛೀಮಾನ್‌ ಲಕ್ಷ್ಮಣದಾಸಾಖ್ಲಃ ಲೀಪ್ಪರಂದದ 
Ne ಣೌ ಕ್ರ ಬಿ ಮು 


೨೨ 


ಹ. 
ತಣ ದ ಫು ಸ್ಯ ್‌ 
ದ್ವಿವೃತ್ತಿಕಃ ವಸಿ ಗೋತ್ರ ಸಂಭೂತಃ ರ್ರೀ ಪ್ರರಂದರದಾಸಜಃ ಧೀಮಾನ್‌ ಮಧ್ಷ 
ಕ್ಸು 
ವದಾಸನಾಖ್ಯೊ ಯಾಜುಷೋತ್ರ ದ್ಲಿವತ್ತಿಕಃ” ಎಂಬ ಮೂರು ಹೆಸರುಗಳು ಮತ್ತು 

ಲಿ ಬ್ರ 

ವಸಿಷ್ಠ ಗೋತ್ರದ ಉಲ್ಲೇಖವು ದೊರೆಯುತ್ತದ 

ಪುರಂದರದಾಸರ ಜನ್ಮಸ್ಪಳವು ಪುರಂದರಗಡ ಎಂದು ನಂಬಲಾಗಿದ್ದು 


ಮಹಾರಾಷ್ಟ್ರದ ವೂನಾದ ಬಳಿ ಇರುವ ಪ್ರರಂದರಗಡವೆ ಇದು ಎಂದು ನಂಬುವುದು 
ಆ 
ಇ ದ ಖಲಿ ೧ ಹಾದು ಗಾ ಬಳಗ ಸಥ ಮ ಒಸಿ 
ಸಾಧ್ಮವಾ ವಾಗಿ ತೋರುವುದಿಲ್ಲ. ಆ ಸಳದ ಆ ಕಾಲರ್ತಿ ಕನ್ನಡ ಬಾಷೆ, ಕರ್ನಾಟಕ 
ಎ 


ಸಂಗೀತ ಬಳಕೆಯಲ್ಲಿರುವುದು ಸಾಧ್ಯವಿಲ್ಲ. ಅದೇ ರೀತಿ ಅದು ರತ್ಸಪಡಿ ವ್ಯಾಪಾರ 
ಕೇಂದ್ರವಾಗಿರುವುದೂ ಸಾಧ್ಯವಿಲ್ಲ. ಏನಿದ್ದರೂ ದಾಸರ ಜನ್ಮಸ ಳವು ಕರ್ನಾಟಕ 
¢ 


ದಲ್ಲಿಯೆ ೯ ದ್ದಿ ರಬೇಕು ಎಂಬುದಂತೂ ನಿರ್ವಿವಾದ. ದಿರ್ಮಲೂ 
ತುಂಬ ಪಸರಿಸಿದ್ದ ಕಾಲವದು, a ವದಾ_೦ಸರು 
ಪುರಂದರದಾಸರ ಜನ್ನನ ನೃಳವಾಗಿದ್ದಿ ರಬ 

ಪುರಂದರದಾಸರ. ೫1 1೫. 


ಮಧಪತಿದಾಸರ “ತೆರಳಿದರು ಹರಿವುರಕಿಂದು ಪುರಂದರದಾಸರು. ದೀನ ಬಂಧು . . 
Cd 

ವಿರೂಪಾಕ್ಷ ಕ್ರೇತ್ರದಿ ವಿರಲನ ಸನ್ನಿಧಿಯಲ್ಲಿ ಶರೀರವನು ಇರಿಸಿ” ಎಂಬ ಒಂದು 

ಕೀರ್ತನೆಯ ಸಾಲಿನಿಂದ ತಿಳಿದು ಜಾ ಹ ಹೈದರಾಬಾದಿನ ಹತ್ತಿರ ಗದವಾಲ್‌ 


ಎಂಬ ಚಿಕ್ಕ ಸಂಸ್ಥಾ ನದ ಬಳಿ ಇರುವ ವನಪ , 
ರಿ ಕ ಕಚ್ಚಿ ಯಂದು ಸ್ಟಾ ವಿಸಲ್ಪ ಟ.ದೆ ಎಂದು ಮತೆ. ಕೆಲವರು ವಿದ್ದಾಂಸರು 
ಅಭಿಪ್ರಾಯ ಪಡುತ್ತಾರೆ. 

ವ್ಯಾ ಸರಾಯರಿಂದ ಹುರಿದಾಸಲೀಕ್ಷೆಯಬಣ ನಪ ಷ್ಟ 
ರಾಯನ ಆಳ್ವ ಕೆಯಲ್ಲಿಯ ಏಜಹ ಯನಗರಕ್ಕೆ ಬಂಟ ದರು ಯಂದು ನಂಬುಬಹಯದಾಗಿದೆ. 
ಒಂದು ಸುಳಾದಿಯಲ್ಲಿ ಗ ವ್ಯಾ ಸರಾಯರಿಂದ ದೀಕ್ಷೆಯನ್ನು ಪಡೆದ 


ವಿಷಯವನ್ನು ಹೇಳುತ್ತಾರೆ. 


“ವ್ಯಾಸರಾಯರ ಚರಣಕಮಲದರ್ಶನವೆನ. 
ಗೇಸು ಜನ್ಮದ ಸುಕೃತಫಲದಿ ದೊರಕಿತೊ, ಎನ್ನ 
ವಾಸಿರ ಕುಲಕೋಟಿ ಪಾವನವಾಯಿತು... 

ಶನ ಭಜಿಸುವುದಧಿಕಾರಿ ನಾನಾದೆ 
ದೋಷರಹಿತನಾದ ಪುರಂದರ ವಿಠಲನ 


ಸರ ಕರುಣವು ಎನ್ನ ಮೇಲೆ ಇರಲೂಗಿ” 


{ 


೧೫ 


pS 


56 


ಸ ಮಾ] Ra Es 

ಗುರು ಉವದೇಶವಿಲ್ಲದ ಜ್ಞಾನವು 
ps ಫೌ | ~ ನೆ er) ಬಣ್ಣಾ 

ಗುರು ಉಪದೇಶಎಬ್ಲದ ಸ್ನಾನವು 
೨ ತ ಇಲ em, 

ಗುರು ಉಪದೀಶವಿಲ್ಪ್ಲದ ವ್ಯೀನಿಕ್ರ 

ಗುರು ಉಪದೀಶಪಿಲ್ಲದ ಜಪವು 

ಗುರು ಉಪದೇವವಿಲ್ಲದ ತಪವು 

ಗುರು ಉಪಬೀಶವಿ್ರದ ಮಂತ್ರ 
ey ee my Sd ಡೆ 

ಗುರು ಉಪದೇಶಎಲ್ಲ್ಬದ ತಂತ್ರ 

ಉರಗನ ಉಪವಾಸಿದಂತೆ ಕಾಣಿರೋ 


CL 
ಈ 
ಜ್ರ 
3 
Oo 
ತ 
©) 
€ 
el 
TL 


ಗುರು ವ್ಯಾಸರಾಯರೆ ಕ 
ಪುರಂದರ ವಿರಲವೇ ಪರನೆಂದರುಹಿ 

ದುರಿತ ಭಯವನೆಲ್ಲ ಪರಿಹರಿಸಿದರಾಗಿ 
ವರಮಹಾಮಂಶೃ ಉಪದೇಏನಿದರಾ! 


6) 


ಪುರಂದರದಾಸ 
ಮೂವರು ಹ ಖಿ 


ಜಃ 
ತಿಳಿಯುತ್ತದೆ. ವರದ ಪುರಂ 


1 ಲಕ್ಷ್ಮಣದಾಸ, ಹೇಬಣದಾಸ ಮತ್ತು ಮಧ್ಗಪತಿದಾಸ ಎಂಬ 
ರು ಮೂವರೂ ಕೀರ್ತನೆಗಳನ್ನು ರಚಿಸಿದ್ದಾರೆಂದು 

ರವಿರ್ಕಲ, ಗುರುಪುರಂದರ ವಿರೃಲ, ಅಭಿನವ ಪುರಂ 
ದರ ವಿಠ್ಠಲ, ಮುಧೃಪರಿ ವಿಠ್ನಲ ಎಂಬ ಆಂಕಿತಗಳಲ್ಲ ಬರೆದಿರಬೇಕೆಂದು ತಿಳಿಯುತ್ತದೆ. 
ಇನ್ನೂ ಮೂವರು ಮಕ್ಕಳು ವರದಾ, ಗುರು ಮತ್ತು ಅಭಿನವ ಎಂಬ ಹೆಸರಿನವರು 


ತ 


ಗ 


CL 
{Cs 


4M meen 
ಕ್ವಳದ 


ಣಿ 
ಟಿ 
( 


ಈ 


ಛಿ 


ಪುರಂದರದಾಸರ ಜೀಪತಕಾಲವಲ್ಲಯೆ ಕಣ್ಮರೆಯಾಗಿದರೆಂದು ನಂಬಲಾಗಿದೆ. "ಗಿಳಿಯು 
ಪಂಜರದೊಳಿಲ್ಲ' ಎಂಬ ಪುರಂದರದಾಸರ ಕೀರ್ತನೆಯಲ್ಲಿ ಪುತ್ರವಿಯೋಗದ ದುಃಖ 
wn 
(Ld 


ಪ್ರತಿಧ್ವನಿ ಇಂದೆ. `ಮುಯ್ಯಕ್ಕ ಮುಯ್ಯ ತೀರಿತು'. ಯಾಕೆನ್ನ ಈ ರಾಜ್ಯಕೆನ್ನ ಇಲ 
ತಂದೆ ಹರಿಯೆ', "ಬಾರವ್ವಾ ಭಾಗೀರಧಿ', 'ಅಪಮಾನವಾದರೆ ಒಳಿತು', “ನಮ್ಮ 
ಭಾಗ್ಯ ದೊಡ್ಡದೊ ನಿಮ್ಮ ಭಾಗ, ದೊಡ್ಡ ದೊ' ಈ ಕೀರ್ತನೆಗಳು ಅವರ ಆತ್ಮಾನು 
ಭೂತಿಯ ಕೈಗನ್ನದಿಯಂತಿವೆ. ಪುರಂದರದಾಸರು ಒಂದು ಕಾಲಕ್ಕೆ ಸಿರಿವಂತಿಕೆಯ 
ಸುಪ್ಪತ್ತಿಗೆಯ ಮೇಲೆ ಓಲಾಡಿದರೂ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸಿ ಹಣ್ಣಾದ 
ಜೀವ ಅವರದು. ಸ್ವೇಚ್ಛೆಯಿಂದ ದಾರಿದ್ರ್ಯವನ್ನು ಅಪ್ಪಿಕೊಂಡ ದಾಸರವರು. 
"ಯಣವೆಂಬ ಸೂಶಕವು ಬಾಧೆ ಪಡಿಸುತಿದೆ' ಎಂಬ ಕೀರ್ತನೆಯಲ್ಲಿ ದರಿದ್ರ ಜೀವನದ 


ಹಿ 


ವ್ಯಥೆಯನ್ನು ಚಿತ್ರಿಸಿದ್ದಾ ರೆ. “ಗುಣ ನಿಧಿಯೆ ನೀನೆನ್ನ ಯಣವ ಪರಿಹರಿಸೋ, 
ಡಾ ಗಿ ಐ 
ಮ ರದ ನುಡಿಗಳನಾಡಿ ಕೆಟ ಬೆಗುಳ ಬೈದು ಮನದಣಿಯಲು 


ಲು 

ಬಹುದು. ಆಂಗವಳಿದನು ಈ ವಿಧ ಖುಣಬೂಳು.” ಎಂಬ ಮಡಿಗಳಲ್ಲಿ ದಾಸ 
ಒಂದಿಲ್ಲ ಒಂದು ರೀತಿಯ ಯಣಬಾಧೆಯಿಂದ ಎಷ್ಟೂಂ 

ಎಂಬುದನ್ನಿಲ್ಲ ಊಹಿಸಬಹುದಾಗಿದೆ. 


ವುರಂದರದಾಸರು ಕೀರ್ತನೆಗಳಲ್ಲಿ ಭಕ್ತಿ } ಸ ತ್ರ 
ಸಳಗಳ ವರ್ಣನೆಗಳೂಂದಿಗೆ ತನ್ನ ಕಾಲದ, ಸಮಾಜದ ಮೂಢನಂಬಿಕೆಗಳನ್ನು ಕ 
ಉ ಆ 
ಆಡಂಒರಗಳನ್ನು, ತೋರಿಕೆಯ ನಿಷ್ಠೆಯನ್ನು, ಅಂಛಶ್ರದ್ದೆಯನ್ನು, ಧಾರ್ಮಿಕ 
ಮೌಡ ವನು ಚೆನಾಗಿ ಬಯಲಲಿ ೪ದಬದಾ ರೆ. “ಉದರ ವೆರಾಗದಿದು ನಮ 
"ಕ್ರ ಲ ಎ ಗ 8) ೬) ಟ್ರಿ 
ಪದುಮನಾಭನಲಿ ಲೇಶ ಭುಕುತಿಯಿಲ್ಲ' ಎಂದು ವರ್ಜಿಸುತ್ತ ಅಂತರಂಗದಲ್ಲಿ 


| 
೯೧) 
ಪಾ 
[ 
₹1 
ತ್ರೆ 
ಈ 
CL 
sl 
ತ್ತ 


ಕ್ರೋಧ, ಮದ ಮತ ರಗಳನ್ನು ತುಂಬಿಕೊಂಡು ಹೊರಗಿಪು 


ೆ fe 
ತೋರಿಸುತ್ತಾರೆ... ಉದಯಕಾಲಕ್ಕೆ ಸ್ನಾನ ಮಾದಿ ಗದಗದ ಸನದುಗುಲ್ತೂರೆ 
ಕಂಚುಗಾರನ ಅಂಗಡಿಯಂತೆ ದೇವಶಾ ಪ್ರತಿಮೆಗಳನ್ನು ಹರಡಿರುತ್ತಾಲ. ಕರದಲ್ಲಿ 
ಜಪಮಣಿ, ಬಾಯಲಿ ಮಂತ್ರ ಮಣಮಣಿಸುತ್ತ್ವ ಮನಸ್ಸಿಮೊಳೆಗ ಹದರಸತಿಯರನ್ನು 
ಸ್ಮರಿಸುತ್ತ ಇದ್ದ ಅದು ಬೂಟಕಜನಪ್ಪುದೆ ವೈರುಗ್ರ ಎನಿಸೀತೆ? ನಾಟಕವಲ್ಲದೆ 
ಸದಾಚಾರವನಿನೀತೆ ? ಈ ಬಯಲು ಬಂಭದ ಪರಿ ಊಟದ ಮಾರ್ಗದ ಜ್ಞಾನ 
9 
ವಲ್ಲದೆ ಜ್ಞಾನಿಯ ಮಾರ್ಗವಲ್ಲ ಎಂದು ಸುಂದರವಾದ ದಿಡಂಬನೆಯಿನ್ನು ಮಾಡಿ 
ದ್ಹಾರೆ, “ಮಡಿಮಡಿಯೆಂದು ಮೂರ್ಮಾರು ಹಾರುತಿ ಮದಿಯಿನ್ಞ ಬಂತೊ ಬಿಕನಾಸಿ' 


ಎಂಬ ಕೀರ್ತನೆಯಲ್ಲೂ ಗಲಿ `ಮದಿಮದಿಮುದಡಿಯಂದು ಆಟಗದಿ/. ರಾರುವೆ ಮಡಿ 
ಮಾಡುವ ಬಗೆ ಬೇರುಂಟು.' ಅದು ಹೇಗಂದಲ್ಲ್ಲ. `ಶಹಿಟಿಂಿರ 

ದಾಸರುಗಳ ಚೆರಣಕರಗಿ ಬಲುಪರಿ ಛಕ್ಷಯಲಿ ಪಾಲಿಸು ಎಂದು ಪುರಂದರ 

ಇರುಳು ಹಗಲು ಸ್ನರಿಸುವುದು ಮವಿಯು' ಎಂದು ಉಪದೇಲಸುತ್ನಾರೆ. ಈ ಜೀವ 
ದಲ್ಲಿ ಹೇಗೆ ಬದುಕಬೇಕು ? ಭಗವದ್ಗೀಶೆಯ ಅನಾಸಕ್ತಿಯೋಗವನ್ನು ಆಚರಿಸುತ್ತ 
"ಇರಬೇಕು ಇರದಿರಬೇಕು' ಮತ್ತು "ಆಶಾಲೇಶ ಮಾದದ್ದಾಂಗೆ ಈಸಬೇಕು ಇದ್ದು 
ಜಯಿಸಬೇಕು' ಗೇರುಹಣ್ಣಿನ ಬೀಜದಂತೆ, ನಿರರಿನೊಳಗಿನ ಕಮಲದಂಶೆ ಇರಬೇಕು 
ಇಲ್ಲದಿರಬೇಕು, ಸಮತ್ವ, ಸಮಭಾವಗಳಿಂದ ಯೋಗಮಾರ್ಗಿಂಯ!। ಬಾಳಬೇಕು. 
ತಾಸಿಗೊಮ್ಮೆ ಗಂಟೆ ಬಾರಿಸುವುದನ್ನು ಕೇಳಿದ ದಾಸರು 'ಆಯುಪ್ರವು ಪೃರ್ಧ 
ಹೋಯಿತು ಎಂದು ತಾಸು ಬಾರಿಸುತಿದೆ' ಎಂದು ಹರಿದಾಸರನ್ನುದ್ದ €ಏನಿ ಬಹಳ 


58 


ಪುರಂದರದಾಸರವರೆಗಿನ ಹರಿದಾಸ ಸಾಹಿತ್ಯ 


ಖಾರವಾಗಿ ನುಡಿಯುತ್ತಾರೆ. `ಹಾಸು ಮಂಚ ಸುಪ್ಪತ್ತಿಗೆಯಲ್ಲಿ, ಹಗಲು ಇರುಳು 
ಹೇಸರಕತ್ತೆ ಯಂತೆ ಹೊರಳ ಸ್ತ್ರೀಯರ ಕೂಡಿ ಬೇಸರ ಪಡದೆ ನಿತ್ಯ ಉರುಳ ಈ 
ವರಿಯಿಂದಲಿ ಮನುಷ ಆಯುಷೃ ವ್ರಥಾ ವಧಾ ಹೋಯಿತು ಎಂದು ತಾಸು 
ಬಾರಿಸುತಿದೆ' ಎಂದು ನುದಿದಿರುವ ಮಾರ್ಮಿಕತೆ ನಿಷ ಷ್ಟುರ ಸತ್ಯ ! “ಇದು ಭಾಗ್ಯ 
ಇದು ಭಾಗೃ ಇದು ಭಾಗ ವಯ್ಯ ಎಂದು ಹೇಳುತ ವದುಮನಾಭನ ಪಾದಭ 


ಶ್ರ | ಜ 
ಸುಖ'ವೆ ನಿಜವಾದ ಭಾಗ್ಮ ಎಂದು ಹೇಳುರ್ದ ಇಲ್ಲಿಯೂ ಸಾಧಕನು ಹೇಗೆ ಸುತ್ತಲಿನ 
ಪರಿಸರಕ್ಕೆ ಹೊಂದಿಕೊಂದು ಬಾಳಬೀಕು ಎಂಬುದವ )ಿ ಸುಂದರವಾಗಿ ಹೇಳಿದ್ದಾರೆ. 
"ಕಲ್ಲಾ ಗರಜ ಕು ಕಠಿಣಭವಶತೊರೆಯೊಳಗೆ ಬಿಲಾ ಗಿರಲುಬೇಕು ಬಲ್ಲವರೊಳಗೆ 
ಎಂಬ ದೊಡ್ಡ ತಪ್ಪ ದ ಮಾತನ್ನು ಇಂತಹ ಸುಲಭವಾದ ಮಾತಿನಲ್ಲಿ ಹೇಳಿ “ವಿಷಯ 
ಭೋಗದ ತ್ರಣಕೆ ಉರಿಯಾಗಿರಲುಬೇಕು ನಿಲಿಹಗಲು ಶ್ರೀಹರಿಯ 
ಎಂದೂ ಬೋಧಿಸುಶ್ವಾರೆ. `ಆಂಬಿಗ ನಾನಿನ್ನ ನುಂಬಿದೆ' ಎಂಬ ಕೀರ್ತನೆಯಲ್ಲಿ 
ಸುಂದರವಾದ ರೂಃ ಪಕವನ್ನು ಚಿತ್ರಿಸಿದ್ದಾರೆ. ಪಯಜಣಿಗನು ಆಚೆಯ ದಡವನು 
ಮುಟ್ಟ ಬೇಕಾಗಿದೆ. ಆದರ ಆಲಿಮು ಕುಳಿತಿರುವ ನೌಕೆಗೆ ಒಂಭತು ಛಿದ್ರಗಳು ! 
ಆರು 'ರಗಳನ್ನು ಆಮ ಅ.ನಿ ಹೋಗಬೇಕಾ! ದಿ. ಇಂಡಿಯ ಕಾವ್ಯವೆ ಒಂದು 
ಉತ್ತಮ ರೂಪಕಕ್ಕೆ ನಿದರ್ಶ್ವನವಾ!ರು, 


ಅಂಬಿಗ ನಾನಿನ್ನ ನಂಬಿಬಿ । ಜಗ । ದಂಬಾರಮಣ ನಂಬಿದೆ ॥ಪ॥ ತುಂಬಿದ 


ಹರಿಗೋಲಂಬಿಗ । ಇಚ್ಛಾ ಯ್ಯ್ಯೂ ಭಿದ್ರವು ಅಂಬಿಗ ॥ ಸಂಭ್ರಮದಿ ನೋಡಂಬಿಗ! 
ಅದ । ರಿಂಬು ನೋಡ ನಿದೆಸಂಬಿಗ ॥11 ಹೊಳೆಯ ಭರವ ನೋಡಂಬಿಗ । ಅದಕೆ । 
ಸೆಳವು ಥನವಯೃ ಸಜ ॥ ಸುಬ ಯೊಳು ಮುಳುಗದೆ ಅಂಬಿಗ । ಎನ್ನ ಸೆಳೆದು 


ಕೊಂಡೊಯ್ಕೊ ನೀನಂಬಿಗ 121... ಆರು ಶೆರೆಮು ಮೋದಂಬಿಗ ।ಅದು। ಮೀರಿ 
ಬರುತಲಿದೆ ಅಂಬಿಗ ॥ ಯಮಾರಿಂದಲಾಗದು ಅಂಬಿಗ । ಅದ ನೀ । ವಾದಿಸಿ ದಾಟಸೋ 
ಅಂಬಿಗ ॥3॥ ಸಸ್ಪಸ ರಿ ಹುಟ್ಟಂಬಿಗ | ಸದಾ । ಭಕ್ತಿಯೆಂಬುದೆ ಪಧವಂಬಿಗ॥ 


ನಷ್ಟ ಮೂರುತಿ ಪರಂದರ ವಿಠಲ । ನಮ್ಮ | ಮುಕ್ತಿ ಮಂಟಪ ರೂಯ್ಯೊ ಅಂಬಿಗ ॥4.॥ 


we 


} 


ಜೀವನದ ಮೋಹಕತೆಯನ್ನು ಬೊಟ್ಟು, ಮಾಡಿ ಶೋರಿಸುವಂತಹ ಅನೇಕ 


ಅನುಭವಗಳು ದಾಸರ ಸಾಧನ ಮಾರ್ಗದಲ್ಲಿ ಬಂದು ಹೋಗಿರಬೇಕು. ಹೆಂಡತಿ 
ಯಿಂದ ಅಧ್ಯಾಶ್ನದಶ್ತ ಮನಸ್ಸು ಪಿರುಗಿದಾಗ ಸಕಲ ಸಿದ್ದಿ ಗಳು ಒಮ್ಮೆಲೆ ಕೈ ಗೂಡಿದ 
ಒಟ ಹಾಸು 


ಸ್‌ 


ವೆಂದು ಹೇಳಲಿಕ್ಕಾ ಗದು. “ವ _ರ್ಧವಾಯಿಶೆ ಕಾಯು ಇ | ರ್ಥವಾಯಿತೆ. "ಅತ್ತ ಲಿಲ್ಲ 
ಇತ್ತಲಿಲ್ಲ ಥ್ರ ಸಾಯು! ಜನುಮ ವೃ ರ್ಥವಾಯಿತೆ, ಎಂದು ಗೋಳಟ್ಟರು. 
`ನಿನ್ನನಾಶ್ರಯಿಸುವೆನು ನಿಗಮಗೋಣಜಚರ । ಓತ ಬೆನ್ನ ಬಿ ಬಿದದೆ ಕಾಯೋ' ಎಂದು 


59 


ಎರಲನನ್ನು ಮೊರೆಹೊಕ್ಕರು, "ದಾಸರ ಮೇಲೆ ಇನ್ನೂ ದಯಬಾರದ' ಎಂದು 
ಅಂಗಲಾಜಿದರು, ಆದರೆ “ಗುರುವನ ಗುಲಾಮನಾಗುವ ತನಕ ದೊರೆಯದಣ್ಣ 
ಮುಕುತಿ” ಎಂಬ ಮಾತೂ ಅವರಿಗೆ ಹೊಳೆದಿರಬೇಕು. ಅಂಶೆಯೆ ಗುರುವಿನ ತಾಣ 
ವನ್ನು ಹುಡುಕಿಕೊಂಡು ವಿಜಯನಗರಕ್ಕೆ ಪಾದ ಬೆಳೆಸಿದರು, 

ಇತ್ತ ವ್ಯಾಸಶೀರ್ಥರು ತಮ್ಮ ಬಳಿಗೆ ಒಬ್ಬ ಶಿಷ್ಯ ಬರಲಿದ್ದಾನೆ ಎಂಬ 
ನಿರೀಕ್ಷೆಯಲ್ಲಿಯೆ ಇದ್ದರು. ದಿವ್ಯ ಚಕ್ಷುವಿನಿಂದ ಆ ಭಕ್ತನ ಬರವಿಗಾಗಿ ಕಾದಿದ್ದರು. 
ಭಕ್ತನನ್ನು ಬರಮಾಡಿಕೊಂಡು ಮಂತ್ರೋಪದೇಶ ನೀದಿ ಪುರಂದರದಾಸರೆಂದು 
ವಾಮಕರಣ ಮಾಡಿ ದಾಸಕೂಟಕ್ಕೆ ಸೇರಿಸಿದರು. ವಿಜಯದಾಸರು ಪುರಂದರದಾಸ 
ರನ್ನು ನಾರದನ ಅವತಾರವೆಂದು ಟಾ “ಸಂಸಾರ ವ ಠಿ ಯ ಜರಿದು ವೆ ರ್ಯಾ ಗವ 
ತೊಟ್ಟು ದೃಢ ಮನಸ್ಸಿನಲ್ಲಿ | ತರುಣಿ ಮಕ್ಕ ಳ ಸಹತ ಸೇರಿದರು ಶಿಷ್ಯ ೦ಬ ಪಂಪಾ 
ಕ್ಷೇತ್ರವ' ಎಂದು ವರ್ಣಿಸಿ "ಪ ಪ್ರಲ್ಪಾ ದನ ೫0 ಬಳೆಯ ಮುದ 4 ಧಾರಗು । ಗುರು 
ಮಂತ್ರ ಉಪದೇಶವನೆ ತ ಬ ವೈಷ್ಣವರಾಗಿ ಪುರಂದರದಾಸ pe ಪಸರಿಟ್ಟು 
ಕೊಂಡು । ದೇಶವನು ತಿರುಗಿ ಪುಣ್ಯಕ್ಷೇಶ್ರಗಳನ್ನು ಮೆಟ್ಟಿ! ಲೇಸಾಗಿ ಅಲ್ಲಿದ್ದು 
ಮಹಿಮೆಗಳ ಪೊಗಳುತ್ತ ದು । ರಾಶೆಯನು ತೊರೆದು ವಿರಲನ ಸನ್ನಿಧಿಯಲ್ಲಿ | ವಾಸ 
ಮಾಡಿದರು ಧರ್ಮನಡತೆಯಲಿ. 


60 


ಅನುಬಂಧ (ಅ) 
ಸುಳಾದಿ ಮತ್ತು ಉಗಾಭೋಗ 


12 ಮತ್ತು 13ನೇ ಶತಮಾನದಲ್ಲಿ ಸೂಡಾದಿ ಅಧವಾ ಸೂಳಾದಿ ಪ್ರಬಂಧಗಳು 
ಕರ್ನಾಟಕದಲ್ಲಿ ಪ್ರಚಲಿತವಾಗಿದವೆಂದು ತಿಳಿದುಬರುತ್ತವೆ. ಸುಳಾದಿ ಇಲ್ಲವೆ ಸೂಡಾದಿ 
ಎಂಬ ಹೆಸರು ತಾಳದಿಂದ ಬಂದುದು. ಸುಳ ಎಂಬುದು ಒಂದು ತಾಳ. ಸುಳಾದಿ 
ಎಂದರೆ ಸುಳ ಮುಖ್ಯವಾದ ಇತರ ಆರು ತಾಳಗಳು ಸೇರಿ ಒಟ್ಟು ಏಳು ಪ್ರತ್ಯೇಕ 
ತಾಳಗಳುಳ್ಳೆ ರಚನೆಗಳು. ಕವಿ ಅಗ ಳನಿಂದ (ಕ. ಪ. 1189) ಗೋವಿಂದ ವೈದ್ಯನ 
ವರೆಗೆ (ಕ್ರಿ.ಶ. 1648) ಅನೇಕ ಕವಿಗಳು ಸುಳಾದಿ ಸಪ್ತ ತಾಳಗಳನ್ನು ಉಲ್ಲೇಖಿ 
ಸುತ್ತ ಬಂದಿದ್ದಾರೆ. ಅಗ್ಗ ಳನು “ಏಕತಾಳ, ಧ್ರುವ, ತ್ರಿಪುಡೆ, ಮರ್ಕೆಯ, ರುಂಪೆ, 


ಮೊದಲಾದ ಸೂತ್ರ (ಸೂದು) ತಾಳಂಗಳೊಳಂ........ ” ಎಂದು ಉಲ್ಲೇಖಿಸಿರುವುದ 
Ce 
ರಿಂದ ಆತನ ಕಾಲಕ್ಕೆ ಸೂದಾದಿ ಪ್ರಬಂಧವು ಪ್ರಚಲಿತದಲ್ಲಿದ್ದ ತೆಂದು ತಿಳಿಯುತ್ತದೆ. 


ಕರ್ನಾಟಕ ಸಂಗೀಠದಲ್ಲಿ ಸೂಬಾದಿ ಅಧವಾ ಸುಳಾದಿ ಅಥವಾ ಸೂಳಾದಿಗಳನ್ನು 
ಹೇಳುವ ಪದ್ಧ ತಿ ನಡೆದುಕೊಂಡು ಬಂತು. ಒಂದು ಪ್ರಬಂಧಕ್ಕೆ ಇಲ್ಲವೆ ರಚನೆಗೆ ಏಳು 
ತಾಳಗಳನ್ನು ಜೋಡಿಸಿ ಹರಿದಾಸರು ಸುಳಾದಿಗಳನ್ನು ಪುನರ್ಫ್ಥಟಿಸಿದರು. ರಾಗ 
ಮಾಲಿಕೆಯ ಪ್ರಬಂಧಗಳೆಂತೆ ಸುಳಾದಿಯು ತಾಳಮಾಲಿಕಾ ಪ್ರಬಂಧವಾಯಿತು. 
ಶ್ರೀಪಾದರಾಯ, ಮ್ಯಾಸರಾಯ, ವಾದಿರಾಜ, ಪುರಂದರದಾಸ ಮೊದಲಾದವರು ಈ 
ಬದಲಾವಕ್‌ ಯನ್ನು ಬಳಕೆಗೆ ಪಂದರು. ಬಳು ತಾಳಗಳ ಪ್ರಬಂಧಕ್ಕೆ ಸಾಲಗಸೂಡಾದಿ 
ಎಂದು ಕರೆಯುವುದು ರೂಢಿಯಾಯಿತು. ಹರಿದಾಸರು ಸೂಳಾದಿಗಳನ್ನು ದೇವರ 
ಕೀರ್ತನೆಗಾಗಿಯೆ ಬಳಸಿದರು. ಏಳು ತಾಳಗಳ ಜೊತೆಗೆ ದೇಶ ತಾಳಗಳನ್ನೂ ಬೆರಸಿದರು. 

ಸುಳಾದಿಗಳಲಿ ಪುರಂದರದಾಸರ ರಚನೆಗಳೆ ಹೆಚ್ಚು ಸಂಖ್ಯೆಯಲ್ಲಿವೆ. ಒಂದೊಂದ 
ರಲ್ಲಿ ಅನೇಕ ನುಡಿಗಳಿದು ಪ್ರತಿಯೊಂದು ನುಡಿಯ ಸಾಲುಗಳು ಹೆಚ್ಚು ಕದಿಮೆ ಇದು 
ತ್ತವೆ. ಅವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿರುತ್ತವೆ. 
ಸ್ತೋತ್ರ, ಧನೀತಿಯೋಧ. ವೇದಾಂತ ವಿಚಾರ ಇವೇ ಸುಳಾದಿಗಳ ಮುಖ್ಯ ವಿಷಯ 
ಗಳು. ಮಧಥುರಭಕ್ತಿಯೆ ಇವುಗಳ ಮುಖ್ಯ ಭಾವ. ಅನೇಕ ಸುಳಾದಿಗಳು ದೇವ 
ರನ್ನು ಮಲಗಿ? ಲಾಲಿ: ಹಾಡುವ ಜೋಗುಳೆಗಳು. ಅವು ಸಾಮಾನ್ಕವಾಗಿ ಐದರಿಂದ 


61 


ಡಾಸ ಸಾಹಿತ್ಯ 


ಎಂಟು ತಾಳಗಳವದೆಗೆ ತಾಳವೈ ವಿಧ್ಯ ದಿಂದ ಕೂಡಿರುತ್ತವೆ. ಇವರಲ್ಲಿ ಧ್ರು ಮತ್ತು 
ಮರ್ಕ್ಯ ತಾಳಗಳು ಅವಶ್ಯ ಗ ಬಂದೇ ಬರುತ್ತವೆ. ಸುಳಾದಿ ಶಬ್ದಕ್ಕೆ ಹು 
ಹಾದಿ "(ಸಾಕ್ಷಾತ್ಕಾ ರದ ಮಾರ್ಗ) ಎಂದೂ ವ್ಯತ್ಸತ್ತಿ ಹೇಳಲಾಗುತ್ತದೆ. 
ಉಗಾಭೋಗ 
ಉಗಾಭೋಗ ರಚನೆ ಕನಿಷ್ಟ ಐದು ಶತಶಮಾನಗಳಷು | ಹಳೆಯದಾಗಿದರೂ 


ಯಾವುದೆ ಸಂಗೀತ ಶಾಸ್ತ್ರದಲ್ಲಿ ಉಗಾಭೋಗದ ಉಲ್ಲ ಖಎಲ್ಲಿ. ಪ್ರರಂದರದಾಸರು 
ತಮ್ಮ ರಚನೆಗಳಲ್ಲಿ ಸೂಳಾದಿಗಳನ್ನು ಸೂಚಿಸುವಂತೆ ಉಗಾಃ ಭೋಗವನ್ನು ಸೂಚಿಸಿಲ್ಲ. 
ಉಗಾಭೋಗವಂದರೆ ಯುಗಾಃ ಭೋಗ (ಭಗವದ್‌ ಯೋಗದ ಆನಂದ) ಎಂದು ಅದರ 
ವ್ರೃತ್ಛತ್ತಿಯನ್ನು ಮಾಡಿದ್ದಾರೆ. ಇದಲ್ಲದೆ ಉಕ್‌-- ಆಭೋಗ ಎಂದೂ ಉದ್ದ್ವಾಹ-- 
ಆಭೋಗ ಎಂದೂ ವ್ಯತ್ಪತ್ತಿಗಳೆನ್ನು ಮಾಡಿದುದುಂಟು. ಉಗಾಭೋಗಗಳು. 120 
ದೇಶೀ ಶಾಳ ಮತ್ತು 5 ಮಾರ್ಗ ತಾಳಗಳಿಗೆ ಒಿಬದ್ಧ ವಾಗಿದವು ಎಂದು ಸೂಚಿಸು 
ತ್ತಾರೆ... ಇವನ್ನು ವಿಲಂಬಿತ ಲಯದಲ್ಲಿ ಹಾಡ ಡುತ್ತಿದರೆಂದು ಕನ್ನದದಲ್ಲಿ 12ನೆಯ 

ಶತಮಾನದಿಂದ ಅಷ ಬಳಕೆಯಲ್ಲಿ ಬಂದು ಗೊ ಚಾಲ ಹಗ ಉತ್ತರ ಹಿಂದೂ 
ಸ್ಲಾನದತ್ತ ವಾ ಹಪಿಸಿದವೆಂದೂ ಕೆಲ ವಿ ವಿದ್ವಾಂಸ ಧರ ಅಭಿಪ್ರುಯ ಪಡುತ್ತಾ ಉಗಾ 


ಭೋಗವು ಇಂದು ಗಮಕ ರೀತಿಯಲ್ಲಿ ಎಂದರೆ ಭಾರತವಾಚನದ ಮಾದರಿಯಲ್ಲಿ ತಾಳಕ್ಕೆ 
ನಿಬದ್ಧ ವಾಗಿರದೆ ಗದ್ದ ಶೈಲಿಯ ವಚನರೂಪವೆ ಆಗಿರುತ್ತದೆ. ಆಗಾಗ ಇದರಲ್ಲಿ 
ಮಾತ್ರಾ ಗಣ, ಲಯಬದ್ಧ ತೆ ಮತ್ತು ಕಾವ್ಕಗುಣ ಕಂದು ಬರುತ್ತ ವೆ. ಯಾವಾಗಲೂ 
ಇದು ಒಂದೇ ರಾಗದಲ್ಲಿ : ಇರುತ್ತದೆ. ಇದರ ಸಾಹಿತ್ಯಕ ಆ ಧಾರ್ಮಿಕ, 
wd 
ತಾಂತ್ರಿಕ, ಆಧ್ಯಾತ್ಮಿಕ ಹಾಗೂ ಸ್ಫೋತ್ರರೂಪಕ. ಸೂಳಂದಿ 
ಗಳು ಪೂರ್ವದ ರಚನೆಗಳಾಗಿವೆ. ಬಹಳಷ್ಟು ಪೂರ್ವದವು ಎನ್ನದಿದರೂ ಕನಿ ಕನಿಷ, ಪಕ್ಷ 


ಸಾಲಗಸ ಸೂಡಾದಿಗಳಷ್ಟೆ ಪ್ರಾಚೀನ ಎನ ಸಬಹುದು. 


ಟೆ 


ಉಗಾಭೋಗದಲ್ಲಿ ಸಾಹಿತ್ಯಕ್ಕಿಂತ ಸಂಗೀತಗುಣವೆ ಮುಖ್ಯ. ಅದರ ಮೂಲ 


ಉಗಾಭೋಗವು ಸಂಗೀತಯೋಗ ವಾದ ಒಂದು 
ಆಗ್‌ 


1 
ಈ 
(|. 
ಆ 
9 
| 
೩ 
ec 
pa 
3 
CL 
> £ 


62 


ರತೇ 
ಅಣು 


೧೧7 
ದಾ 
೧೨ 


kd 
PS 
ಯೇವನದಲಿ 


ಕು 


ಗೇಭಾ 
ಜಾ ಬಗಳಿಗೆ 


ಲ 
ಗತ್ತಿ 


ಆಯು ಕೊಂಡು 
ದಿ 


ಕಲಾ.ಣಗುಣಪರಿ 


೬) 
ರಿಪೂರ್ಣಪಾಗಲಾರದು. 
ವಿಸಿ 
ಈ 


ಆ 
ಲೆ 
iC 


ಟು 
ಲ 


pe 
ಟು 
ರಿ 


(ಉಂ ಕವ 


+d 
ತೆ' (ಹರಿವಂಶ). ಹರಿ 
ಗಳನು 


ಓಂ 


ಜಿ 
೬೨ 
BE 
ಮೂ ಅಪಣದೋಕ 


ಕ 


ಸ 
ಆ 


ಹಾಗ 
ಜತಿ 


ಆರ 


| 


me 


ಡೆ 
ದನಿ 


od ew 
ದಹ USA 
ow 


) 

Mu 
೯” 

ef 


pe 
ke 


ಮಾ ಇನ್ನು. ಗ ಡಿ BS NC ಗ ದ ದ 
ಹುದು. ವೇದೇ ರಾಮಾಯಣೇಬಚೆ ವವ 


ರಾ 


wr) 
ಆ ಕಳ 
22 
ನ ಸಿ PORE pS 
ಕ್‌ ಹಿ ಯುಗ ರಿ 
wu 
£ದಿ 
Ly 


ಹ 
ಗಿ 


ಟ್ರ 


ಯಾ 


ವಾ್‌ ಷಾ wr ww 
ಜಲ ರಜ ಔಟ ಗಿದಾ ಳು. 
ಹ 1] 


Pee 


ಜು 


ವಿಷು 


La 
[ee] 


ಕ್ಟ 
Kd 


Re] 


ಹ 
ToS ಟಾ 


[et 
ಡು 


ಅನುಬಂಧ (ಬ) 
ಹರಿದಾಸರ ಸಾಧನೆ ಬೋಧನೆ 


ERS 
ಆಳ 
ಕಣ. FF 
ಕ್ಮ ಭಾಂಗ್‌ 
DH Ne 


ಲಿ) 


4 
hes 
ಕ್ಲ 
ಇ ಹಬ ಕಶ 
Ne 
ಹ. 
nel 


ಕ್ಮ 


ಮದ 
fer 7 


pS 


ys 
ಲ 
NY 
ಟಾ 
ಗ 
[ac 
[A ನ 
Ny 


tu 
we 
Cad 


mem 


೨ 
ನ 
Ll, (್ಲ 


pe 


1 
ಬ 
uM 
WW) ಡೆ 


ma gop, we) pn 


weed wens! 
ಟೀ Kd ad 
Ar 


ಮೆದಿಕ ಹಾಗೂ 
(4 
ಆಂ 


ದಾಸರು 
ಪೂರ್ಣನು. 


WN 


೨ TA. 
ಭ್ರ ಗ್ಗ 931 
(5 Ye nn 3 

೧ ಗೆ 

13 ey 
B ೧ ಜು 

ವಿ ಇ 
i; 54 
3 i ನ್ಯ 
ನ್ಟ rus ಟಿ 1 
| ಇ B 
೫ ಈ «ಲಿ ಇ! 
1 ಡಿ ಸ: 
ತಂ (0 

6 ಭ್ರ 

ವ = 
[> ನಷ 
H ಜರು ಛ್‌ 
ಛಿ “ಗಿ ೧ (ೌ 
1 ಲ್ಲ D ಇ 
33 3 UE. 
೧ Cy 3ಡಿ 
೫, ಜಾರ 

cH 
| 1 ಸ್ಟ 2, H 
ತಲ್‌ 
ಆ ಉಳ Db Fg 
ಬಸ್ಸ 87} 12 12 ಈ. 
ಬಾಡ ತತ್ತ ಕ 
[8 ಭಿ «31 D 
1 ಭಿಪ್ಚೆ ಸ್ನ? 
ಎ ಭತ 
ಬ Gy 
132 ಇ TK ಬ 


ಬ್ರ 4 
1 0ಸಾಢ್ಚಿದ್ದು 
ಬಜ ಲ ಬನ ಟ್ರಿ 
“ಸ ಲ 
ಇ ಬ್ರ ಟ್ರಾ 
ಆ ಣಿ 9) ಫೌ, 


Ww me). 
ಇಬ 


ಯೇ 


ಕ್ರ 


ಅಂ 
$ ಅಜ್‌ ನಾ ? ಲ ಫಿ ಗೆ 
we ಅಣಿ ಐರಣಿ ಮುರ್ತಿ 


a 


wy 


ನಿವವನೀಂ 


ಇ 


ಹಿಂಗ 


ಕ್ಕೆ 
nd wl 
63 


೫ 
at VT) 


“us 
Ce 
dd 
Cd 
ಆಕ್ಟ 


ರ್ಕ 


Aa 


x1 
ರೆನಾ ನಾ 


ರಾ 
ACU ul 
wed 


ಸಜ 


ಲ 
ಸಾಹಿತ್ಯ 


§38%8 

PBs 

| ೧ ಜನ 
le 

DR p 

gS 

ನಥ 

್ಯ ಇ 

CE: 

1 7 

£2 f 
ಇದ 

1 

ದೆ 

ಹ 

ಸ 

ಗ 


೦2 


ಕ್ರಿರ್ನಚಾನ್ಯಥಾ' ಪರಮಾತ್ಮನ ಅನೆಂತಗುಣಗಳ 
“ಓಂದೊಂದವತಾರದೊಳು ಅನಂತ ಮಹಿಮೆ । ಒಂದೊಂದವಯವದೊಳ 
ನಂತ ಮಹಿಮೆ । ಒಂದೊಂದು ರೋಮಾದಿಗಳಲಿ ಅಜಂ 


ಭಕ್ತಿಯೆ ಸಾಧನ ಎಂಬುದನ್ನು 
ಕಾ ಪ್ರಮು 


ಭ 
ದಾರೆ. 
೧ 


Cc 


ಲಿಯ 
ಛಿ 


ೂಂದು ಅವತಾರದ 


ಒಂದೆ 
“ಮತೊ.ಬ.ರಿಗುಂಟೆ ಈ ಪರಿ 


ಸಮರ್ಥ' 


ಆನಿ 
೦ 


ದರ ಏರಲ ನೀ 


ಇ 


ಕರ್ತ 


ಆಹಾ ಇಳ ಇ, 


ಪು 
ಲು) 


po 
Wwe 


ಅಧಿ 


ಆಗಾಥವಾದುದು. 


ಕ ಸಗದ ಇ ಆ. ಈ 
G 13 [5 ೬ ಗಿ 
2 ೧ ೮೦ 3 

೧ 9.೬ le 

ಗ. ಉ-ಟ್ರಿ ೧೫ 
ಗರ 0೯ A 
CD ET 
ಲಿ 18 ಕ್ಲ | ಪ) 
ಟ್ಟ DHE ನಿ 
ಹ TE 112 
Be yp [ie 
1 ಗ 13 fs 
- ಟ್ಟಿ ಗ a 
BBE 
ಎಕ ೪ 2 (3 

೧a «ew WM 
೨೪ 01೫ ಈ 

ಇ ೫ BKC 

otk ೪) B 
ಇ 1 4) 4) ೨ 
ಎ ಡಿ 4 
2 ೨ ಕೆ.ಟಿ ೫ 
NE 
ಗೆ ಇ” nd Te ಣಿ 

ರ 13 ಿ 
9» 1 3 he 
RS 
ASTER 
BD 
ot By) ನ್ಯ 

ಕ (3 KOS 
Bk RS 
(ತ್ರ 16) 13 ಜ್‌ ಡಾ) NS] 
NN 
೪ A EE 
Pp »P VBR B 
1) DBD 


ನಿಲುಕದುದು. 


ಹ 
ಜಿ 


4 ತ 
ನಿಜನ 
KO) 


ಲ 
ಲಿಪಿ 
ದರೂ ವಮಗೆ ಆತಿ ಸಮೀ 


ಇಂ) ಎಂ 
ಶಸ್ತ್ರ 0೦೦೦೨ 


Pes 
೧೨ 


lL, 


ಓಭಿ 
ನಮ, 


ಸತ್ತೆಯ ಸಾ 


ಒ 


ಸ 
ನು 
ಪ 


೩ರ 
oud 
ಓಟ) 


ಕತ್ತಲೆಯಿಂ 
ಅರಿಶುಕೊಳ್ಳು 


ಶ್ರ ಗಣಾಗತಿಯನ್ನು 


ಇನ್ನ 


po. 
ಟೆ ಮೊದೆ 


ತಸ್‌ wee ween 
ಪರಮಾತ್ಮ ವನ 


ದಿಗಳು 


ಡಿ 


ಸುಗಳು ಅರ್ಥಾ 


Ns 


ಗ 
ಗ 


ಗ 
೨ 
EY 
13 
ಲ 
tk} 
1} 
13 
ತ್ಥ) 
ಇ) 
7) 
3 ಸ 
ಲಃ 
4 
4 ps) 
6 
1) 43 
(2) 
ಸ 
ಒಡೆ 
ಇ 
Ad 
ಗ 
spl 
w ಸೆ 
3 
DD Nn 
6 
ಇ 72 


§ 15 
Do pd 
3 ೧ ಸ 
ನಿ ೧ ಛಿ 18 ಡಿ 
HBSS 
ar ಜು ನ “3 
ಶಿ | (ತ್ರ 
BL 6 13 ಘೂ 
ರ 
ESS 
ಆ. 3B cl 
ಮ 
1 (ಸಿ ಲ್ಲ pA 
3H 
a I 3) ಕ 2 
ಜ್ಜ Bag 13 
PARR KE 
ನ (31 ೧ 
i ae HB 
UE 
ವೆ ಇಓ 12” 
ey ೫ 64k 
hE wo: ತ 
I 
» DD HL 
35 WKS 
1 Js ೧ "ಲ 
(2 7 BKG 
ಇಟ, 6p 
61% ಸೆ 
ಕ 
le 1 e113 
EG 
[RE ಈ 


ಹ ಗೆ ಟಟ ಇ 
ಹುಚ್ಚಿಪ್ಪಗಳ ರಾ 


ಲುಬೇಣ 


ಕಉ 


ಪಿಕೆಯಿಮೂ ್ಸ ಹರಿದಾಸ 


೯ 


ವು 
ಕೆ 


೧ 


64 


ಅನುಬಂಧೆ 


ಸಾಹಿತ್ಯವು ಬೋಧಿಸುತ್ತದೆ. ಉದರ ವೈರಾಗ್ಯ. ಬಾಹ್ಯದಂಭಗಳನ್ನು ಖಂಡಿಸ 
ಲಾಗಿದೆ. “ಅಶೆ ಬಿಡದಿದವಗೆ ಸಂನ್ಕಾಸವೇಕೆ 91.2: "ಮನದೊಳಗಿನ ತಾಮಸ 
ಮಾಣದನ್ನಕ', “ಏನ ನೋಡಿದರೇನು ಏನು ಕೇಳಿದರೇನು', "ಹೊಲಿತನವೆಂಬುದು 
ಅಂತರಂಗದಲ್ಲಿದೆ ಊರಹೊರಗಲ್ಲ', "ಬ್ರಹ್ಮನ ತಿಳಿದಾತನೇ ಬ್ರಾಹ್ಮಣ' ಎಂಬೆಲ್ಲ 

[eo ೧೧೨ 
ಮಾತುಗಳು ಹರಿದಾಸ ಸಾಹಿತ್ಯದ ಹಿತೋಪದೇಶದ ತಿರುಳಾಗಿವೆ. 


ಅನುಬಂಧ (6) 
1. ದ್ವಿತೀಯಂ ಸ್ತೋತ್ರಮ್‌ 


ಸದಾನಂದಂ ಮಾಸುವೇವಂ ನಿರಂಜನಮ್‌ । ಇಂದಿರಾಪತಿ 
ರಪ್ರದಮ್‌ ॥ ೧ ॥ ನಮಾಮಿ ನಿಖಿಲಾಧೀರಕಿರೀಟಾಫೃಷ್ಟ 
ಖೀರವತ್‌ । ಹ್ರತ ಮಃಶಮನೇಸರ್ಕಾಭಂ ಶ್ರೀಪತೇಃ ಪಾದವಂಕಜಮ್‌ ॥ ೨॥ 
ಜಾಂಬೂನದಾಂಬರಾಧಾರಂ ನಿಠಂಒ'ಂ ಚಿಂತಮೀಶಿತುಃ | ಸ್ವರ್ಣಮಂಜೀರಸಂವೀತ 
ಮಾರೂಥಂ ಜಗದಂಬಂಯಾ ॥ ೩ ॥ ಉದರಂ ಚಿಂತಮೀಶಸ್ಥ ತನುತ್ತೇಃಪ್ಯಖಿಲಂ 
ಭರಮ್‌ । ವಲಿಶ್ರಯಾಂಕಿವಂ ನಿತ್ತಮುಪಗೂಢಂ ಪ್ರೀಯ್ಟೆಕಯ್ಸಾ ೪ ಸ್ಮರಣೀಯ 
ಮುರೋ ವಿಷ್ಣೋರಿಂದಿರಾವಾಸಮುತ್ತಮೈಃ । ಅನಂತಮಂಠತವದಿವ ಭುಜಯೋ 
ರಂತರಂ ಗತರ್ಮ 15೫ ॥ ರಂಖಚಕ್ರಗದಾಪದೃಧರಾಶ್ಚಿ ೦ತ್ಕಾ ಹರೇರ್ಧುಜಾಃ । 
ಹೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಭೋಗಿನೋ.ನಿಶಮ್‌ ॥ ೬ ॥ ಸಂತತಂ ಚಿಂತ 
ಯೇತ್ಕಂಠಂ ಭಾಸ್ವತ್ಯ್‌ ಸ್ಸುಭಾಸಕಂ। ವೃಕುಂರಸ್ಕಾಖಿಲಾ ವೇದಾ ಉದ್ದೀರ್ಯಂತೇಃ? 
ನಿಶಂ ಯತಃ ॥೬ ॥ ಸ್ಮರೇತ್‌ ಯಾಮಿನೀನಾಧಸಹಸ್ರ್ಪಾಮಿಶಕಾಂತಿಮಠ್‌ । 

ವು ಖಪಂಕಜಮ್‌ ॥ ೮ ॥ ಪೂರ್ಣಾನನ್ಯ 
ಸುಖೋದ್ಭಾಸಿ ಮಂದಸ್ಸಿತಂಮಧೀಶಿತುಃ । ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾ 
ನಂದಪದಪ್ರದಮ್‌ ॥೯॥ ಸ್ಮರಾಮಿ ಭವಸಂಶಾಹಹಾನಿದಾಮೃಶಸಾಗರಮ್‌। ಪೂರ್ಣಾ 


ಗ 
ರಾಮಸ ಸಾನುರಾಗಾವಲೋಕನಮ್‌ ॥ ೧೦ ॥ ಧ್ಯಾಯೇದಜಸ್ರಮೀಶಸ್ಯ 


ಕಾ 


ಕತ್ತಿ 


£3 
ತ್ರ 
ಬ 
ಣಿ 
ಪಿ 
ಬ 
ಲಿ 
[od 
ಶಕ 
Gl 
ರ 
ಲ 
ಇ] 


ನಂದಸ್ಕ | 
ಪದ, ಜಾದಿಪ್ರತೀಕ್ಷಕಂ 1 ಭ್ರೂಭಂಗಂ ಪಾರಮೇಷ್ಟಾ ದಿ ಪದದಾಯಿ ವಿಮುಕಿ 
[ep ಹ್‌ teh OR) pao] 


ದಮ್‌ ॥ ೧೧ ॥ ಸಂಶಶಂ ಜೆಂತಯೇ(ನಂರಮಂಠತಕಾಲೇ ವಿಶೇಷತಃ । ನೈವೋದಾ 
ಪುರ್ಗಣಂತೋ.೦ತಂ ಯದು ಣಾನಾಮಜಾದಯಃ ॥೧೨॥ 


2. ಸಪ್ತಮಂ ಸ್ತೋತ್ರಮ್‌ 


ದೇವಕಿನಂದನ ನಂದಕುಮಾರಾ । ವೃಂದವನಾಂಜನ ಗೋಕುಲಚಂದ್ರ ॥೧ ॥ 
ಕಂದಫಲಾಶನ ಸಂದರರೂಪಾ । ನಂದಿತಗೋಕುಲ ವಂದಿತಪಾದ ॥ ೨ ॥ ಇಂದ್ರ 


5 65 


ದಾಸ ಸಾಹಿತ್ಯ 


ಸುತಾವಕ ನಂದಕಹಸ್ತಾ । ಚಂದನ ಚರ್ಚಿತ ಸುಂದರಿನಾಭ ॥ ೩ ॥ ಮತಶ್ಸ್ಯಕರೂಪ 
ಲಯೋದ ವಿಹಾರಿನ್‌ 1 ವೇದವಿನೇತ್ರ ಚರುರ್ಮುಖವಂದ್ಕಂ 1೪ ॥ ಕೂರ್ಮ 
ಸ್ವ ರೂಪಕ ಮಂದರಧಾರಿನ್‌ 1 ಲೋಕ ವಿಧಾರಕ ದೇವ ವವರೇಣ್ಯ 1? ॥ ಸೂಕರ 
ರೊಪ ಕ ದಾನವಶತ್ರೋ । ಭೂಮಿವಿಧಾರಕ ಯಜ್ಞ ವರಾಂಗ ॥ Ne | ದೇವ ನೃಸಿಂಹ 
ಹಿರಣ್ಯಕಶತ್ರೋ । ಸರ್ವಭಯಾಂತಕ ದೆ ಸ್ರತ ದೋ 1 ೭ ॥ ವಾಮನ ವಾಮನ 
ಯೋ ತೂ |. ದೈತ್ಯಕುಲಾಂಶಕ ಭಜ ತ. ॥1೮॥ ರಾಮಭ್ರಗೂದೃಹ 
ಸೂರ್ಜಿತದೀಪ್ರೇ 1 ಕ್ಷತ್ರಕುಲಾಂತ ಶಂಭುಪರೇಣ್ಣ ॥1೧॥ ರಾಘವ ರಾಘವ 
ರಾಕ್ಷಸಶತ್ರೋ!ಮಾರುತಿವಬ್ಲಭ ಜ್ಜಾಕಿಕಾಂ ೦ತ ॥1೧೦॥ ಬೇಷಪಸಿನಂದನ ಸುಂದರ ರೂಪಾ 
ರುಕ್ಮಿಣಿವಲ್ಲಭ ಪಾಂಡವಬಂಧೋ ॥ ೧೧ ॥ದ್ದೆ ತ್ಸ ವಿಮೋರುಕ ನಿಪ. " ಸುಖಾದೇ | ದೇವ 
ಹ ಬುದ್ಧ ಸ್ವರೂಪಾ ॥ ೧೨ ॥ ದುವ್ಪಕುಲಾಂ ಶಕ ಕಪ್ಪಿಸ ರೂಪಾ | ಧರ್ಮ 
ವಿವರ್ಧನ ಮೂಲಯುಗಾದೇ ॥ ೧೩ ॥ ಆನಾದತೀರ್ಥಕ್ರತಾ' ಹರಿಗಾಧಾ | ಪಾಪ 
ಹರಾ ಶುಭನಿತ್ಯಸುಖಾರ್ಥ ॥ ೧೪ ॥ 


ದ್‌ 


ಏಕಾಂತ ಭಕ್ತರಾದ ಸಂತ ಶುಕಾರಾಮಟಿ ರಾಜಿಯೋಗಿಯಾ! ಗಲು. ಈ ಕೆಳಗಿನ 
ಅಭಂಗವು ವಿರ್ಮಲನೊಬ್ಬ ನೆ ಶ್ರೇಷ್ಠ ಎಂಬ ಏಂಜ ರಕ್ಷಿಗೆ ಯೋಗ ನಿದರ್ಶನ 
ವಾಗಿದೆ : ಏಕಾಂತೀಚೆ ಸುಖ ದೇಯಿ ಮರುಜೀವಾ । ಅಥಾಶಯಾಬೀವಾ ೭ ಚಕ 
ವೋನಿ ॥ ಧ್ಯಾನಿರೂಪವಾ ಎಚೆ ನಾಮ ನಿರಂತರ । ಅಪು ಓಸರ ಜಹೆರೋಪೇದಿ ॥ 
ತ್ಸ ಸಿ ಮಾರು ಗೋದಿ ದೇಯಿದೇವಾ ! ದಾನಾಂಜಚಿ ವಿಶು ಹಿಲರಿ ಪೋನಿ ॥ ಮಕಾ 
ಮ್ತ ಣೆಮೀತೋ ದೀನಪಾಷ್ಠರಾಶಿ । ಘಾಲಾವೆ ಪಾರೀಸಿ ಮಾಯಬಃಪ ॥ 


66 


ಭಾಗ : ಎರಡು 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಪ್ರೊ, ಎಸ್‌. ಕೆ. ರಾಮಚಂದ್ರರಾವ್‌ 


ಮೊದಲ ಮಾತು 


ಕನ್ನಡನಾಡಿನಲ್ಲಿ ಆರುನೂರು ವರ್ಷಗಳ ಹಿಂದೆ ಸಣ್ಣದೊಂದು ತೊರೆಯಾಗಿ 
ಹರಿಯತೊಡಗಿದ ಹರಿದಾಸಪಂಥ ಮುಂದೆ ಮಹಾನದಿಯಾಯಿತು : ಅದರಿಂದ ಇಲ್ಲಿನ 
ನೆಲವೆಲ್ಲ ಫಲವತ್ತ್ಯಾಯಿತು. ಕಾಲಕ್ರಮದಲ್ಲಿ ನದಿಯು ಸೀಳುಸೀಳಾಗಿ ಒಡೆದು ನಾಡಿನ 
ಸಂಸ್ಕೃತಿಸಾಗರದಲ್ಲಿ ಸೇರಿಕೊಂಡಿತು. ನಾಲ್ಕುನೂರು ಪರ್ಷಗಳ ಹಿಂದೆ, ಪುರಂದರ 
ದಾಸರ ಕಾಲದಲ್ಲಿ ಇದು ಪ್ರವಾಹವಾಗಿಯೇ ಹರಿದಿತ್ತು ; ಹದಿನೈದು ಹದಿನಾರನೆಯ 
ಶತಮಾನಗಳಲ್ಲಿ ಅದರ ಓಡಿವೂ ವಿಸ್ತಾರವೂ ಹಿಗ್ಗಿ ದವು. ಅನಂತರ ನದಿಯ ರಭಸವು 
ಕಡಮೆಯಾದರೂ ಬರಗಾಲದಲ್ಲಿಯೂ ಬತ್ತದೆ, 'ನಲವನ್ನು ಬಗೆದರೆ ಹೊರಬರುವ 
ರುರಿಯಂತೆ, ಅಲ್ಲಲ್ಲಿ ಆಗಾಗ ಅಷ್ಟಷ್ಟು ಉಳಿದೇ ಬಂದಿತು. ನಮ್ಮ ಕಾಲಕ್ಕೂ ಅದು 
ಪೂರಾ ಮರೆಯಾಗಿಲ್ಲ. ಮರೆಯಾದೀತೆಂಬ ಹೆದರಿಕೆಯೇ ನೋ ಇತ 


ಹರಿದಾಸರು ಕನ್ನಡಹಾಡುಗಳನ್ನು ಹಾಡಿಕೊಂಡು, ಕೆಲವೊಮ್ಮೆ ಭಾವಪರವಶ 
ರಾಗಿ ಕುಣಿಯುತ್ತ, ಉಪಾದಾನಕ್ಕೆಂದು ಕೇರಿ ಕೇರಿಗಳಲ್ಲಿ, ಮನೆಮನೆಗೆ ಬರುವುದು 
ಹಿಂದಿನಿಂದಲೂ ಬಂದ ಪದ್ಧ ತಿ. ಕಳೆದ ತಲೆಮಾರಿನವರೆಗೂ ಎಲ್ಲ ಊರುಗಳಲ್ಲಿ ಹರಿ 
ದಾಸರನ್ನು ಕಾಣಬಹುದಾಗಿದ್ದಿತು. ನಮ್ಮ ಜನ ಇವರನ್ನು ಭಿಕ್ಷುಕರಂತೆ, ಭಿಕಾರಿ 
ಗಳಂತೆ ಪರಿಗಣಿಸಲಿಲ್ಲ ; ಇವರು ಮನೆಗೆ ಬಂದರೆ ಆದರಿಸಿ ಒಳಗೊಯ್ದು ಇವರಿಂದ 
ಹಾಡು ಹೇಳಿಸಿ, ಕೇಳಿ, ಕೈಲಾದುದನ್ನು ಕೊಟ್ಟು ನಮಸ್ಕಾರಮಾಡಿ ಕಳುಹಿಸುತ್ತಿದ್ದರು. 
ಸಂಪ್ರದಾಯವಂತರ ಮನೆಗಳಲ್ಲಂತೂ ಹರಿದಾಸರನ್ನು ವಾರವಾರವೂ ಬರಮಾಡಿ 
ಕೊಳ್ಳುವರು, ಹೊಸ ಹೊಸ ದೇವರನಾಮಗಳನ್ನು ಹಾಡಿಸುವರು, ಅನುಕೂಲಕ್ಕೆ 
ತಕ್ಕಂತೆ ಉದಾರವಾಗಿಯೇ ಉಪಚರಿಸುವರು. ಈಚೆಗೆ ಹರಿದಾಸರು ಅಷ್ಟಾ ಗಿ ಕಾಣಿಸಿ 
ಕೊಳ್ಳು ಸಪುದಿಲ್ಲವೆನ್ನಿ. 

ಹರಿದಾಸರನ್ನು ನೋಡಿದೊಡನೆ ಗುರುತಿಸುವುದು ಸಾಧ್ಯ. ಅವರ ಉಡುಗೆ 
ಸಂಪ್ರದಾಯದಿಂದ ಒಂದು ಬಗೆಯದು. ತಲೆಗೆ ಸುತ್ತಿದ ಶಾಟಿ, ಬಹುಶಃ ಗುರುಗಳು 
ಕೊಟ್ಟ ಶೇಷವಸ್ತ್ರ ; ಕಚ್ಚೆಪಂಚೆ, ಕಾಲಿಗೆ ಗೆಜ್ಜೆ, ಕೊರಳಲ್ಲಿ ತುಲಸೀಮಣಿಯಮಾಲೆ; 
ಗೋಪೀಚಂದನದ ಮುದ್ರೆ -. ನಾಮಗಳು. ಒಂದು ಕೈಯಲ್ಲಿ ಸಣ್ಣದೊಂದು ಬಡಿಗೆ 


69 


ಬಾಸೆ ಸಾಹಿತ್ಯ 


ಅಥವಾ ತಂಬೂರಿ, ಇನ್ನೊಂದರಲ್ಲಿ ಚಿಟಿಕೆ. ಕಂಕುಳಲ್ಲ ಇಳಿಬಿದ ಜೋಳಿಗೆ ಅಥವಾ 
ಗೋಪಾಳಬುಟ್ಟೆ. ಹಾಡುವುದು ಕನ್ನ ಡದ ದೇವರನುಮಗಳನ್ನೆ ೯ ಹೆಚ್ಚಾ ಗಿ ಪುರಂ 
ದರದಾಸರದು. “ತಪ್ಪ ದರೆ ವಿಜ ಮ. ಅವರ ಜೆ ಸೋಳಿಗೆಗೆ ಅಧವಾ ಗೋಪಾಳ 
ಬುಟ್ಟಿಗೆ ಹಾಕಬೇಕಾದುದು ಅಕಿ ಸಯನ್ನಷ್ಟೆ. ಅನುಕೂಲಸ್ಟರು ಅವರನ್ನು ಒಳಗೆ ಕರೆ 
ದೊಯ್ದು , ವೀಳೆಯದೆಲೆ, ತೆಂಗಿನಕಾಯಿ, ಬಾಳೆಹಣ್ಣು ಕ ದಕ್ಷಿಣೆಗಳನ್ನೂ ಕೊಡು 
ವರು ; ಕೊಟ್ಟಿ ದ್ದನ್ನೆಲ್ಲ "ಕೃಷ್ಣ್ಯಾರ್ಪಣ' ಎಂದು ದ್ವೀಕರಿಸುವರು ಅವರು. 

ಈ ಹೆರಿದಾಸರದು ಊಂಧವೃತ್ತಿ, ಎಂದರೆ-ಮನೆಮನೆಗೆ ಘು ದೇವರನಾಮ 
ಗಳನ್ನು ಹಾಡಿ, ಅವರಿವರು ತಮ್ಮ ಇಷ್ಟದಿಂದ ಕೊಟ್ಟಿ ಅಮ್ಬಿಷ್ಟ ನವೇ ತಂದು, ಮನೆ 
ಯಲ್ಲಿ ಅಡಿಗೆ ಮಾಡಿ, ದೇವರಿಗೆ ವಿಡೆಯಿಟ್ಟು 3 ಶಾವೂ" ಮನೆಯವರೂ ಉಣ್ಣುವರು. 
ಅವರಿಗೆ ಬೇರೆ ಯಾವ ವೃತ್ತಿ ಯಾಗಲಿ, ಇರದು ; ಇರಬಾರದು. ಇದುದನ್ನೆಲ್ಲ 
ಬಡಬಗ್ಗ ರಿಗೆ "ಕ್ರ ಷ್ಲ್ಯಾ ರ್ವಣ'ವೆಂದು ಹಂಚಿದ ನಂತರವೇ ಹರಿದಾಸರಾಗಿ ಹೊರಡು 
ವುದು | ಬಡತನವನ್ನು ವರಿಸಿಯೇ ಅವರು ಸವತ ಮುಂದೆ ಲೌಕಿಕ ಪ್ರಯೋ 
ಜನಕ್ಕಾಗಿ ಯಾವ 'ಉಪಾಧಿಯನ್ನೂ ಅವರು ಹಿಟಿಯುವ ಹಾಗಿಬ ಬೀಗೆಂದ 
ಮಾತ್ರಕ್ಕೆ ಅವರು ಸಂನ್ಯಾಸಿಗಳೇನ್ಲ. ಹರಿದಾಸರಲ್ಲಿ ಹಿಂದೆ ಕೆಲವು 'ಸಂನಾ, ಸಿಗಳೂ 
ಇದ್ದರು ; ನರಹರಿತೀರ್ಥರು, ಶ್ರೀಪಾದರಾಜರು, ವ್ಯಾಸ ಸರಾಯರು, ವಾದಿರಾಜರು, 
ರಾಘವೇಂದ್ರಸ್ವಾಮಿಗಳಿದ್ದ ಹಾಗೆ. ಆದರೆ ಬಹುಮಟ್ಟಿಗೆ ಹರಿದಾಸರು ಸಂಸಾರಿಗಳೇ, 
ಗೃಹಸ್ಥರೇ. 


ಹರಿದಾಸರು ಕಾಣಿಸಿಕೊಳ್ಳುವ ಮೊದಲು ನಮ್ಮ ಸಮಾಜದಲ್ಲಿ ಇಂಥವರಿಗೆ 
ಸ್ವಾನವಿದ್ದಿತು. ಹಾಡುತ್ತ, ಕುಣಿಯುತ್ತ. ಉಪಾದಾನದಿಂದ ಬದುಕುವವರು ನಮ್ಮ 
ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಇದ್ದರು. ದೇವರ ಹಿರಿಮೆಯನ್ನೂ, ಭಕ್ತಿಯ 
ಅಗತ್ಯವನ್ನೂ, ಮಹಾಪುರುಷರ ಪವಾಡಗಳನ್ನೂ ಕತೆಗಳಲ್ಲಿ ಕವಿತೆಗಳಲ್ಲಿ ಮೂಡಿಸಿ, 
ಅವನ್ನು ಜನರೆದುರು ಇಂಪಾಗಿ ಸಂಗೀತದಲ್ಲಿ ನಿರೂಪಿಸುವವರು ವೇದಯುಗದಲ್ಲಿಯೂ 
ಇದ್ದಿರಬೇಕು. ಊರೂರು, ಕೇರಿಕೇರಿಗಳಲ್ಲಿ ತಿರುಗಾಡುತ್ತ, ತಂಬೂರಿ ಮೂಟಿ 
ಕೊಂಡು ಹಾಡುತ್ತ ಹಾಡುಗಬ್ಬಗಳನ್ನು ಜನರಿಗೆ ಪರಿಚಯ ಮಾಡಿ ಕೊಡುವವರು 
ನಾಡಿನ ಎಲ್ಲ ಕಡೆಯೂ ಇದ್ದರು. ಇವರಿಗೆ ಸಾಹಿತ್ಯಜ ಜ್ಞಾನ, ಸಂಗೀತದಲ್ಲಿ ಪರಿಶ್ರಮ 
ಮಾತಿನ ಮೋಡಿ, ಭಾವುಕತೆ ಎಲ್ಲವೂ ಇದರೆ ಸೊಗಯಿಸುತ್ತಿ ದ್ದಿತು. ಇಂಥವರನ್ನು 
ಹಂದಿನವರು “ಕುಶೀಲವ'ರೆಂದು ಕರೆದರು. ರಾಮಾಯಣವನ್ನು ದೇಶದಲ್ಲೆಲ್ಲ 
ಇಪೊ ಿಂದು ವ್ಯಾಪಕವಾಗಿ ಹರಟಿದರು ಇವರೇ ; ಪುರಾಣದ ಕತೆಗಳೂ ಜಾನಪದ 


ವೃತ್ತಗಳೂ ಎಲ್ಲ ಹಳ್ಳಿಗಳಲ್ಲಿಯೂ ಹರಡಿದುದು ಇಂಥವರಿಂದಲೇ, ಒಂದೆಡೆ ಸಿದ್ದ 


70 


ಜಯನಗರದ ಈಜಿನ ದಾಸ ಸಾಹಿತ್ಯ 


ಸಿದ್ಧವಾದ ಸಂಸ್ಕೃತಿಯ ಪಾಕವನ್ನು ದೂರದೂರ ಕೊಂಡೊಯ್ದು ಜನಸಾಮಾನ್ಯರಿಗೆ 
ಉಣಷ೩ಡಿಸುವುದು ಇವರ ಕೆಲಸವಾಗಿದ್ದಿ ತು. 


ಭಾಗವತರು, ಪುರಾಣಿಕರು. ಗಮಕಿಗಳು, ಕೀರ್ತನಕಾರರು ಇದೇ ಕೆಲಸವನ್ನು 
ನಗರಗಳಲ್ಲಿ ನಡೆಸುತ್ತಿದ್ದ ರು. ಅವರವರ ಪಾಂಡಿತ್ಕ, ಪ್ರವಚನ ಕೌಶಲ, ಪ್ರೌಡಿಮೆ, 
ಪುಣ್ಯಗಳಿಗೆ ತಕ್ಕಂತೆ ಜನಪ್ರೀತಿಯೂ ಆದರಣೆಯೂ ಬೊರಕುತ್ತಿದವು ಾ: ಅವರ 
ಬದುಕೂ ನೆಮ್ಮದಿಯಾಗಿರುತ್ತಿಟ್ರ ರು. ಮನೆಮಾಡಿಕೊಂಡು, ಅಪಿ ಷ್ಟು, ಅನುಕೂಲ 
ವನ್ನೂ ಪಡೆದುಕೊಂಡು ನೆಲೆಸಲು ಸಾಧ್ಯವಿರುತ್ತಿದ್ದಿತು. ಸ್ಟೂಲವಾಗಿ ಹರಿದಾಸರು 
ಇದೇ ಗೋತ್ರಕ್ಕೆ ಸೇರಿದವರಾದರೂ ಅವರ ಜೀವನಕ್ರಮದಲ್ಲಿ ಮೇಲೆ ಹೇಳಿದವರಲ್ಲಿ 
ದ್ರಂತೆ ಆರ್ಥಿಕವ್ಯವಸ್ತೈೆ7। ಅಷ್ಟು ಪ್ರಾಮುಖ್ಯವರುತ್ತಿರಲಿಲ್ಲ" ಅವರು ಸಾಮಾಜಿಕನೆಲೆಗೂ 
ಅಷ್ಟೊಂದು ಗಮನ ಕೊರತ್ತಿರಲಲ್ಲ. ಅವರ ಬದುಕಿನ ರೀತಿ ಬೇರೆಯ ಬಗೆಯದು ; 
ಬಾಳಿನ ಧೋರಣೆ ಬೇರೆ. ಯಾವುದೊಂದು ನಿರ್ದಿಷ್ಟವೃವಸ್ಥೆಗೂ ಅವರು ಸಿಲುಕಿ 
ಕೊಳ್ಳುತ್ತಿರಲು... ಇಂಥದೇ ಮನೆಗ, ಇಷ್ಟೇ ಮನೆಗಳಿಗೆ, ಇದೇ ವೇಳೆಯಲ್ಲಿ 
ಹೀಗೆಯೇ ಹೋಗಬೇಕೆಂಬ ನಿಯಮ ಅವರಿಗನಿಐ: ಶಮಗೆ ಇಷ್ಟಬಂದ ಕೇರಿಯಲ್ಲಿ, 
ಸರಿಯೆಂದು ಶೋರಿದ ಮನೆಗಳ! ಹೋಗಿ, ಮನನ್ಸಿ ಬಂದ ದೇವರನಾಮಗಳನ್ನು 
ಹಾಡಿ, ಅವರು ಕೊಟ್ಟು ದನ್ನು ಕೊಟ್ಟಷ್ಟನ್ನು ಸಂಶೋಷದಿಂದ ಸ್ವೀಕರಿಸಿ ಬರುತ್ತಿದ್ದರು. 
ಯಾರೂ ಅವರನ್ನು ಲವ ವಿಧದಲ್ಲಿಯೂ ನಿರ್ಬಂಧಪದಿಸುವ ಹಾಗಿಲ್ಲ. ಹರಿದಾಸ್ಯ 
ವೃತ್ತಿಯ ಮುಖ್ಯ ಲಕ್ಷಣವೆಂದರೆ ಆದರ ಸ್ವಾತಂತ್ರ್ಯ ; ಯಾರ, ಯಾವುದರ ಹಂಗೂ 
ಆವರಿಗಿವ್ಬದಿರುವುದು. "ನೀನ್ಯಾಕೋ, ನಿನ್ನ ಹಂಗ್ಯಾಕೋ' ಎಂದು ದೇವರನ್ನೇ 
ಕೇಳುವ ಜನ ಆವರು! 

ಅವರಲ್ಲಿ ವೃವಸ್ಥೆಯೊಂದು ಇಲ್ಲದೆ ಇರಲಿಲ್ಲ. ಇದು ದಾಸಕೂಟದ ವ್ಯವಸ್ಥೆ. 
ಹರಿದಾಸರೆಪ್ಲ ಒಂದೇ ಕುಟುಂಬ ; ಅವರು ಎಲ್ಲೇ ಇರಲಿ ಒಂದು ಕುಟುಂಬಕ್ಕೆ ಸೇರಿ 
ದವರು. “ಹರಿದಾಸರೆನ್ನ ಬಾಂಧವರು' ಎಂದು ಪುರಂದರದಾಸರು ಹಾಡಿದರು, 
ಅಂಕಿತವಿಲ್ಲದೆ, ದೀಕ್ಷೆಯಿಲ್ಲದೆ ಯಾರೂ ಹರಿದಾಸರಾಗಲಾರರು ; ದಾಸಕೂಟಕ್ಕೆ ಸೇರ 
ದವರು ಅಂಕಿತವನ್ನು, ದೀಕ್ಷೆಯನ್ನು ಕೊಡುವ ಹಾಗಿಲ್ಲ. ಭಾಗವತರಿಗೆ, ಪುರಾಣಿಕರಿಗೆ, 
ಗಮಕಿಗಳಿಗೆ ಇಂಥ ಕಟ್ಟುಪಾಡೇನು ಇಲ್ಲ. ದಾಸಕೂಟ ಕಾಲ್ಬನಿಕವಾದ, ಭಾವ 
ಪ್ರಧಾನವಾದ ಒಂದು ವ್ಯವಸ್ಥೆ ಯಲ್ಲಿ ನಿಂತಿರುವುದು ಸ್ವಾರಸ್ಯ. ಆದರೆ ದಾಸಕೂಟದ 
ವ್ಯವಸ್ಥೆ ವಿಚಿತ್ರವಾದುದು ; ಅದಕ್ಕೆ ಒಂದೆಡೆ ನೆಲೆಯೆಂಬುದಿಲ್ಲ. ಅದನ್ನು 
ನರ್ವಹಿಸುವರೆಂಬ ಅಧಿಕಾರಿಗಳು ಇರುವುದ. ಅದಕ್ಕೆ ಎಲ್ಲಿಯೂ ಯಾವ ಬಗೆಯದೂ 
ಮೂರ್ತಸ್ವರೂಪವಿಲ್ಲ. ಎಲ್ಲೆಲ್ಲಿಯೋ ಇರುವ. ಎಐ ಕಾಲದಲ್ಲಿಯೂ ಇದ್ದ, ಹರಿ 
ದಾಸರ ಸಮುದಾಯ, ಸಮವಾಯ, ಸಮಖ್ಟಿ. ದಾಸಕೂಟ ಹರಿದಾಸರ ಮನಸ್ಸಿ 


71 


ದಾಸ ಸಾಹಿತ್ಯ 


ನಲ್ತಿರುತ್ತದೆ ಅಷ್ಟೆ K ಅದಕ್ಕೆ ಹೊರಗಿನ ಆಕಾರವಿಲ್ಲ. ದಾಸಕೂಟವೆನ್ನುವ ಭಾವನೆಯು 
ಎಲ್ಲ ಹರಿದಾಸರ ಮನಸ್ಸಿನಲ್ಲಿಯೂ ಇದ್ರು. ತಾವು ಅದಕ್ಕೆ ಜೇತನದಿಂದಲೂ, ಸಂಕಲ್ಪ 
ದಿಂದಲೂ, ಸಂಸ್ವಾರದಿಂದಲೂ ಸೇರಿದವರೆನ್ನುವ ನಿಷ್ಮೆಯಿರುತ್ತದೆ. 
ದಾಸಕೂಟಕ್ಕಿರುವ ನಿಯಮಗಳೂ ಸಾಧಾರಣವಾದುವು. ಸರ್ವಜನೀನ 
ವಾದುದು ; ಮೂಲಭೂತವಾದ ಮಾನವಧರ್ಮಕ್ಕೆ ಸಂಬಂಧಿಸಿದುವು. ಹರಿಯೇ 
ಪರನೆಂಬ ನಂಬಿಕೆ, ಮನುಷ್ಯನು ಅವನಿಗೆ ಅಧೀನ ಎನ್ನುವ ಅರಿವು, ಸಂಸಾರವು ಸತ್ಯ 
ಎಂಬ ಪರಿವೆ, ವೇದ-ಶಾಸ್ತ್ರ-ಪುರಾಣೇತಿಹಾಸಗಳಲ್ಲಿ ನಂಬಿಕೆ, ಸಾಲ ಮಾಡದಿರುವುದು, 
ಸಾಲದೆನದಿರುವುದು. ನಾಳೆಗೆಂದು ಇಡದಿರುವುದು, ಹರಿದಿನ-ವ್ರತಾಚರಣೆ ಬಿಡದಿರು 
ವುದು, ದೈವನಿಂದೆ ಕೇಳಿದರೆ ಆತ್ಮಶುದ್ಧಿ ಮಾಡಿಕೊಳ್ಳು ವುದು. ಹರಿಸೇವೆಗೇ ಜೀವನ 
ವನ್ನು ಮಾಸಲಾಗಿಡುವುದು. ಅನ್ನ ಪಾನಕ್ಕೆ ಅವಸರ ಬೀಳದಿರುವುದು. ಇಂದ್ರಿಯ 
ಗಳನೆಲ್ಲ ನಿಗ್ರಹಿಸುವುದು, ಭಾವಶುದ್ಧಿಯಲಿ ನಿಠ್ಠ ತಿರುಗುವುದು, ಕಣ್ಣು ದ್ಲೂ ಕುರುಡ 
ನೆಂದೆನಿಸುವುದು ಇವೆಲ್ಲ ಹರಿದಾಸ್ಕದ ನಿಯಮಾವಳಿಯಲ್ಲಿ ಸೇರುತ್ತವೆ. ದಾಸರು 
ಪ್ರಾಪಂಚಿಕವಾದ ಯಾವ ಉದ್ಯೋಗವನ್ನೂ ಹಿಡಿಯುವುದಿಲ್ಲ : ಸಾಮಾನ್ಭ ವೃವ 
ಹಾರಗಳಲ್ಲಿ ಪಾಲುಗೊಳ್ಳು ವುದಿಲ್ಲ. ಗಳಿಸಿ ಕೂಡಿಡುವ ಗೀಳು ಅವರಿಗೆ ಸಲ್ಲದು. 
ಮುಂದಿನ ವಿಚಾರದಲ್ಲಿ ಅವರು ಆತಂಕಪಡುವುದಿಲ್ಲ. ಕೊಡುವ ಕರ್ತ ಬೇರೆ ಇರಲಾಗಿ 
ನಾನೇಕೆ ಬಡವ ? ನನಗೆಲ್ಲಿಯ ಚಿಂತೆ ? ಅಂಜಿಕೆ ಇನ್ನು ಏಶಕ್ಕೆ ? ಬಂದುದೆಲ್ಲ 
ಬರಲಿ, ಗೋವಿಂದನ ದಯವೊಂದಿರಲಿ .. ಇದು ದಾಸರ ನಿಲುವು. ಈ ನಿಲುವಿಗೆ 
ಅನುಕೂಲವಾಗತಕ್ಕ ನಿಯಮಗಳನ್ನು ಅವರು ಪಾಲಿಸುತ್ತಾರಷ್ಟೆ. 

ಈ ನಿಯಮಗಳನ್ನೂ, ಅದಕ್ಕೆ ಮೂಲಭೂತವಾದ ಮನೋಧರ್ಮವನ್ನೂ, 
ಮನಸಾರೆ ಒಪ್ಪ, ಮನವೊಪ್ಪುವಂತೆ ನಡೆಸಿದರೆ ಆಯಿತು. ನಡವಳಿಕೆಯ ಪರಿಶೀಲನೆ 
ಯಾಗಲಿ ಪರಾಮರ್ಶೆಯಾಗಲಿ ಅವರವರಿಗೆ ಬಿಟ್ಟುದು. ದಾಸಕೂಟವೆಂದು ವಿಚಾರಣೆ 
ನಡೆಸುವ ವ್ಯವಸ್ಥೆ ಏನೂ ಇರದು. ಕೂಟಕ್ಕೆ ಸೇರಿಸಿಕೊಳ್ಳುವುದಾಗಲಿ, ಕೂಟದಿಂದ 
ಹೊರಗೆ ಹಾಕುವುದಾಗಲಿ ನಡೆಯುವುದಿಲ್ಲ. ಕೂಟಕ್ಕೆ ಸದನ್ಯತ್ವವೆನ್ನುವ ಬಾಹ್ಯ 
ಲಾಂಛನವಾಗಲಿ, ಶುಲ್ಕವಾಗಲಿ ಇರದು. ದಾಸಕೂಟವು ಯಾವ ಮಜಕ್ಕಾಗಲಿ, 
ಮತಕ್ಕಾಗಲಿ ಸೇರಿದ ಸಂಸ್ಥೆ ಯಲ್ಲ. 

ದಾಸಕೂಟಕ್ಕೆ ಮುಖ್ಯವಾದುದು ಪರಂಪರೆ. ಈ ಪರಂಪರೆ ಶ್ರೀಪಾದರಾಜ 
ರಿಂದ ಪ್ರವರ್ತಿತವಾಯಿತೆಂದು ನಂಬಿಕೆಯಿದೆ. ಅವರ ಶಿಷ್ಯರಾದ ಪುರಂದರದಾಸರ 
ಕಾಲದಲ್ಲಿಯೂ, ಅವರ "ಶಿಷ್ಟ'ರಾದ ವಿಜಯದಾಸರ ಕಾಲದಲ್ಲಿಯೂ ದಾಸಕೂಟವು 
ವ್ಯಾಪಕವಾಯಿತೆಂದೂ ಪ್ರತೀತಿ. ಹಾಗೆಂದೇ ದಾಸಕೂಟದವರು ಈ ಶ್ಲೋಕವನ್ನು 
ಮೂಲಮಂತ್ರದಂತೆ ಬಳಸುತ್ತಾರೆ. 


72 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ನಮಃ ಶ್ರೀಪಾದರಾಜಾಯ ನಮಸ್ತೇ ವ್ಯಾಸಯೋಗಿನೇ । 
ನಮಃ ಪುರಂದರಾರ್ಯಾಯ ವಿಜಯರಾಜಾಯ ತೇ ನಮಃ ॥ 


ಈ ನಾಲ್ವರಲ್ಲಿ ಶ್ರೀಪಾದರಾಜರೂ ವ್ಯಾಸರಾಯರೂ ಪುರಂದರದಾಸರೂ ಹೆಚ್ಚು 
ಕಡಮೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರು. ವಿಜಯದಾಸರು ಸುಮಾರು ಒಂದು 
ನೂರು ವರ್ಷಗಳನಂತರ ಬಂದವರು ; ಅವರಿಗೆ ಪುರಂದರದಾಸರು ಕನಸಿನಲ್ಲಿ ಕಾಣಿಸಿ 
ಕೊಂಡು ಅಂಕಿತವನ್ನು ಕೊಟ್ಟರಂತೆ. ಅವರ ಸ್ಥಳ ಮಗಿನ ಹೈದರಾಬಾದು ಪ್ರಾಂತ್ಯದ 
ರಾಯಚೂರು ಪ್ರದೇಶ. ಒಂದು ದೃಷ್ಟಿಯಲ್ಲಿ ವಿಜಯನಗರದ ಹಂಪಿಯಿಂದ ದಾಸ 
ಕೂಟದ ಕೇಂದ್ರವು ಇಲ್ಲಿಗೆ ಬದಲುಗೊಂಡಿತು ಎನ್ನಬಹುದು. ಪುರಂದರದಾಸರ 
ಕಾಲದ ನಂತರ ಮರೆಯಾಗಿಬಿಟ ತ್ರ ದಾಸಕೂಟವನ್ನು ಮತ್ತೆ ಉಸಿರುಕೊಟ್ಟು ಬದುಕಿಸಿ 
ದವರು ವಿಜಯದಾಸರು. ಇವರಿಗೆ ಹಲವಾರು ಶಿಷ್ಯರಾದರು, ಒಬ್ಬೊಬ್ಬ ಶಿಷ್ಯನಿಗೂ 
ಪ್ರಶಿಷ್ಯರಾದರು. ವಿಜಯದಾಸರ ನಂತರ ಗೋಪಾಲವರಲ, ವೆಂಕಟವಿರಲ, ವ್ಯಾಸ 
ವಿಠಲ, ಮೋಹನವಿಠಲ ಮೊದಲಾದ ಅಂಕಿತಗಳನ್ನು ಪಡೆದುಕೊಂಡವರು ತಂತಮ್ಮ 
ಪರಂಪರೆಗಳನ್ನು ಬೆಳೆಸಿದರು. ಈ ಪರಂಪರೆಗಳಲ್ಲಿ ಕೆಲವು ಇಂದಿನವರೆಗೂ ಉಳಿದು 
ಕೊಂಡು ಬಂದಿವೆ. ಚಿಪ್ಪಗಿರಿ, ಗದ್ದಾಲ, ಮಾನ್ವಿ. ಸುರಪುರ, ಖೇಡ, ಸಂತೆ 
ಬೆನ್ನೂರು, ಹರಪನಹಳ್ಳಿ, ಲಿಂಗಸುಗೂರು, ದೊಡ್ಡಬಳ್ಳಾಪುರ, ರಾಣಿಬೆನ್ನೂರು, 
ಮಳದೇವರಾಯನದುರ್ಗ. ಕಂಪ್ಲಿ, ಚಿಕ್ಕೋಡಿ ಈ ಸ್ಥ ಳಗಳು ಪ್ರಧಾನವಾಗಿ ಹರಿ 
ದಾಸರ ಕಾರ್ಯಕ್ಷೇತ್ರಗಳಾದುವು. 

ಈ ಪರಂಪರೆಗಳಲ್ಲಿ ಬಂದ ಹರಿದಾಸರು ತಮ್ಮ ಪ್ರಾಚೀನರನ್ನು ಸ್ಮರಿಸಿಕೊಳ್ಳುವ 
ಸಂಪ್ರದಾಯವಿದೆ. ಈ ಪರಂಪರೆಯೇ ದಾಸಕೂಟದ ಮೂರ್ತರೂಪ ಎಂದರೆ 
ತಪ್ಪಾ ಗದು. 

ಎಲ್ಲ ಪರಂಪರೆಗಳಿಗೂ ಆದ್ಯರು ವಿಜಯದಾಸರೇ (೧೬೮೭-೧೭೫೫), ಅವರಿಗೆ 
ಪ್ರಾಚೀನರೆಂದರೆ ಪುರಂದರದಾಸರು (೧೪೮೪. ೧೫೬೪), ಅವರ ಹಿಂದಿನವರು ವ್ಯಾಸ 
ತೀರ್ಥರು (೧೪೪೭-೧೫೩೯), ಅವರ ಗುರುಗಳು ಶ್ರೀಪಾದರಾಜರು (ಸುಮಾರು 
೧೪೫೦), ದಾಸಕೂಟದ ಎಲ್ಲರಿಗೂ ಈ ನಾಲ್ವರು ಹಿರಿಯರೇ, ಪ್ರಾಚೀನರೇ, 
ಆದ್ಯರೇ ಹೀಗೆಂದೇ ಅವರ ಸ್ತೋತ್ರ ಪ್ರಸಕ್ತವಾಗಿದೆ. 

ದಾಸಕೂಟದ ಸ್ವಾರಸ್ಯವೆಂದರೆ ಅವರು ಸುಮಾರು ಐದುನೂರು ವರ್ಷಗಳಲ್ಲಿ 
ಸಿದ್ದ ಪಡಿಸಿರುವ ವಿಪುಲವಾದ, ವಿಶಿಷ ವಾದ ಸಾಹಿತ್ಯ. ಪುರಂದಂರದಾಸರೊಬ್ಬರೇ 
ನಾಲ್ಕುಲಕ್ಷ ಎಪ್ಪತ್ತೈದುಸಾಎರ ಕೃತಿಗಳನ್ನು ರಚಿಸಿದರೆಂದು ಪ್ರತೀತಿ ; ಅವರಿಂದ 
ಅಂಕಿತವನ್ನು ಪಡೆದುಕೊಂಡ ವಿಜಯದಾಸರು ಇಪ್ಪತ್ತೈೈದುಸಾವಿರ ಕೃತಿಗಳನ್ನು 
ರಚಿಸಿ ಐದುಲಕ್ಷವನ್ನ್ನು ಪೂರ್ಣ ಮಾಡಿದರಂತೆ ! ಜಗನ್ನಾಥದಾಸರು ನೂರಾರು 


73 


ದಾಸೆ ಸಾಹಿತ್ಯ 


ಪದಗಳನ್ನ ಲ್ಲದೆ "ಹರಿಕಥಾಮ ತನುರೆ'ವೆನ್ನುವ ದೊಡ್ಡ ಗ್ರಂಥವನ್ನೂ ರಚಿಸಿದರು, 
ಗೋವಾಲದಾಸರು ಮೊದಲಾದವರು ಕೂಡ ಲಧಿಕ ಸಂಖ್ಯೆಯಲ್ಲಿ ಪದಗಳನ್ನು 
ರಚಿಸಿದ್ದಾ ರೆ. ಹೀಗಾಗಿ ಹರಿದಾನಿಸಾಯಿತ್ತ ವೆಸ್ಸು ವುದು ಕನ್ನಡ ವಾಟ್ಮಯದ ಏಶಿಷ್ಟ 
ವಾದ ಬಂದು ಪ ಪ್ರಕಾರವಾಗಿ ವರಿಣಮಿಗಿದ. ಅದರ ಸಮಗ್ರವಾದ ಅಧ್ಭಯನ ಇನ್ನೂ 


re ಖಾರ wl 


ನಡೆಯಚನೇಕಾಗಿದೆ ; ಎಲ್ಲ ದಾಸರ ಕ ತಿಗಳ ಸಂಗ್ರಹದ : ನಲನ ಕೂದ ಸರಿಯಾಗಿ 
ನಡೆದಿಲ್ಲ. 

ಾಸರ ರಚನೆಗಳೆಲ್ಲ ಕನ್ನ ದನುಟಿಯಲ್ಲಿಐಎ; ಕ ವಶೆಗಳೆ ಧಾಟಮುಲೈವೆ. ಅವುಗಳಿಗೆ 
ರಾಗ, ತಾಳಗಳನ ಸು EE ಉಂಟು. ಇಲಿಮುಗದೇ ದೇವರು ಕೀರ್ತ 
ನೆಗೆ ಒಲಿಯುವನು ಎನ್ನುವ ನಂಬಿಕೆ ಇದಕ್ಕೆ ಕಾರಣ. ಶ್ರೀಪಾದರಾಯರು... 


ಧ್ಯಾನವು ಕೃತಯುಗದಲ್ಲಿ ಯಜನ 
ಯಜ್ಞವು ತ್ರೇತಾಯುಗದಲ್ಲಿ 
ಬಾನವಾಂತಕನ ದೇವತಾರ್ಚನೆಯು 

ದಾ ಿಪರಯುಗದಲ್ಲಿ ಕಲಿಯುಃ1ಟ ಗಂಬಟ 
ಕೇಶವನೆಂದರೆ ಕೈಣೊಡುಕುಸು UಂNಗಿದಿಲಲ | 


AO er deme 


ಈ 


ಗ್ಯ 1 


ಎಂದು ಹೇಳಿ ಕೀರ್ಪನ ಪದ್ಧ ಪಗ ಕಾರಬಲರಾದರು. ೧ ಗವಿ ನಿ ಸಂಗೀಶವನ್ನು 
ಪ್ಪ ವನ್ನು ಹರಿದಾಸರು ಹಿಡಿದರು. ಕ.ಸಾನಟತಿ ಸಂ/»:ಭಪಣ್ಣ ರಿಯ ನೂದಲ ಹಂತ 
ಗಳಲ್ಲಿ ಹರಿದಾಸರು ನೆರವಾದುದೂ ಸ್ಪಾರಸ್ತಮಾದ ಏವರವೇ : ಆದರ ಪ್ರಸ್ತಾಪ 
ಬೇರೆಡೆ ಬರುತ್ತದೆ. 
ಹರಿದಾಸರು ಕನ್ನ ಡವನ್ನು ಬಡಿದುದು ಇಲ್ಲಿ ಮು. ಲ ವಾದುದು, ಭಾಗವತರೂ, 
ಪುರಾಣಿಕರೂ ಮೂಲ "ಸಂಸ್ಕ ಶಜಸ್ನೇ ಯೇಲ, ಕನ್ನಿ ದದಲ್ಲ ಆರ್ಥ್ಭವನ್ನು ವಿವರಿಸು 
ತ್ರಿದ್ದರು ; ಪಂಡಿತರಂತೂ. ಸಂಸ್ಕೃತದಲ್ಲಿಯೇ ವಾಕ್ಕಾ ರ್ಥಗಳನ್ನೂ "ವ್ಯಾ ಖ್ಯಾನ 
ಗಳನ್ನೂ ನಡೆಸುತ್ತಿದ್ದ ಸು ಕನ್ನಡವು ಮಡಿಗೆ : ಬಾರದು ಎನ್ನು ವ ಹಟ ಅವರಲ್ಲಿ. 
ಹರಬಾಸರಲ್ಲಿ ಆದ್ಯ ರು ಸಂಸ್ಕೃತ ಸೀ ಆಗಿದ್ದ ರೂ ಜನಾ “ಗೆ ೨೪ಯ ಹೇಳುವ 
ಕೆಲಸಕ್ಕೆ ಕನ್ನ ಡವನ್ನು ಧಾರಾಳವಾಗಿ ಬಳಸಿದರು. “ದಾಸಕೂಟದ ಪ್ರವರ್ಶಕರೆನಿಸಿದ 
ಶ್ರೀಪಾದರಾಜರ ಕನ್ನ ಡದಲ್ಲಿ ಉಗಾಭೋಗಗಳನೂ » ಪತ್ತ ನಾಮಗಳನ್ನೂ ರಚಿಸಿ 
; ಪೂಜೆಯ ಕಾಲದಲ್ಲಿ ಅವನ್ನು ಹಾಡುವ ಪಗ ತಿಯ ನ್ನೂ ಹಾಕಿಕೊಟ್ಟ ರು! 
"ಭ್ರಮರ" "ವೇಣು' ಮತ್ತು "ಗೋಪೀ" ಗೀತಗಳು ಶಿಳಗನ್ಸ ಡದ ಕವಿತೆಗಳು. 
ವ್ಯಾಸತೀರ್ಥರು ಆ ಕಾಲಕ್ಕೆ ಆಜಾ 'ರೆಂದು ಬೆ ಕ್ರಿ, ಸಿದ್ದ ರಾಗಿದ್ದ ರೂ. "ತರ್ಕ 
ನು "ನ್ಯಾಯಾಮ್ಭ ತ' ಗ ಕ್ಲಿಷ್ಟ ಪ್ಪ ಶಾಸ್ತ್ರಗ ಗ್ರಂಥಗಳನ್ನು ರೆಚಿಸಿದವರೆಂದು 


74 


| pm Ke ತೆ pe ಗ mes! na) Po 
ಎಖ್ಯಾತರಾಗಿದ್ದರೂ. ಕರ್‌ ಜ್‌ (1ರ ಲ್ಪ ಬರದರು, ಮಠಾಧಿವತಿಗಳೂ, 
೨ ನ ಫಾ ಸ ) 
ಸಂಪ್ರದಾಯನಿಷ್ಠರೂ, ರಾಸ ಸ್ಪವಾರಂಗಪರೂ ಆದ ನುರಿಬ್ಬಿರು ವಿಜಯನಗರದ 
Rr eT A ec ಆಗಿ ಉಚ 
ಅರಸರಿಂದಲೂ ಮುಖಾಜನಟಿಂಬಲೂ ಸನ್ಮ್ನುನಿರ ರರಾಗ ದ್ದ ವರು: ಉಜ್ಜ ಒಲವಾದ 


ವ್ಯಕ್ತಿತೆ ಶೈ ಆವರಿಲ್ಬ ರದು. ವೇಯಾಂಶವಾಕ್ಲೂರ್ಡಿಗಳಲ್ಲಿ ಅನುಲ ಬಾಯಿಕಟ್ಟು ವವರು 


ಹ ರ ದಲ್ಲಿಯೇ ಇರಿದ. ಇಂಭವರು ಕಪ್ಪ ಬಾಷೆಯಲ್ಲಿ ಬರೆಯತೊಡಗಿ 
ದುದು ಅವರ ಕಾಲದ ಒಂದು ಲಿಂಶಿಯೇ ಅಗ ಹೋಯಿ. 


ಕನ್ನಡದ ಬಣ್ಣ, ಒಟ ಉಟಿಯದ. ಆದರ್ವಿ ಸಫಲವಾಯಿಶು; ಕನ್ನ ಡದಲ್ಲಿ 
ಹರಿದಾಸ ನ ಒಲ! ಯ RT ಬಂದಿತು. ಪುರಂದರದಾಸರ ಫೇ ಯಿಂದ 
ಕನ್ನ ಡದ ಚಾಯಃಖಾನ ಪೌ)ಭರಾಯಿಶು: ಮುಂಡ ಸಾ ಸಾರೋದ್ಬಾ ರವಾಗಿ ಬೆಳೆಯಿತು. 
ತ ಜು ರೀಯಗಳು, ಶಾಸ್ತ್ರಗ್ರಂಭಗಳ ಸಾರ, ಆಚಾರ್ಯ ರ ಬೋಧೆ ಇವೆಲ್ಲ 
ತಿಳಿಗನ್ನ ಡದಲ್ಲಿ ಸಾ ಮಾನ ಮುನುಷ್ಯರಿಗ ಎಟುಕುಪವಂತೆ ಮಾಡಿದವರು ಹಡಿದಾಸರು. 
ಚು ಟಿ ದ ಸಿ೦ಗ್ಗಿ ಅ ಔಛಗಿವು ಮುಟ್ಟಿ ಗಳ ಯೂ ಹರಿಯುವಂತೆ ಮಾಡಲು 


ಅವರು A ಇದಕ್ಕ ವಿರೊಂಧಎರಲ್ಲಿವಂದಲ್ಲ. ಹಳೆಯ ಪದ್ದತಿಯ 
ಪಂಡಿತರು. ಶತ್ರ್ರ್ರಜಿಜ್ಲಾ ಸಗ, ಶಾಸ್ತ್ರಸ್ರುವಚನಕ್ಕೆ, ಭಗವದಾರಾಧನೆಗೆ ಸ ಸ್ಥತವೇ 
ಸರಿ; ಕನಬಕೆ ಸಕ್ಕೆ ಬಾರದು ಎಂದು ವಾದಮಾಟಿದರು. ಭತ್ತಗಿಂತೆ ಜ್ಞಾ ನ 
ಮುಖ್ಯ ; ಜ್ಞಾನವು ಲುಪ್ತೆಗಳ ಆಲೋಡನೆಯಿಂದಲೇ ಬರಶಕ್ಕುದು. ಇದನ್ನು 
ಸಂಸ್ಕ ತದ ನೆರವಿನಿಂದ ಸಾಧಸಿಕೊಳ್ಳ ಬೇಕು ಎನ್ನುವ ಹ॥ ಅವರದ್ದು . ಅವರಿಗೆ 
ಶಾಸ್ತ್ರಪಾಂಡಿತ್ಶ » ಸಂಸು ೫ ಶ್ಲ ಹ ಆಚಾರ ನಿಷ್ಮೆ ಇವು ಆನಿವಾರ್ಯನವೆನಿಸಿದುವು 
ಮರದಲ ಏಬಾ, ಸರಾ! ವರು ಠಮ್ಮ ಟೃತಿಹ್ಟೆಯನ್ನು ಶಾಖಿಟ್ಟುಕೊಳ್ಳಲು 
ಈ ನಿಲುಐನ ಮೇಲೆ ನಿಂಜು ಯೋಲೂಟದರು. ಮಠಾಧಿಪತಿಗಳು ಇವರನ್ನು ಎದುರು 


ಹಾಕಿಕೊಳ್ಳುವ ಹಾಗ ಇರಲ್ಲ ; ಇವರ ಪ್ರಾಬಲ್ಕ ಎಎ. ಮಠಗಳಲ್ಲಿಯೂ ಇದ್ದಿತು. 
ಇವರನ್ನು ಜನ "ವ್ಹಾ ಸಕೂಟ'ದವಲೆಂದು ನಿಬಿ ೀಶಿಸಿದರು. ಶಾಸ್ತ್ರಗ್ರಂಧಗಳ ರಚನೆ, 
ವ್ಯಾಖ್ಕಾನ, ಪಾಠ ಇವೇ ಇವರ ಮುಖ್ಯ ಹಪ್ಸಾಸಗಳು. ಶಾಸ್ತ್ರಗಳನ್ನು ಓದದೆ, 
ಓದಿದರೂ ಅಲೆಯ ಮೇಲೇರಿಸಿಕೊಳ್ಳ ಬೆ, ದೊರಟಿಂಬಲೇ ಕೈಮುಗಿದು, ಭಕ್ತಿಯ 
ನೆಲೆಯಲ್ಲಿ ಕನ್ನಡದಲ್ಲಿಯೇ ತಮ್ಮ ಮುಕ್ತಿಯನ್ನು ಸಾಧಿಸಿಕೊಳ್ಳಲು ಹಾಡುಗಳನ್ನು 
ಕಟ್ಟೆ, ಹಾದಿ. ಅವ್ಟುಳ ಗಪಿಗೆ ಕುಣಿದು ಜಜಗಳಲ್ಲಿ ಭಕ್ತಿ ಮಾರ್ಗವನ್ನು ಪ್ರಚಾರ 
ಮಾಡುತ್ತಿ ದ್ದ ವರು ದಾಸಳೂಟದವರು. ವ್ಯಾಸಕೂಟಕ್ಕೂ ದಾಸಕೂಟಕ್ಕೂ oa 
ವಿರೋಧವೂ ಯಾವ ಕಾಲದಲ್ಲಿ ಸ್ಪಷ್ಟಮಾ ವಾಗಿ ಮೈದುಂಬಿ ಬಂದುವೋ ಜಳ 
ಕಷ್ಟ. ಕನ್ನಡದಲ್ಲಿ ಹರಿದಾಸ ಸಾಹಿತ್ಯಕ್ಕೆ ಪ್ರವರ್ಶಕಲೆನಿಸಿದ ಶ್ರೀಪಾದರಾಜರ 
ಕಾಲದಲ್ಲಿಯೇ ವ್ಯಾಸಕೂಟದವರು ದಾಸಕೂಟದವರೂ ಬೇರೆ ಬೇರೆ ದಾರಿಗಳನ್ನು 


75 


ದಾಸ ಸಾಹಿತ್ಯ 


ಹಿಡಿಯಲಾರಂಭಿಸಿದರೆಂದು ತೋರುತ್ತದೆ. ವ್ಯಾಸತೀರ್ಥರ ಕಾಲದಲ್ಲಂತೂ ಇವು 
ಬೇರೆಯಾದುದು ಸ್ಪಷ್ಟವಾಗಿದ್ದಿತು ; ಅವರ ಶಿಷ್ಯರಾದ ಪುರಂದರದಾಸರೇ ದಾಸ 
ಕೂಟದ ಅಧ ಕ್ವರ್ಯುಗಳಾದರು. ಆದರೆ ಶ್ರೀಪಾದರಾಜರೂ, ವ್ಯಾಸತೀರ್ಥರೂ 
ಮಠಾಧಿಪತಿಗಳಾಗಿದ್ದು ವ್ಯಾಸ-ದಾಸಕೂಟಗಳೆರಡಕ್ಕೂ ಪೋಷಕರಾಗಿದರು. 

ಮುಂದೆ ಹೀಗೆಯೇ ಸೋದೆಮಠದ ವಾದಿರಾಜರೂ, ಮಂತ್ರಾಲಯ ರಾಘ 
ವೇಂದ್ರ ಸ್ವಾಮಿಗಳೂ ಎರಡೂ ಕೂಟಗಳನ್ನು ಬೆಳೆಸಿಕೊಂಡು ಬಂದರು. ಆದರೆ 
ಬಹುಮಟಿ ಗೆ ದಾಸಕೂಟವು ಮಠಗಳಿಂದ ದೂರ ಸರಿಯಿತೆನ್ನಬಹುದು. ಕರ್ಮಠ 
ರಾದ, ವಾದನಿಷ್ಣಾತರಾದ ಪಂಡಿತರು ದಾಸರನ್ನು ಹತ್ತಿರ ಇರಗೊಡಲಿಲ್ಲ. 
ಕಾಲಕ್ರಮದಲ್ಲಿ ದಾಸಕೂಟ ಬಲಹೀನವಾಗಿ ಉಳಿದುಕೊಂಡದು ಈ ವಿರೋಧದ 
ಪರಿಣಾಮವಾಗಿಯೇ ಇದ್ದೀತು. ದಾಸಕೂಟವು ಮಾಧ್ವಮತದ ವ್ಯಾಪ್ಲಿಯಲ್ಲಿಯೇ 
ಬೆಳೆಯಬೇಕಾಗಿಬಂದುದೂ, ಮಾಧ್ವಮರಗಳು ಪ್ರಬಲವಾದುದೂ ಕಾರಣಗಳಿರ 
ಬಹುದು. ಕೆಲವು ಮರಗಳೇನೋ ಹರಿದಾಸಪಂಥವನ್ನು ಪೋಷಿಸಿಕೊಂಡು ಬಂದು 
ವೆಂದು ಹೇಳಬೇಕು ; ಆದರೆ ಇವು ನಿಯಮದ ಅಪವಾದಗಳಂತೆ. 

ವ್ಯಾಸಕೂಟಕ್ಕೂ ದಾಸಕೂಟಕ್ಕೂ ನಡುವೆ ಇದ್ದ ವ್ಯತ್ಯಾಸವನ್ನೂ, ಅದರ 
ಸ್ವಾರಸ್ಯವನ್ನೂ ಜನರಂತೂ ಗಮನಿಸಿದರು ; ಅವರ ಒಲವು ದಾಸಕೂಟದ ಕಡೆಗಿದ್ದಿ 
ತೆಂದು ಬೇರೆ ಹೇಳಬೇಕಾಗಿಲ್ಲ. ಎರಡರ ಮೂಲಪ್ರಮೇಯಗಳು ಒಂದೇ ಆದರೂ, 
ಎರಡರ ಹಿಂದಿದ್ದ ತಾತ್ವಿ ಕ ನೆಲೆ ಒಂದೇ ಆಗಿದ್ದರೂ ಅವು ಹಿಡಿದ ದಾರಿಗಳು ಬೇರೆ 
ಯೆಂಬುದು ಜನರಿಗೆ ಆಡು ಆಶ್ಚ ರ್ಯವೇನಿಲ್ಲ . ಭಕ್ತಿಯಿಂದಲೇ ಮುಕ್ತಿ, 
ಬೇರೆ ದಾರಿಯಿಲ್ಲ ಎನ್ನುವುದು ಹರಿದಾಸರ ಬೋಧೆಯ ತಿರುಳೆಂಬುದು ಜನರಿಗೆ ತಟ್ಟಿ ನೆ 
ಮನದಟ್ಟಾ ಯಿತು. ನ ನಿಲುವು ಅವರಿಗೆ ಹಿಡಿಸಿಯೂ ಹಿಡಿಸಿತು. ದಾಸರು ಬಳಸಿದ 
ಭಾಷೆಯ. ಜನರಿಗೆ ತಿಳೆಯುವಂಧದೇ. ಜಗನ್ನಾಥದಾಸರು ತಮ್ಮ “ಹರಿಕಥಾಮೃತ 
ಸಾರ ದಲ್ಲಿ - 


ಸಂಸ್ಕೃ ತವಿದಲ್ಲಿ ೦ದು ಕಾುಹಕಿ ತಿ _ 
ರಸ್ಕರಿಸಲೇನಹುದು, ಭಕ್ತಿ ಪು. 
ರಸ್ವರದಿ ಕೇಳ್ದರಿಗೆ ಒಲಿವನು ಪುಷ್ಕರಾಕ್ಷ ಸದಾ 
ಕ್ಟ್ರ ತಿಪತಿಕಥಾನ್ವಿತವೆನಿಪ ಪ್ರಾ - 
ಕೃತವೇ ತಾ ಸಂಸ್ಕೃತವೆನಿಸಿ ಸ 
ದ್ದ ತಿಯನೀವುದು ಭಕ್ತಿ ಪೂರ್ವಕ ಕೇಳಿ ಪೇಳ್ವ ರಿಗೆ 
ಎಂದು ಹೇಳಿರುವುದು ಬರಿಯ ಸಮಾಧಾನವಲ್ಲ ; ಪ್ರಚೋದನೆಯೇ ಎನ್ನ ಬಹುದು. 


76 


ಉಯೆನಗರದ ಈಚಿನ ದಾಸೆ ಸಾಹಿತ್ಯ 


ವ್ಯಾಸಕೂಟದ ಹಟಮಾರಿಗಳಿಗೆ ಇದು ಉತ್ತರದಂತಿದೆ. ಜನಸಾಮಾನ್ಯರು ಮೆಚ್ಚಿ 
ಕೊಂಡರು :; ದಾಸರನ್ನೂ ಅವರ ಹಾಡುಗಳನ್ನೂ ಆದರದಿಂದ ಬರಮಾಡಿಕೊಂಡರು. 


ಪೀಳಿಗೆಯಲ್ಲಿ ಮೊದಲಿಗರು 


ಹರಿದಾಸಪಂಥದ್ರು ಮಧ್ವಾಚಾರ್ಯರಿಂದಲೇ ಆರಂಭವಾಯಿತೆಂದು ದಾಸಕೂಟ 
ದವರಲ್ಲಿ ನಂಬಿಕೆಯಿದೆ ದ್ರೆ  ಟತೆಮತಪ್ಪ ಸ್ರವರ್ತಕರಾದ ಮಧ್ವಾ ಚಾರ್ಯರು ಹೆನ್ನೆ 
ರಡನೆಯ EE ಕದೆಯ ಭಾಗದಲ್ಲಿದವರು : ದಕ್ಷಿಣಕನ್ನ ದ್ದ ಜಿಲ್ಲೆ ಯಲ್ಲಿ ಹುಟ್ಟಿ 
ಇಡೀ ದೇಶವನ್ನೆ ಲ ಸುತ್ತಾಡಿ, ಪ್ರಸ್ಟಾನಶ್ರಯಕ್ಕೆ ಭಾಷ್ಯ ಬರೆದು ದ್ವೈತವಾದವನ್ನು 
ಸಮರ್ಥಿಸಿದವರು. ಇವರ ರಚನೆಗಳಲ್ಲ ಸಂಸ್ಕೃತದಲ್ಲಿಯೇ ಇವೆ; (ಶಾಸ್ತ್ರಸಾಹಿತ್ಯವೇ 
ಹೆಚ್ಚು. ಆದರೆ ಅವರ “ದ್ಯಾ ದಶಸ್ಟೋತ್ರ' ಮಾತ್ರ ಗೇಯಗುಣಪ್ರಧಾನವಾದುದು ; 
ಅದನ್ನು ಕೀರ್ತನಪದ್ದ ತಿಗ ನೃತ್ಯಕ್ಕೂ ಅಳವಡಿಸಿಕೊಂಡಿದ್ದಾ ರೆ. ಇಷ್ಟು ರಾತ್ರ 
ದಿಂದಲೇ ಅವರು ಹನಿದಾಸಸಾಓತ್ಯ ದ "ಹೊದಲಿಗರೆನು ಪುದು. ತಪ್ಪಾ ದೀತು. ಭಿ 
ಕನ್ನಡದಲ್ಲಿ ದೇವರನಾಮಗಳನ್ನು ರಚಿಸಿದರೆಂದು ಯಾವ ಪ್ರ ತೀತಿಯೂ ಇಲ್ಲ ; ಅವರ 
ದೆನ್ನುವ ದೇವರನಾಮಗಳು ಯಾವುವೂ ಉಊಪಲಬ್ಬ ಎಲ್ಲ. 

ದಾಸಕೂಟದ ಮೇಲೆ ಅವರ ತಾತ್ವಿಕ ನಿಲುವಿನ ಪ್ರಭಾವವಿದ್ದಿತೆನ್ನುವುದೇನೋ 
ನಿರ್ವಿವಾದ. ದೇವರು ಈಶ, ಮನುಷ್ಯ ದಾಸ ; ಜಗತ್ತು ದಿಟ, ಸಂಸಾರ ಬರಿಯ 
ಭ್ರಮೆಯಲ್ಲ : ಜೀವರಲ್ಲಿ ಭೇದವಿದೆ, ತಾರಠಮ್ಯವಿಬೆ ; ನೈಜವಾದ ಸುಖಾನುಭವವೇ 
ಮುಕ್ತಿ ; ಮುಕ್ತಿಗೆ ಭಕ್ತಿಯೇ ಸಾಧನ, ಈ ಮಾಧ್ವಪ್ಪ ಪ್ರಮೇಯಗಳನ್ನೆಲ್ಲ ದಾಸ 
ಸಾಹಿತ್ಯ ಒಪ್ಪಿ ಕೊಂಡು ವಿವರಿಸಿತು, ವಿಸ್ತರಿಸಿತು. ನಿತ್ಯ ಜೀವನಕ್ಕೆ ಆನ್ಚಯಿಸಿತು. 
ಚಾ ಬ ನಿಲುವಿಗೂ ಭಾಗವತಪಂಥವೇ ಹಿನ್ನೆಲೆ, ಹರಿದಾಸ ಸಾಹಿತ್ಯ ಕ್ಕೂ ಅದೇ 
ಹಿನ್ನೆಲೆ. ಅದ್ವೈತಾವಲಂಬಿಗಳಾದವರಲ್ಲಿ ಕೂಡ ಭಾಗವತಪಂಧದವರಿದ್ದರು. 
(ಬೇಲೂರು ಕೇಶವದಾಸರು ಅಚಲಾನಂದದಾಸರೆನ್ನುವ ಸಾ ಒರ್ತಭಾಗವತ ಹರಿದಾಸ 
ರನ್ನು ಉಲ್ಲೆ €ಖಸಿದ್ದಾ ರೆ; ಅವರ ಎಏಣಿಕೆಯುಪ್ರ ಕಾರ ಇವರು ಒಂಭತ್ತನೆಯ ಶತ 
ಮಾನದವರು. ಈ “ಚಾರವಾಗಿ ಭಿನ್ನಾ ಭಿಪ್ರಾ ಗಟ ನಿಜ. ಆದರೆ) ಭಾಗವತ 
ಮನೋದಧರ್ಮದಿಂದಲೇ ಹರಿದಾಸಪಂಥ ಹುಟ್ಟಿ ಕೊಂಡಿತೆನ್ನುವ ವುದಂತೂ ದಿಟ. 
ಮಾಧ್ವ ವೇದಾಂತದ ಮುಖ್ಯ ಪ್ರಮೇಯಗಳು ಈ ಮನೋಧರ್ಮಕ್ಕೆ ಅನುವಾಗಿ, 
ಪೂರಕವಾಗಿ, ಪೋಷಕವಾಗಿ ಇದುದರಿಂದ ಅವನ್ನು ಒಳಗೊಳ್ಳಲೂಯಿತು. 


77 


ಹರಿದಾಸಪಂಥದವರಲ್ಲಿ ಆಗಾಗ, ಅಲಲಿ ಮಾಧ್ಯಮತದ ದೀಕ್ಷೆ ಪ್ರಬಲವಾಗಿ 
ಕಾಣುವುದುಂಟು ; ಬಹುಮಟ್ಟ ಗ ಶ್‌ರಿದಾಸಮು ಮಾಧ್ಯ ಸಂಪ್ರದಾಯಕ್ಕೆ ಸೇರಿದವರೇ. 
ಒಮ್ಮೊಮ್ಮೆ ಸಂಪ್ರ ದಾಯದ ನಿಶ್ವಾಸ ಸ ಮೇಲೆನಿಂತು ಬರುವುದೂ ಇದೆ ; ಪುರಂದರ 
ಸಸ; ಪದಗಳಲ್ಲಿಯೇ ಈ ಅಭಿಮಾನವನ್ನು ಕಾಣಬಯದು. ಇಂದ ನಿಷ್ಠೆ, ಅಭಿ 
ಮಾನ ಪ್ರಾಸಂಗಿಕವೆನ್ನು ವುದನ್ನು ಮರೆಯಬಾರದು. ಹರಿದಾಸಸಾಹಿಪ ದ ನಿಲುವು 


ಆಂ 
ವ್ಯಾಪಕವಾದುದು. "ಸರ್ವಜನೀನವಾದ ದು, ಸರ್ವಸಮೃ್ಮರಾಣದುದು. ಅದನ್ನು 
ಮಾಧ್ಯಮದಲ್ಲಿ ಮಾತ್ರ ಸಂಶೋ ಮಡಿಬಿಟ್ಟಬೆ ಶಪ್ಪಾದಿ:ಮು. ಹರಿದಾಸರ 
4 Pe ( 


ದೃಷ್ಟಿಯು ಮತಗಳನ್ನು ಮೀರಿ ನ್ವಿನಪಂಗ'ದು. ಎನು ಮರಗಳಿಗೆ ಸರಿದೋರು 
ವಂಥದು, ಮಾನವೀಯತೆಯನ್ನು. ಓಓರಸುನವಂಧದು. 


p US ಕ ಹ 
ಕನ್ನ ಜನಾಡಿನಲ್ಲಿ ಹರಿದಾಸಪಂಭ ನೌ ದಲಿ ಕಾಲಕ್ಕ ದಕ್ಷಿಣದೇಶದಲ್ಲಿ 
WE we ಕಾ ಹಾ mn wus! 
ಭಕಿ ತ ವನು ಆಳ್ಗಾರ ವಾಯುನಾ, ರರೂ, ವರಿ ಬ್ರ ಹಮರದ 
$b ಟೆ ಸರ ey ಓಟ ಬದದ? 


ಆಚಾರ್ಯತ್ರಯರೂ, ಬ ಚು ಚ ಜನರ ಬೂ:ಧಿಸಿದ ರು. ಭಕ್ತಿಯು 
ಸರಳವಾದ ಮಾರ್ಗ, ಸುಲಭವಾದ ಉಪಾಯ ಎನ್ನು ಮುದು ಹಪರಿಗೆ ಸ್ಪಷ್ಟ ವಾಗಿ 
ದ್ದಿತು. ಮಹಾರಾಷ್ಟ ದಲ್ಲಿ ಮಹಾನುಭ ಭಾನಹಂಧವ. ಆಗಲೇ ಪ್ರಃ ಬಲದಾಗಿದ್ದಿ ತ್ಸು 
ಪಂಢರಪುರದ ಪ್ರದೇಶದಲ್ಲಿ ಎರ್ಮಲಭತ್ತಿ ಬೇರುಬಿಟ್ಟಿದ್ದಿ ನು; ಪಂಧರಪುರದ 
ಪಾಂಡುರಂಗವಎರ್ಕ ಲನಿಗೂ ಕುರಿದಾಸರಿಗೂ ಆರಂ ನೆಂಟು ಹೊದಲಿನಿಂದಲೂ 
ಬಂದಿದೆ. 

ಈ ಎಲ್ಲ ಪ್ರಭಾವವೂ ಕನ್ನಡನಾಡಿಗೆ ಹರಿದುಬಂದುದು ಆಶರ್ಯ ವೇವಲ್ಲ. 
ಹರಿಕೀರ್ತನಕ್ಕೆ ಸಂಸ್ಕೃಶವನ್ನು ಬಿಟ್ಟು ಹಳಳ R ಶಮಿಳನ್ನೂ ಬಳಸಿಕೊಂಡ 


ಆದರ್ಶವೂ ಇದರೊಂದಿಗೆ ಬಂದಿತು. ಹರಿದಾಸರು ಕಿ ಮಾರ್ಗದ ಉಪಾಸಸೆಂಯನ್ನೂ 
ಇಲ್ಲಿ ಎ ಸಿ MO eS ಲಗಿ ೧ ಸಗ್ಧಿ pe mown, wee) ಹ wn 
ಪ್ರಚಾರವನ್ನೂ ಕ್ಫ ಬೊಂಬು ॥ನ್ನದದಲ್ಲ ನತ್ಮಿಪ್ರ ಧಾನವಾದ ಸಾಹಿಬ್‌ ್ರ್ರ ವನ್ನು ಸೃಷ್ಟಿ ಸ 


ಮಾಡಲು ಪಕ್ರ ವಿಸಿದುದು ಆಕಸ್ಮಿಕವೇನಲ್ಲ. ಮಾಧ ವೇದಾಂತದ ಆಧ ರ್ಯಗಳಿನಿ 
ಸಿದ್ದ ಪ್ರಾ ಜೀನ ಆಚಾರ್ಯರು ಇವದಿಗೆ ಈ ಕೆಲಸದಲ್ಲಿ ನೆರವಾದುದೂ, ಮಾರ್ಗ 
ಹ ನರಾ ಕನಯ ಅನಿರೀಕ್ಷಿತವೆ ಯ ಶಾಸ್ತ್ತಮಯಾ ು೯ದಂ.ನ್ನು ಶ್ರಿ 
ಹಿಡಿಯುವ ಮಠಾಧಿಪತಿಗಳೇ ಹರಿದಾಸಲೆಂ ಪ್ದ ವಹರಿಸಿದುದು. ಲವರಿಗೆ ಸೋಜಿಗ 


ವೆನಿಸೀತು. ಆದರೆ ಕನ್ನ ಹನಾದಿನ ಪ್ರ ರಬ್ಯದಿಂದ ದು ಬಿಧು 


ಹರಿದಾಸಹೀಳಿಗೆಯಲ್ಲಿ ಮೂದಲನೆಯ ಮೂರು ಮಂದಿಯೂ ಮಠಾಧಿಪತಿ 
ಗಳಾಗಿದ್ದ ಯತಿಗಳೇ : ಶಾಸ್ತ್ರನೆ ಸ್ರಿನ್ಪೆದುಪ್ಪದಲ್ಲಿ ಅಸಮರಾಗಿದ ಸಂಸ್ಕ ಬೆಗ್ಗಂಭ ಥಗಳನ್ನು 
ರಚಿಸಿದ್ದವರೇ. ಅಂಥವರು ಕನ್ನ ಡದಲ್ಲಿ ಹಾಡುವ ಪದ್ದ ತಿರ್ಯ ನ್ಮ "$ ಹಿದಿ ನಡೆ 
ಸಿದರು. ಮೊದಲನೆಯವರು ಮಧ್ವಾಃ ಜಾರ್ಯರ ಸಾಕ್ಷಾತ್‌ ಶಿಷ್ಕರಾಗಿದ್ದ ನರಹರಿ 


78 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ತೀರ್ಥರು. ಇವರು ಈಗಿನ ತೆಲುಗುದೇಶದ ಗಂಜಾಂ ಪ್ರಾಂತದಲ್ಲಿರುವ ಶ್ರೀಕಾಕುಳಮ್ಮಿ 
ನವರು ; ದೊಡ್ಡ ವಿದ್ವಾಂಸರು. (ಮಭ್ದಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ಅವರ 
ಶಿಷ್ಯರಾಗಿ ಸಂನ್ಮಾಸಿಗಳಾದನಂತರವೂ ಕಳಂಗದೇಶದ ಆಡಳಿತವನ್ನು ೧೨೬೪ ರಿಂದ 
೧೨೬೩ರವರೆಗೆ ನದೆಸಿದರು). ಆಚಾರ್ಯರ ಪರಂಪರೆಯಲ್ಲಿ ಜಗದ್ಗುರು ಹೀರವನ್ನೇರಿ 
1333ರಲ್ಲಿ ತೀರಿಕೊಂಡ ರು. ಇವರ ಬೃಂದಾವನ ಹಂಪಿಯ ಚಕ್ರ ಶೀರ್ಥದಲ್ಲಿದೆ. ಆ 
ಕಾಲಕ್ಕೆ ವೇದಾಂಶಶಾಸ್ತ್ರ ದಲ್ಲಿ "ಷ್ಟು [2 ಸಿದ್ದ ರಾದವರು ಬೇರೊಬ್ಬ ಸರಿರಲಿಲ್ಲ. ಇಂಥ 
ವರು ಕನ್ನಬದಲ್ಲ ದೀವರ ನಾಮಗಳನ್ನು ಮಾರಿದ ರರೆಂದರೆ ಆಶ್ಚ ರ್ಯವಲ್ಲವೇ 2 ಎಷ್ಟು 


ಕೃತಿಗಳನ್ನು ಮಾದಿದ್ದ ಲೋ ಶಿಳಿದುಬಂದಿಬ್ಬ: ಒಂಬೆರೆದಂಶೂ ಉಳಿದು ಬಂದಿವೆ. 
ಬ ha 4 ಚ 

"ಎಂತುಮರುಳಾಬಿ' ಏಸು ಆನಂದಥ್ಯರದರಾಗೆಸ್ನೂ ೦ದು, “ಹರಿಯೆ ಇದು 
ಸರಿಯೆ ?' ಎಂದು ಖೊದವರಾಗುವ ಪ್ರೀರಾಗದಿ ನ್ಲೊಂಗು. ಇನವೆರದೂ ಅವರವು. 


brn! 


'ನರಹುರಿ' ಎನ್ನು ವ್ರೆದು ಅವರ ಆಂಕಿರ. 


ನರಹರಿತೀರ್ಥರಿಂದ ಕನ್ನದದಲ್ಲ ಬರಿದಾಸ ಸಾಹಿತ್ಯ ಆರಂಭವಾಯಿತೆನ್ನ 
ಬಹುದಾದರೂ ಅವರು ದಾಸೆಕೊಟವ್ನ್‌್ಲ ವೆ ವಸ್ಥೆ ಮಾದಿ ಪಂಥಪ್ರವರ್ಶಕರಾದರೆ 


ಎನ್ನುವುದು ಸಂದಿಗ್ದ y 


ಪ್ರಿ ಸ: ಗ್ರಾ NOT ಹರನು ದ ವರು. ನಿರಹರಿತೀರ್ಧರ ಪರಂಪರೆ 


ಯಲ್ಲಿಯೇ ಬ ಬುಂದ ಸ ನಿ 11 ಮಠ ನದಿಗೆ. (೧ಕವು ಪಟ್ಟಣ ತಾಲೂಕಿನ 
ಅಬ್ಬೂ ರು ಬಳಿ ರಳ ; ಯವರೆಂದೂ, ಸರಕ್‌ ಭಟ ಬ್ರ ೀರಂಗದವರೆಂದೂ ಬೇರೆ 


ಬೇರೆ 'ಪ್ರಶೀಠಿಗಳವೆ. ಸ್ಪರ್ಣ ೯ವರ್ಣುಶೀರ್ಧದಿ್ಸಿಪರು ಇವರ ದೀಕ್ಷಾಗುರುಗಳು. 
ವಿಬುಧೇಂದ್ರ ಪೀರ್ಥರೆನ್ನು ನರು ವ ಇವರ ಆಶ್ರಮನಾಮ ಲಕ್ಷ್ಮೀ 
ನಾರಾಯಣ ಮುನಿಗಳಿಂದು. ಶ್ರೀಪಾದರಿಗೆಲ ರಾಜರೆಂತೆ ಶೇಜಸ್ಸಿನಲ್ಲಿಯೂ 
ಪಾಂಡಿತ್ಯ ದಛಿಯೂ ತಖಸ್ಸಿ? ನಲ್ಲಿಯೂ ಕಂಟೂಳಿಸ ರ್ರಿ ದ್ದು ದರಿಂದ ಇವರನ್ನು ಈ 
ಕಾಲದಲ್ಲಿದ್ದ ಉವ್ದರಾದಿಷ ಮರದ ರಘುನಾಥತೀರ್ಥ್ಧರು *ಶ್ರೀಪಾದರಾಜ' ರಂದು 
ಕರೆದರಂತೆ: ಆ ಹೆಸರೇ ಉಳಿಯಿತು. 
ವರು ದೇಶವನ್ನೆ ಲ್ಲ ಸಂಚರಿಸಿ, ದೆನುಗೊಂಡೆಯ ಸಾಳುವ ನರಸಿಂಹರಾಜನಿಗೆ 
RNR ಜಿಲ್ಲೆ ಯ ಮುಳುಬಾಗಿಲಲ್ಲಿ ತಮ್ಮ ಮರವನ್ನು ಕಟ್ಟಿ ಕೊಂಡರು; 
ಅಲ್ಲಿಯೇ ನರಸಿಂಹಶೀರ್ಥವಂಬ ಕೊಳದ ದದದಮೇಲೆ ಅವರ 'ಪುಂದಾವನವಿದೆ. 
ಈಗಲೂ ಅವರ ಮಠದ ಪರಂಪರೆ ನಡೆದು ಬಂದಿಜ. "ನ್ಮಾಯಸುಧಾ'ಗ್ರ ೦ಧಕ್ಕೆ ಅರ್ಥ 
ಸಂಗ್ರೆಹದೂಪವಾಗಿ ಅವರು " ವಾಗ್ದಜ್ಞ ಜ್ರ'ವೆಂಬ ಮದಾಗ್ರ ೦೮.ವನ್ನು ಸಂಸ್ಕೃತದಲ್ಲಿ 
ಬರೆದಿದ್ದಾರೆ. ಬೈ ತಮೇದಾಂಕವಾಜು ಯದಲ್ಲಿ ಇದೊಂದು ಮೈ ವಿಗಲ್ಲು. ಹೀಗೆ 
ಎದ್ದ ತ್ಚಪಂಚದಲ್ಲ ಸನ್ಮಾನ್ಮರೂ, ರಾ ರಾಜಪ್ಪ ರ ಶಪೆಸ್ಟಿ ಸ ಆಗಿದ ಶ್ರಿ ೀಪಾದ 


79 


ದಾಸ ಸಾಹಿತ್ಯ 


ರಾಜರು ತಿಳಿಗನ್ನ ಡದಲ್ಲಿಯೂ ದೇವರನಾಮಗಳನ್ನು ರಚಿಸಿದ್ದಾ ದೆ. ಅವರ ಕನ್ನ ಡ 
ಕ್ಫ್ರ ತಿಗಳಲ್ಲಿ “ಭ್ರ ಮರಗೀತ', “ವೇಣುಗೀತ', "ಗೋಪಿಗೀತಗಳು: ಗಳು ಪ್ರ ಸಿದ್ದ ವಾಗಿವೆ. 
ಭಾಗವತದ ಇ ಶ್ರಮಸ್ವಂಧದಲ್ಲಿ ಬರುವ ನ್ರ ಸಿಂಹಸ್ಮವವೆಂಬ ೫೬ ಇ ನ್ಲೀಕಗಳನ್ನ 
ಸೊಗಸಾದ ಶೈ ಲಿಯಲ್ರಿ "ಲಕ್ಷ್ಮಿ "ವ್ರ ಸಿಂಹಪಾ ಪ್ರದುರ್ಭಾವದಂಡಕ' ವೆಂದು ಕನ್ನ ಡಿಸಿದ್ದಾ ರೆ 
ಅಚ್ಚುಕಟ್ಟಾ ತೆ ರಸವತ್ತಾದ ಸ ತಂತ್ರ ಕಾವ್ಯ ದಂತಿದೆ ಇದು. ಅವರ ಐವತ್ತು. ಜೀವರ 
ನಗಳ ಸುಬೋಧ ಜಾ ಬಃ “ಹರಿದಾಸ ಕೀರ್ತನ ಶರಂಗಿಣಿ' ಯಲ್ಲಿ 
ಅಚ್ಚಾಗಿವೆ. 

ಶ್ರೀಪಾದರಾಜರ ಕೃ ತಿಗಳಲ್ಲಿ “"ರಂಗವಿಠಲ' ಎನ್ನು ವ ಅಂಕಿ ಕಾಣಸಿಗುತ್ತದೆ ; 
ತಾವು ಶಿ ಶ್ರೀರಂಗದಿಂದ ಬಂದವರೆಂದು ಇದರ ಹಿನ್ನೆ ಲೆಯೋ ಏನೋ. ಇವರ ಕೃತಿ 
ಗಳಲ್ಲಿಪ ಹ] ಉಗಾಭೋಗ, ಸೂಳಾದಿ, ವೃತ್ತ ತ ನಾಮ, ಗೀತೆ, ದಂಡಕ ಈ ಪ ಪ್ರಕಾರ 
ಗಳಿವೆ. ರಗಳೆಯೆಂತೆ ಎಂಟು - ಹತ್ತು ನುಡಿಗಳಿದು ಒಂದೊಂದು ನುಡಿಯೂ 
ಒಂದೊಂದು ತಾಳದಲ್ಲಿದು, ಕೊನೆಗೆ “ಜೊತೆ'ಯೊಂದು ಇರುವುದು ಇವರ ಸುಳಾದಿ 
ಗಳಲ್ಲಿ ಕಾಣಬಹುದು. ಪದಕ್ಕೆ ಪಲ್ಲವಿ, ಒಮ್ಮೊಮ್ಮೆ ಅನುಪಲ್ಲವಿ, ಐದಾರು ನುಡಿ 
(ಚರಣ)ಗಳು ಇರುತ್ತವೆ ; ಕಡೆಯ ನುಡಿಯಲ್ಲಿ ಮಾತ್ರ ಅಂಕಿತವಿರುತ್ತದೆ. ಸುಳಾದಿಯ 
ಒಂದೊಂದು ನುಡಿಯ ಕಡೆಯಲ್ಲೂ ಅಂಕಿತ ಕಾಣಬರುತ್ತದೆ. ಐದಾರು ಸಾಲುಗಳಲ್ಲಿ 
ಸರಳವಾದ ಕಾವ್ಗಪ [ಪದ್ದತಿ ತಿಯಿಂದ ಒಂದೇ ಭಾವವನ್ನು ನೇರವಾಗಿ ನಿರೂಪಿಸುವ 
ಉಗಾಭೋಗಗಳೂ ಮನೋಹರವಾಗಿವೆ. ವೃತ್ತ ಶ್ರನಾಮ ಆರರ ವ ಶತ್ತ್ಯಪ್ರಬಂಧದಲ್ಲಿ 
ಒಂದು ಪಲ್ಲವಿ, ಅನಂತರ ವೃತ್ತ (ಶ್ಲೋಕ), ಅನಂತರ ನುಡಿ ಹೀಗೆ ವ್ಯ ವಸ್ಥೆ ಯಿರುತ್ತದೆ. 


ಪ್ರ ಪ್ರಕಾರಗಳನ್ನು ಶ್ರೀಪಾದರಾಜರೇ ಪ್ರವರ್ತನೆ ಕ ಪ್ರತೀತಿ 
ಯಿದೆ. ಸೂಳಾದಿ, ಪ್ದ ತ್ರನಾಮಗಳೆಂತೂ ನಹಿ ಅವರು ಮೊಟ್ಟಮೊದಲಿಗೆ 
ತೋರಿಸಿಕೊಟ ಶ್ರ ಗೇಯಕಾವ್ಶ ಪ್ರಕಾರಗಳೆ. ಪದ ಮತ್ತು ಉಗಾಭೋಗಗಳು ಹಿಂದಿ 
ನಿಂದ ಬಂದ ಪ್ರಕಾರಗಳಿರಬಹುದು ; ಅವನ್ನು ಪ್ರಚಾರಕ್ಕೆ ತಂದವರೇನೋ 
ಶ್ರೀಪಾದರಾಜರು. ಶಾಸ್ತ್ರಿ €ಯಸಂಗೀತವನ್ನು ಹರಿದಾಸಸಾಹಿತ್ಯಕ್ಕೆ ಅಳವಡಿಸಿದವರು 
ಅವರೇ. ಆವರ ರಚನೆಗಳಿಂದ ಅವರಿಗಿದ್ದ ಅಗಾಧವಾದ ಸಂಗೀತಜ್ಞಾನ ಸ್ಪ ಸ್ಪಷ್ಟ 
ವಾಗುತ್ತದೆ. ತಮ್ಮ ಕೃತಿಗಳನ್ನು ಪೂ ಜಾಕಾಲದಲ್ಲಿ ಹಾಡಿ, ಹರಿದಾಸರಿಂದ ಹಾಡಿಸಿ 
ಕೀರ್ತನಪದ್ದ ತಿಯನ್ನು ಬಿಳಿಸಿದರು : ಈ ಕೆಲಸಕ್ಕೆಂದು ಮಠದಲ್ಲಿ ಹಲವಾರು ಹರಿ 
ದಾಸರಿಗೆ ಆಶ್ರ ಯಕೊಟ್ಟ ರು. ಈ ಎಲ್ಲ ಕಾರಣಗಳಿಂದ ಶಿ ಶ್ರೀಪಾದರಾಜರನ್ನು ಹರಿ 
ಮ ಪ ್ರವರ್ತಕರಂದೂ, ಹರಿದಾಸಸಾಹಿತ್ಯ ದ ಆದ್ಯ 1 ಪ ವಹರಿಸುವುದು 
ಸರಿಯೇ. 


ಇವರ ಮಾರ್ಗದರ್ಶನದಲ್ಲಿಯೇ ಅಡಿಯಿಟ್ಟು, ಇವರ ಗೇಯ - ರಚನಾ 


80 


ವಏಿಜಯನಗರದ ಈಚಿನ ದಾಸೆ ಸಾಹಿತ್ಯ 


ಪ್ರಕಾರಗಳಲ್ಲಿಯೇ ತಾವೂ ಕೃತಿಗಳನ್ನು ರಚಿಸಿ, ಪದ್ದ ತಿಯನ್ನು ಬಲಗೊಳಿಸಿ ಪಂಧ 
ವನ್ನು ಬೆಳೆಸಿದ ಇನ್ನೊಬ್ಬ ಮರಾಧೀಶರು ವ್ಯಾಸತೀರ್ಥರು; ಇವರನ್ನು ವ್ಯಾಸರಾಯ 
ರೆಂದು ಕರೆಯುವ ವಾಡಿಕಯಿದೆ. ಇವರು ಶ್ರೀಪಾದರಾಜರ ಶಿಷ್ಯರೇ. (ಚನ್ನ ಪಟ್ಟ ಣದ 
ಹತ್ತಿರ ಇರುವ ಬನ್ನೂರು ಇವರೂರು. ಇವರಿಗೆ ಆಶ್ರಮವಾದಾಗ ಏಳೇ ವರ್ಷಗಳು, 
ಅಬ್ಬೂರು ಬ್ರಹ್ಮಣ್ಮತೀರ್ಥರು ಇವರ ದೀಕ್ಷಾಗುರುಗಳು. ಮುಂದೆ ಶ್ರೀಪಾದರಾಜ 
ರಲ್ಲಿ ಶಾಸ್ತ್ರಾಧ್ಹ ಯನವನ್ನು ಮುಂದುವರಿಸಿ ಪಂಡಿತ್ತೋತ್ತಮರಾದರು.?. ವಿಜಯ 
ನಗರದ ರಾಜಮನೆತನಕ್ಕೂ ಹ್ರೀಪಾದರಾಜರಿಗೂ ಇದ್ರ ಸಂಬಂಧ ವ್ಯಾಸರಾಜರ 
ಕಾಲದಲ್ಲಿ ಹೆಚ್ಚಿತು. ಜಯನಗರದ ಅರಸರಲ್ಲಿ ಆಗ್ರಗಣ್ಯನಾದ ಕ್ರ ಷ್ಟದೇವರಾಯ 
ಮಹಾರಾಯನಿಗೆ ಇವರು ಗುರುಗಳು, ಮಾರ್ಗದರ್ಶಿಗಳು 1523ರಲ್ಲಿ ಅವನಿಗೆ 
'ಕುಹೂಯೋಗ' ಒದಗಿದಾಗ ಇವರೇ ಸಿಂಹಾಸನವನ್ನೆ ರಿ ಅವನ ಆತಂಕವನ್ನು ಪರಿ 
ಹರಿಸಿದರೆಂದು ಪ್ರತೀತಿಯಿದೆ. ಚಂದ್ರಗಿರಿಯ ರಾಜನ ಅಪೇಕ್ಷೆಯಂತೆ ಇವರು ತಿರು 
ಪತಿಯ ವೆಂಕಟೇಶ್ವ ರನ ಗುಡಿಯಲ್ಲಿ ಹನ್ನೆ ರಡುವರ್ಷಗಳ ಕಾಲ ಆಜ ನಡೆಸಿದರಂತೆ. 
ವ್ಯಾಸತೀರ್ಥ ದ ಕಾಲ 144/1 ರಿಂದ “1537ರವರೆಗೆಂದು ತಿಳಿದುಬಂದಿದೆ. 
ತೊಂಬತ್ತೆರಡು ವರ್ಷಗಳ ತುಂಬು ಜೀವನವನ್ನು ನಡೆಸಿ ಆನೆಗೊಂದಿಯ ಘುಂಗ 
ಭದ್ರೆಯ ನಡುಗೆಬ್ದಯಲ್ಲಿ ತೀರಿಕೊಂಡರು. 


ಇವರು ಸಂಸ್ಕ ತದಲ್ಲಿ ಉದ್ದಾ ಮಪಂಡಿತರು, ಶಾಸ್ತ್ರಭಾಗದಲ್ಲಿ ಆದಿಶೇಷವೇ, 


ಇ 
ಇವರ ಸ ಸ "ನ್ಯಾ ಯಾಮ್ಟ ತ' ಮತ್ತು "ತಾತ ಶ್ರರ್ಯಚಂದ್ರಿಕಾ' ಎನ್ನು ವ 
ಮೂರು ಮಹಾಗ ಸ೦ಥಗಳನ್ನು "ಮಾ ಸತ್ರಯು' ಎಂದೀ ಹ  ಪಹರಿಸುತ್ತಾರ. ಇಷ್ಟು 


ಸಗ್ಗ 


ವರೂ ಆದ ವಾ ಬಸತೀರ್ಥರು ಇದಿ ದೇಶದಲ್ಲಿ ಆ ಕಾಲಕ್ಕೆ ಸುಪ್ರಸಿದ್ದರಾಗಿದುದು 
ಆಶ್ಚ ರ್ಯವೇನಬ್ಬ. ಆದರೆ ಅವರು ತಮ್ಮ ಎದ್ಯಾ ಗುರುಗಳಾದ ಶ್ರೀಪಾದರಾಜರು 
ಕ್ಸ ಗೊಂಡ ಹರಿದಾಸ್ಯ ಪದ್ಧ ತಿಯನ್ನು ತಾವೂ ಜಿ ರೆಸಿದುದು ಹೆಚ್ಚು. ವಾದ, 
ಕ್ಯಾರ್ಥ, ಸಿದ್ಧಾಂತಎನಿಶ್ಚಯ, ಸಂಚಾರ, ಶಾಸ್ತ್ರರಚನೆ, ರಾಜ ಭಾರ ಎಲ್ಲವನ್ನೂ 
bs ಸ್ತ ದಾಸಕೂಟವನ್ನೂ ಬೆಳೆಸಿದರೆನ್ನು ವುದು ಸ "ಸ್ವಾರಸ್ಯವಾದ 'ಎವರ. ಶ್ರೀಪಾದ 
ರಾಜರಂತೆ ಇವರೂ ವ್ಯಾ ಸ. ೂಟ, ದಾಸಕೂಟಗಳೆರಡಕ್ಕೂ ಸಂರಕ್ಷಕರಾಗಿದ್ದರು. 
ಇವರ ಶಿಷ್ಟ ಮಂಡಲಿಯಲ್ಲಿ ಪುರಂದರದಾಸರು. ಕನಕದುಸರು, ವೈ ಕುಂರದಾಸರು, 
ಸೋದೆವ ುಠದ ವಾದಿರಾಜತೀರ್ಥರು. ವಿಜಯೀಂದ್ರತೀರ್ಥರು ಮೊದಲಾದವರಿದ 
ರೆಂದಮೇಲೆ ವ್ಥಾಸತೀರ್ಥರ ಹಿರಿಮೆಯನ್ನು ಕುರಿತು ಇನ್ನೇನು ಹೇಳಬೇಕು ? 
ಪಂಡಿತರಿಗೆ ಹರಿದಾಸರ ಮೇಲೆ ಆಗ್ರಹವಿದ್ದಾಗೆ ಹರಿದಾಸರ ಪಕ್ಷವನ್ನು 
ಹಿಡಿದು ಅವರನ್ನು ಪ್ರೋತ್ಪಾಹಿಸಿದ್ಯಕೀರ್ತಿಕ್ಸಿವ್ಯಾಸತೀರ್ಥರಿಗೆ ಸಲ್ಲುತ್ತದೆ. ಅವರ 


ಪ್ರೌಢವಿದ್ವಾಂಸರೂ, ರಾಜ ಗುರುಗಳೂ, ಮರಾಧಿಪತಿಗಳೂ, ಉಜ್ಜಲವ್ಯಕ್ತಿ ಶ್ವವುಳ್ಳ 


6 31 


ದಾಸ ಸಾಹಿತ್ಯ 


ನೆರವಿಲ್ಲದಿದ್ದರೆ ಪುರಂದರದಾಸರೂ ಕನಕದಾಸರೂ ಉಳಿಯುತ್ತಿದ್ದರೊ ಇಲ್ಲವೋ! 
ಅವರ ಬಗ್ಗೆ. ವಿರೋಧ ಅಷ್ಟು, ಪ್ರಬಲವಾಗಿದ್ದ ತು ಆಗ. ವ್ಲಾ ಸಶೀರ್ಥರು ತಮ್ಮ 
ಸನ್ನಿ ಧಿಯೆಲಿಯೇ ದಾಸಕೂಟವನ್ನು ಬೆಳೆಸಿದರು; ತಾವೇ ಅದರಲ್ಲಿ ಚಾಚ. 
ಶ್ರೀಪಾದರಾಜರು ಮೊದಲು ಮಾಡಿದ ಹರಿದಾಸ ವಾಜ್ಮಯ ಪ್ರಕಾರಗಳಲ್ಲಿ ತಾವೂ 
ಸಾವಿರಾರು ಸುಂದರವಾದ, ಪ್ರಗಲ್ಫ್ಪವಾದ, ರಸ ಜಟಾ ನ ವಾದ ಕೃತಿ 
ಗಳನ್ನು ಕನ್ನಡದಲ್ಲಿಯೇ ರಚಿಸಿದರು. ps ಹೆಲವಾರು ಸುಳಾದಿಗಳೂ, ಪದಗಳೂ, 
ವೃತ್ತನಾಮಗಳೂ ಉಗಾಭೋಗಗಳೂ ಉಳಿದು ಬಂದಿವೆ: ಇವುಗಳಲ್ಲಿ `ಸಿರಿಕೃಷ್ಣ' 
ಎನ್ನುವ ಆಂಕಿತ ಕಾಣಬರುತ್ತದೆ. ಉಪಲಬ್ಧ ಬಾರ ಪ ದಗಳ ಸಂಗ್ರಹ `ಹರಿದಾಸ 
ಕೀರ್ತನಶರಂಗಿಣಿ'ಯಲ್ಲಿ ವ್ರ ಕಟವಾಗಿದೆ. 

ಗಹನವಾದ ತತ್ತ್ವಗಳನ್ನೂ ಜಟಿಲವಾದ ಶಾಸ್ತ್ರಪ್ರಮೇಯಗಳನ್ನೂ ಸರಳವಾಗಿ 
ತಿಳಿಗನ್ನಡದಲ್ಲಿ ಹೇಳುವ ಜಾಣತನ ವ್ಯಾಸತೀರ್ಧರ ಕೃತಿಗಳಲ್ಲಿ ಎದ್ದು ಕಾಣುತ್ತದೆ; 
ಇದಕ್ಕಾಗಿಯೇ ಈ ಕೆಲಸವನ್ನು ಕೈ ಗೊಂಡರೆನ್ನಬಹುದು. ಭಗವದಿ ತೆಯನ್ನು 
ಹೆಂಗಸರು...ಮಕ್ಕಳು- ತಿಳಿಯದವರು ಓದಿ ಫಿಳಿದುಕೊಳ್ಳಲೆಂದು ವೃತ್ತ ನಾವ ಪದ್ದತಿ 
. ಯಲ್ಲಿ ಬರೆದಿಟ್ಟಿದ್ದಾರೆ : ಕವಿವಾಣಿಯಲ್ಲಿ ಇದನ್ನು ಕೊಟ್ಟಿದೆ, ಅದರ _ಸ್ವಾರಸ್ಯ ವನ್ನು 
ನೋಡಬಹುದು. ಕನ್ನಡವು ತತ್ತ್ವನಿರೂಪ ಪಣೆಗೆ. ಹೇಗೆ ಒಗ್ಗು ಪುಬಂ ದು ಇಲ್ಲಿ ಸ್ಪಷ್ಟ 
ವಾಗಿದೆ. 


ಮೊದಲ ಮೂವರು ದಾಸರು 


ದಾಸಕೂಟವನ್ನು ಎತ್ತಿ ಓಡಿದ, ಕಟ್ಟಿ ನಿಲ್ಲಿಸಿದ ವ್ಯಾಸತೀರ್ಥರ ಶಿಷ್ಕರಲ್ಲಿ 
ಪ್ರಮುಖರಾದವರು. ಅವರ ಅಂತರಂಗವರ್ಗಕ್ಕೆ ಸೇರಿದವರು ಪ್ರರಂದರದಾಸರು. 
ತಮ್ಮ ಕೃತಿರಚನೆಗಳಿಂದಲೂ ವ್ಹಕಿತ್ತದ ಸ್ವಾರಸ್ಯದಿಂದಲೂ ಹರಿದಾಸ 


ಕ್ರಿಷ್ಣ { 
ಪ್ರಪಂಚದಲ್ಲಿ ಮಾತ ಶ್ರವಲ್ಲ, ಇಡೀ ಕನ್ನಡವ ಲ್ಮಿಯರ ಯದಲ್ಲಿ ವಿಶಿಷ್ಟವಾದ ಸ್ಟಾ ನವೊಂದನ್ನು 
ಗಳಿಸಿಕೊಂಡಿದ್ದಾರೆ ಅವರು. ದಕ್ಷಿಣಾದಿ ಸಂಗೀತವು ಪರಿಪಕ್ಚದೆಶೆಯನ್ನು ಮುಟ್ಟಿಲು 
ಕಾರಣರಾದರೆಂದು ಅವರನ್ನು "ಕರ್ನಾಟಕ ಸಂಗೀತ ಹಿಶಾಮಹ'ರೆಂದು ಪರಿಗಣಿಸುವ 
ವಾಡಿಕೆಯಿದೆ. ಅವರು ರಚಿಸಿದ ತಾಳಾಲಂಕಾರಗಳು, ಗೀತಗಳು ಸಂಗೀತಾಭ್ಯಾಸಿ 


ಗಳಿಗೆಲ್ಲ ಆರಂಭಪಾಠೆಗಳೇ ಆಗಿವೆ. ಅವರು ಕನ್ನಡಸಾಹಿತ್ಯಕ್ಕೂ ದಕ್ಷಿಣಾದಿ 


82 


ವಿಜಯನೆಗರದ ಈಚಿನ ದಾಸ ಸಾಹಿತ್ಯ 


ಸಂಗೀತಕ್ಕೂ ಒದಗಿಸಿದ ನೆರವಿನ ವಿಚಾರವಾಗಿ ಹಲವಾರು ವಿದ್ವಾಂಸರು ಪ್ರಬಂಧ 
ಗಳನ್ನು ಸಿದ್ದ ಪಡಿಸಿದ್ದಾ ರೆ 

ಅವರ ಕಾಲ 1484 ರಿಂದ 1564ರವರೆಗೆಂದು ತಿಳಿದುಬರುತ್ತದೆ, ವುಣೆಯ 
ಬಳಿ ಪುರಂದರಗಡದಲ್ಲಿ ಹುಟ್ಟಿ ಶ್ರೀಮಂತರಾಗಿದ್ದುಕೊಂಡು ಸಂಸಾರ ನಡೆಸುತ್ತಿದ 
ಅವರಿಗೆ ವಿರಕ್ತಿ ಬಂದು ಎಲ್ಲವನ್ನು ದಾನಮಾಡಿ ಹೆಂಡತಿ ಮಕ್ಕಳೊಂದಿಗೆ ಹಂಪಿಗೆ 
ಬಂದು ಅಲ್ಲಿದ ವ್ಕಾಸತೀರ್ಥರ ಬಲಿ ನಿಂತರು. ಅವರಿಂದ ಹರಿದಾಸದೀಕ್ಷೆಯನ್ನು 
ಪಡೆದು. ಅವರಿರುವವರೆಗೂ ಅವರ ಬಳಿಯೇ ಇದುಕೊಂಡು, ಅನಂತರ ದೇಶದಲ್ಲೆ ಲ 
ಸಂಚರಿಸಿ ಮತ್ತೆ ಹಂಪಿಗೆ ಬಂದು ಅಲ್ಲಿ ಕಾಲವಾದರು. (ಅವರ ಸಮಕಾಲೀನರಲ್ಲಿ 
ಕನಕದಾಸರು, ವೈಕುಂಠದಾಸರು, ಗದುಗಿನ ನಾರಣಪ್ಪ , ಗೋವಿಂದ ಒಡೆಯರು, 
ವಾದಿರಾಜಸ್ವಾಮಿಗಳು, ತಾಳ್ಲಪಾಕ ಅಣ್ಣಮಾಚಾರ್ಯರು, ರಘುನಾಥ ಯತಿಗಳು. 
ಇವರು ಪ್ರಸಿದ್ದರು : ಕ್ರರಂದಂದಾಸರೊಂದಿಗೆ ಸಂಪರ್ಕವಿದ್ದ ವರು.) 


ಪುರಂದರದಾಸರು ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೃತಿಗಳನ್ನು 
ರಚಿಸಿದ್ದಾರೆಂದು ಬಲವಾದ ಪ್ರತೀತಿಯಿದೆ. ಉಳಿದಿರುವುದು ಮಾತ್ರ ಒಂದು 
ಸಾವಿರದಷ್ಟೇ. ಇವುಗಳಲ್ಲಿ ಪದಗಳೂ, ಗೀತಗಳೂ, ಉಗಾಭೋಗಗಳೂ, ಸುಳಾದಿ 
ಗಳೂ ಸೇರಿವೆ. ಅವರ ಅಂಕಿತ "ಪುರಂದರ ವಿಟ್ಕಲ' ಎಂದು. ಅವರ ನಾಲ್ವರು 
ಮಕ್ಕಳೂ ಹರಿದಾಸರಾಗಿ ದೇವರನಾಮಗಳನ್ನು ರಚಿಸಿದರು; “ವರದಪುರಂದರ ಎಠಲ', 
"ಗುರುಪುರಂದರ ವಿಠಲ', `ಅಭಿನವಪ್ಪರಂದರ ವಿಠಲ' ಮತ್ತು `ಮಧ್ವವತಿ ವಿಠಲ' 
ಎಂಬುವು ಆವರ ಅಂಕಿತಗಳು. ಮಕ್ಕಳೊಡಗೂಡಿ ಪುರಂದರದಾಸರು ಊರುರೂ, 
ಕೇರಿಕೇರಿ ತಿರುಗಾಡುತ್ತ ತಂಬೂರಿ ಹಿಡಿದು ದೇವರ ನಾಮಗಳನ್ನು ಹಾಡುತ್ತ, 
ಊಂಲವೃತ್ತಿಯಿಂದ ಜೀವಿಸುತ್ತಿದ್ದರು. ಕೀರ್ತನಪದ್ದತಿ, ಭಜನಪದ್ಧತಿ ಇವ 
ರಿಂದಲೇ ಪರಿಷ್ಕ ತವಾದುವು. ಹರಿದಾಸರ ಮನೋಧರ್ಮವನ್ನೂ . ವೃತ್ತಿಯನ್ನೂ. 
ಸ್ವರೂಪ. ಸ್ವಭಾವಗಳನ್ನೂ ಪುರಂದರದಾಸರೇ ಸ್ಪಷ್ಟಪಡಿಸಿದವರು. ದಾಸಕೂಟ 
ವನ್ನು ನೆರೆಯುಸಿದವರು ಆವರ ಗುರುಗಳಾದ ವ್ಥಾಸತೀರ್ಥರೇ ಅದರೂ, ದಾಸ 
ಕೂಟದ ಕೀರ್ತಿಗೂ ಜನಪ್ರೀತಿಗೂ ಕಾರಣರಾದವರು ಪುರಂದರದಾಸರು. 


ಉದಾರವಾದ, ಮಾನವನ ಉದ್ದಾ ರಕ್ಕೆ ಅಗತ್ಯವಾದ ತತ್ವಗಳನ್ನು ಸರಳ 
ಸುಂದರವಾದ, ಪ್ರಬೋಧಕವಾದ ಮಾತುಗಳಲ್ಲಿ ಮೂಡಿಸುವ ಅವರ ಜಾಣ್ಮೆ ಅನ್ಯಾ 
ದೃಶವಾದುದು. ಹರಿದಾಸಸಾಹಿತ್ಯದ ಸೊಬಗನ್ನು ಸಾಮಾನ್ಯ ಜನರು ಸವಿದು 
ಸಂತೋಷಪಟ್ಟುದು ಮ.ತ್ರವಲ್ಲ : ತಮ್ಮ ಬಾಳನ್ನು ತಿದ್ದಿ ಕೊಂಡರು, ಆದರ್ಶವನ್ನು 
ಕಂಡುಕೊಂಡರು, ಅಧ್ಯಾತ್ಮದಲ್ಲಿ ರುಚಿಯನ್ನು ಕಂಡರು. ವ್ಯಕ್ತಿಗಳಲ್ಲಿಯೂ ಸಮಾಜ 


83 


ದಾಸ ಸಾಹಿತ್ಯ 


ದಲ್ಲಿಯೂ ಇದ್ದ, ಇರುವ, ಇರಬಹುದಾದ ಅಂಕುಡೊಂಕುಗಳನ್ನು ಕಾಣುವ ಕಣ್ಣು 
ಅವರಿಗಿದ್ದಿತು ; ಅವನ್ನು ತಿದ್ದು ವ ಸಾಹಸವೂ ಇದ್ದಿತು. ತಪ್ಪಿ ದವರ ಮನಸ್ಸನ್ನು 
ಚುಚ್ಚದೆ ಮನಮುಟ್ಟುವಂತೆ ಹೇಳುವ ಜಾಣತನವೂ ಅವರಿಗಿದ್ದಿತು. ಇವೆಲ್ಲ 
ಲೋಕಾನುಭವದಿಂದ, ಲೋಕಾನುಕಂಪದಿಂದ ಎದ್ದ ಪ್ರವೃತ್ತಿಗಳೇ. “ಮಾನವಜನ್ಮ 
ದೊಡ್ಡದು, ಇದ ಹಾನಿಮಾಡಿಕೊಳ್ಳ ಬಾರದು’ ಎಂದು ಅವರನಂಬಿಕೆ. "ಸಂಸಂರವೆಂಬಂಧ 
ಭಾಗ್ಯವಿರಲಿ, ಕಂಸಾರಿನೆನೆವೆಂಬ ಸೌಭಾಗ್ಯವಿರಲಿ' , ಏಕೆಂದರೆ "ಹರಿ ಜಿ ಸತ್ಯ, 
ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು' “ಎಲ್ಲಿರುವ ರಂಗನೆಂಬ ಸಂಶಯಬೇಡ, 
ನೆನೆದವರ ಮನದಲ್ಲೆ ಇಹನು' : “ಕಣ್ಣಿನೊಳಗೆ ನೋಡೂ ಹರಿಯು. ಒಳಗಣ್ಣಿನಿಂದಲಿ 
ನೋಡೊ ಮೂಜಗದ ಧೊರೆಯ', "ಗಾಳಿಬಂದ ಕೈಯಲ್ಲಿ ತೂರಿಕೊಳ್ಳಿರೊ, ನಾಳೆ 
ಯೆನ್ನಬೇಡಿ. ಇದೇ ವೇಳೆ ಬನ್ನಿರೋ". “ಈಸಬೇಕು. ಇದು ಜೈ ಸಬೇಕು', 
ಇಂಥ ಉಪದೇಶಗಳು ಸಾವಿರಾರು ಒದಗುತ್ತವೆ ಪುರಂದರಬಾಸರ ಕ ತಿಗಳಲ್ಲಿ. 
ಇವೆಲ್ಲದರ ತಾತ್ರ ರ್ಯವೇನೆಂದರೆ ಮನುಷ್ಯ ನೂಗಿರುವುದು ದೇವರನ್ನು ಕಂದು 
ಕೊಳ್ಳಲು, ಕೂಡಿಕೊಳ್ಳಲು. ಸಂಸಾರವನ್ನು ಸುಳ್ಳ ೦ದಾಗಲಿ ಹೇಸಿಗೆಯೆಂದಾಗಲಿ 
ಬಗೆಯಬಾರದು. ಬದುಕು ನೀರಮೇಲಣ ಗುಳ್ಳೆ.ಯಂತಿದ್ದರೂ ಆ ಬದುಕಿನಿಂದಲೇ 
ನಮ್ಮ ಮುಕ್ತಿಯನ್ನು ಸಾಧಿಸಿಕೊಳ್ಳ ಬೇಕು. ಮುಕ್ತಿ ಸುಲಭವೇ, ಆದರೆ' ಅದರ 
ಉಪಾಯ ತಿಳಿದಿರಬೇಕು. ದೈವವೇ ಎಲ್ಲವನ್ನೂ ನಡೆಸುವುದೆಂದು ಕೈಕಟ್ಟಿ ಕೂಡು 
ವುದು ಸರಿಯಲ್ಲ; ನಮ್ಮ ಪುರುಷಕಾರವಿಲ್ಲದೆ ದೈವ ಏನನ್ನೂ ಮಾಡದು... "ನನಗೂ 


LCL 


ಲ ವಿ 
ಆಣೆ ರಂಗ, ನಿನಗೂ ಆಣೆ' ಆದರೆ ಮನುಷ್ಯ ತನ್ನ, ಪ್ರಯತ್ನಗಳನ್ನು ನಡೆಸುವಾಗ 
ult ಮ್ಮ 
ನ wy 


ದೃಢವಾಗಿರಬೇಕು. ಮಡಿವಂತಿಗೆಯ ಸೋಗು, ದಢವಿಖದ ಂನಸ್ಪಿನಿಂದ ಮಾಡುವ 
ಉದರವೈರಾಗ್ಯ. ಶೀಲವಿಲ್ಲದ ಶಾಸ್ತ್ರಪಾಂಡಿತ್ಯ ಇವೆಲ್ಲ ಡೆಂಭಾಚಾರ; ಹರಿಯು 
ಇವನ್ನು ಮೆಚ್ಚುವುದಿಲ್ಲ. ಶೀಲಶುದ್ದಿ ಯಿದ್ದವರಿಗೆ ಜಾತಿ, ಕುಲ, ವಿದ್ಯ ಇವು 
ಗಣನೆಗೆ ಬಾರವು. ಸಮಾಜದಲ್ಲಿ ವೈಯಕ್ತಿಕ ಜೀವನ ಪರಿಶುದ್ಧ ವಾಗಿರದೆ ಧಾರ್ಮಿಕ 
ಸಂಪತ್ತು ಹೆಚ್ಚಲಾರದು. ಹೀಗೆ ಸರಿಯಾದ, ನೇರವಾದ, ನಯವಾದ ದಾರಿ 
ಹಿಡಿದವರಿಗೆ “ಏತರಭಯ', “ಆಂಜಿಕಿನ್ಯಾತಕಯ್ಯ ?' ಧರ್ಮವೇ ಜಯವೆಂಬುದು 
ದಿವ್ಯಮಂತ್ರವಲ್ಲವೆ ? 


el 


ಪ್ರಾಪಂಚಿಕವಾದ ಕಷ್ಟಸುಖಗಳಿಗೆ ಮನುಷ್ಯ ಕುಗ್ಗ ಬಾರದು, ಹಿಗ್ಗ ಬಾರದು 
ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎನ್ನುವ ಧ್ಭರ್ಯವರಬೇಕು. 
“ಅಂಜುವರಿಗೆ ದೈವ ಬೊಮ್ಮರಕ್ಕಸದಂತೆ, ಆಂಜೆ ನಾ ನಿನಗಿನ್ನು ಪುರಂದರಎಠಲ.' 
ಈ ನೆಲೆಯಲ್ಲಿ ದಾಸರು ವ್ಯಕ್ತಿಗೊಂದು ಆದರ್ಶ ಜೀವನದ ಕಲ್ಪನೆಯನ್ನು ಒದಗಿಸಿ 


84 


ವಿಜಯೆನಗರದ ಈಜಿನ ದಾಸ ಸಾಹಿತ್ಯ 


ಕೊಟ ಶರು. ಜಿ ಜೀವದ ಸದ್ಗ ತಿಗೂ ಸಮಾಜದ ಶುದ್ಧಿ ಗೂ ಸಂಬಂಧವಿದೆಯೆಂದು ಅವರ 
ವಾದ : ಅಂತರಂಗ, ಬಹಿರಂಗ ಎರಡೂ ಶುದ್ದ ಪಾಗಿರಃ ಬೇಕಲ್ಲವೆ ? ಧರ್ಮದ ಹೆಸರಿ 
ನಲ್ಲಿ ಅನಾ ನ್ಯಾಯ ನಡೆಯುವುದು ದಾಸರ ಕಾಲದಲ್ಲಿಯೂ ಇದ್ದಿ ತು; ಹೊಲೆತನ 
ಹೊರಗಿಲ್ಲ. ಒಳಗಿದೆ ಎನ್ನುವುದನ್ನು ಅವರು ಗಮನಿಸಿದ್ದರು. "ಧರ್ಮವೆನ್ನು ವುದು 
ಆಚಾರವನ್ನು ಮೀರಿ ನಿಲ್ಲುತ್ತ ದೆ ಎನ್ನು ವದ್ರಷಿ ಯನ್ನು ಅವ ರ ಹಲವಾರು ಪದಗಳಲ್ಲಿ 
ಕಾಣುತ್ತೇವೆ. "ಆವ ಕುಲವಾದರೇನು. ಅಪನಾದರೇನು, ಆತ್ಮಭಾವವರಿತಮೇಲೆ ? 
ಕುಲವಿಲ್ಲ ಜ್ಞಾನಿಗಳಿಗೆ' ಎಂದರು. ಎಲ್ಲರೂ ಮಾಡಲೇ ಬೇಕಾದುದನ್ನು ಸರಳವಾಗಿ 
ಹೇಳಿದರು... “ಮನವ ಶೋಧಿಸಬೇಕು ನಿಚ್ಚ. ದಿನ ದಿನ ಮಾಡುವ ಪಾಪಪುಣ್ಯದ 
ವೆಚ್ಚ.” 

ಹೀಗ ಪ್ರರಂದರದಾಸರು ದಾಕಿಕೊಟ್ಟ ದಾರಿ ದಿಟವಾಗಿ ಹೆದ್ದಾರಿಯೇ ; ಎಲ್ಲ 
ಕಾಲಗಳ ಎಲ್ಲ ಜನರಿಗೂ ಅನುಕೂಲವಾದ. ಅಗತ್ತವಾದ ದಾರಿ. ಹರಿದಾಸರಿಗೆ 
ಅವರು ಆದರ್ಶರಾದರು, ಹರಿದಾಸ್ಕ ಮನೋವೃ ಶ್ರಿ ಅವರಿಂದ ಸ್ಪಷ್ಟ ಸ ವಾಯಿತು. ಘೂ 
ಕಾರಣದಿಂದಲೇ ದಾಸಕೂಟದವರು ಅವರನ್ನು ದಾಸಶ್ರೇಷ್ಠರೆಂದೂ ದಯಾನಿಧಿ 
ಗಳೆಂದೂ ಪುರಂದರಗುರುಗಳೆಂದೂ ಸ್ಮರಿಸಿಕೊಳ್ಳು ತ್ತಾರೆ. 

ವ್ಯಾಸತೀರ್ಥರ ಇನ್ನೊ ಬ್ಬ ಶಿಷ್ಟ ರೂ, ಪುರಂದರದಾಸರ ಗೆಳೆಯೆರೂ ಆಗಿದ್ದ 

ಕನಕದಾಸರು ಪುರಂದರದಾಸ ರಂತೆಯೇ" ಉಜ್ವಲವಾದ ವ್ಯಕ್ತಿ ಶ್ಲಿತ್ಯವುಳ್ಳ ವರು, ಪ್ರತಿಭಾ 
ವಂತರು, ಯೋಗಿಗಳು. ದಾಸಕೂಟದಲ್ಲಿ ಇ ನವರ ಸ್ಟಾ ನವೂ ಪ್ರಶಸ್ತ ವಾಗಿದ್ದಿತು ; 
ವ್ಮಾಸತೀರ್ಧರೇ ಇವರನ್ನು ಮನಸಾರೆ ಮೆಚ್ಚ ಕೊಂಡು ಇದಗ: ಅಗ್ರ ಮರ್ಯಾದೆ 
ಮಾಡುತ್ತಿದ್ದರು, ಪುರಂದರದಾಸರೂ ವೈಕುಂಠದಾಸ ಸರೂ ಇವರನ್ನು ಅಪರೋಕ್ಷ 
ಜ್ಞಾ ನಿಗಳೆಂದು ಬಗೆದಿದ್ದ ರು. ಕುರುಬರ ಕುಲದವರೆಂಬ ಕಾರಣದಿಂದ ಇವರನ್ನು 
ಆದರಿಸ ದೆ ಇದ್ದ ವರ ಮೂಗು ಮುರಿದು ವ್ಯಾಸತೀರ್ಧರು ಇವರ ಹಿರಿಮೆಯನ್ನು 
ಕೊಂಡಾಡಿದ "ಲ್ಲೆ €ಖವಿದೆ; ಮಠದಲ್ಲಿ ದೇವರ ಪೂಜೆಯಾದನಂತರ ಮೊದಲ 
ತೀರ್ಥವನ್ನು ಕನಕದಾಸರಿಗೆ ಕೊಡುತ್ತಿ ದ್ದ ರಂತೆ ವ್ಯಾ ಸತೀರ್ಥರು. 


ಧಾರವಾಡ ಜಿಲ್ಲೆಯ ಕ ತಾಲ್ಲೂಕಿನ ಬಾಡದವರಾದ ಕನಕದಾಸರು 
1509 ರಿಂದ 1607ರವರೆಗೆ ಇದ್ದವರು. ಶ್ರೀಮಂತರಾಗಿ, ಊರಿನ ದಂಣಾಯಕ 
ರಾಗಿ, ಸಮರ ಶೂರರಾಗಿ ಇದ್ದವರು ಇದ್ದಕ್ಕಿದ್ದಂತೆ ವಿರಕ್ಷಿಯನ್ನು ಮ ವ್ಯಾಸ 
ತೀರ್ಥರ ಬಳಿ ಶಿಷ್ಕ ರಾಗಿ ಸೇರಿ” ಬಡಾ 2 ಅದೇ ಜಲ್ಲೆಯ ಹಿರೇಕೆರೂರು 
ತಾಲ್ಲೂಕಿನ ಕಾಗಿನೆಲೆ ಎಂಬಲ್ಲಿ ಅವರು ದೇವಾಲಯವೊಂದನ್ನು ಕಟ್ಟಿಸಿ ತಮ್ಮ 
ಹುಟ್ಟೂರಾದ ಬಾಡದಲ್ಲಿದ್ದ ಆದಿಕೇಶವಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿದರು. 
ಹೀಗಾಗಿ ಕನಕದಾಸರ ಅಂಕಿತವು “ಕಾಗಿನೆಲೆಯಾದಿಕೇಶವ' ಅಥವಾ *“ಬಾಡದಾದಿ 


85 


ದಾಸ ಸಾಹಿತ್ಯ 


ಕೇಶವ" ಎಂದಾಯಿತು. ವ್ಯಾಸತೀರ್ಥರ ಬಳಿ ಅವರು ಬರುವುದಕ್ಕೆ ಮೊದಲು 
ಅವರಿಗೆ ಶ್ರೀ ವೈಷ್ಣ ವಪಂಥದ ತಾತಾಚಾರ್ಯರೆಂಬುವರಿಂದ ಧರ್ಮದೀಕ್ಷೆಯಾಗಿ 
ದ್ದಿತು; ಅದರಿಂದಲೇ ಅವರು ತಿರುಪತಿಯ ಶ್ರೀನಿವಾಸನಿ ನಡೆದುಕೊಳ್ಳು | 
ತ್ರಿದ್ದು ದು. ವ್ಯಾಸತೀರ್ಥರ ಬಳಿ ಬಂದ ನಂತರವೇ ಹರಿದಾಸರಾದುದು, ವದ 
ಗಳನ್ನು ರಚಿರಲಾರಂಭಿಸಿದುದು. ಬೇಲೂರಿಗೆ ಹೋಗಿ ಅಲ್ಲಿ ವೈಕುಂಠದಾಸರ ಬಳಿಯೂ 
ಕೆಲಕಾಲ ಇದ್ದಂತೆ ತಿಳಿದುಬರುತ್ತದೆ; ಉಡುಪಿಯ ವಾದಿರಾಜಸ್ವಾಮಿಗಳು ಕನಕ 
ದಾಸನನ್ನು ಗೆಳೆಯರಂತೆ ಕಂಡರೂ ಅವರು ಮಾತ್ರ ತಮ್ಮನ್ನು "ತ್ರಿವಿಕ್ರಮದಾಸಸ್ಯ 
ದಾಸ'ನೆಂದು ಕರೆದುಕೊಂಡು ವಾದಿರಾಜರ ಶಿಷ್ಯರೆಂದೇ ಹೇಳಿಕೊಂಡಿದ್ದಾರೆ. ಕನಕ 
ದಾಸರಿಗೂ ಉಡುಪಿಗೂ ಬೆಳದುಬಂದ ಸಂಬಂಧ ಕೃಷ್ಣನ ಗುಡಿಯಲ್ಲಿ ಇಂದಿಗೂ 
ಪ ಪ್ರಸಿದ್ಧ ವಾಗಿರುವ "ಕನಕನ ಕಿಂಡಿ'ಯಿಂದ ಉಳಿದು ಬಂದಿದೆ; ಇದು ವಾದಿರಾಜರ 
ಕಾಲದಲ್ಲಿಯೇ ನಡೆದ ಪ್ರಸಂಗ. 

ಕನಕದಾಸರು ಬಿಡಿಪದಗಳನ್ನ ಲ್ಲದೆ ಕೆಲವಾರು ಗ್ರಂಧಗಳನ್ನು ಕೂಡ ರಚಿಸಿ 
ದ್ದಾರೆ. ಇವುಗಳಲ್ಲಿ ಮುಖ್ಯ ವಾದುದು, ಜನಪ್ರಿಯವಾದುದು ಭಾಮಿನೀಷಟ್ಟದಿ 
ಯಲ್ಲಿರುವ "ಹರಿಭಕ್ತಿಸಾರ" ಇದರ ಪದ್ಯಗಳು ಕನ್ನ ಡನಾಡಿನಲ್ಲೆಲ್ಲ ಹರಡಿವೆ. 
“ಮೋಹನತರಂಗಿಣಿ, “ರಾಮಧಾನ್ಯ ಚರಿತೆ'. "ನಳಚರಿತ್ರೆ', ಮತ್ತು "ನರಸಿಂಹ 
ಸ್ವವ' ; ಮೊದಲನೆಯದೂ ಕಡೆಯದೂ ಸಾಂಗತ್ಯ ಶೈಲಿಯಲ್ಲಿವೆ, ಉಳಿದುವು 
ಭಾಮಿನೀಷಟ್ಟದಿಯಲ್ಲಿವೆ. ಜನಪದಭಾಷೆಯ ಪ ಕ್ರಿಯೋಗಗಳನ್ನೇ ಅಳವಡಿಸಿಕೊಂಡು 
ಕಾವ್ಯ ಗಾಂಭೀರ್ಯಕ್ಕೆ ಕುಂದು ಬಡ್‌ ಉದಾತ್ತ ಭಾವನೆಗಳನ್ನು ಹೊರ 
ಘು ಒಸುವುದು ಕನಕದಾಸರ ವೈ ಶಿಷ್ಟ 5° ಅವರು ಒದಗಿಸಿರುವ ಶಬ್ದ ಚಿತ್ರ ಗಳಂಶು 
ಮೋಹಕವಾಗಿವೆ. ಅವರ 175 ಣಗ ಬಳಕೆಯಲ್ಲಿವೆ. 


ಅವರ ಪದಗಳಲ್ಲಿ ಕಾಣಬರುವುದು ಅವರ ವಿಪುಲವಾದ ಲೋಕಾನುಭವ, 
ದೃಢವಾದ ಭಗವದ್ಭಕ್ತಿ, ಅದರಿಂದ ಒದಗಿದ ಆನಂದ. "ನೆಚ್ಚದಿರು ಸಂಸಾರ', 
“ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆ ಗಾಗಿ, ಎಂದು ಹೇಳಿ "ಧರೆಯ 
ಭೋಗವನ್ನು ನೋಡಿ, ಹರಿಯ ಮರೆದು ಕೆಡಲಿ ಬೇಡ' ಎಂದು ಕಿವಿಮಾತನ್ನೂ 
ಹೇಳಿದರು. ಜೀವನದಲ್ಲಿ ಕಷ್ಟ ಇನಿಷ್ಕು ರಗಳನ್ನು ಅನುಭವಿಸಿದ್ದ ಅವರಿಗೆ “ತಲ್ಪಣಿಸ 
ದಿರು ಕಂಡ್ಯ ತಾಳು ಮನವೇ, "ಎಲ್ಲರನು ಸಾ ಪು ಇದಕೆ ಸಂಶಯ ಬೇಡ' ಎನಿ 
ಸಿತು. “ತನು ನಿನ್ನ ದು, ಜೀವ ನಿನ್ನದು, ಸ್ವಾಮಿ, ಅನುದಿನದಲ್ಲಿ ಬಾಹ ಸುಖ 
ದುಃಖ ನಿನ್ನ ದಯ್ಯ' ಎಂದು ದೇವರಲ್ಲ ಭಾರನ್ಯಾ ಸವನ್ನು ಮಾಡಿಬಿಟ್ಟ ರು. “ಬದುಕಿ 
ದೆನು ನಿಮಿ. ಭವವೆನಗೆ ಹಿಂಗಿತು, RN ದ ಎನ 
ಗಾಯ್ದು'” ಎಂದು ಸಂತೋಷದಿಂದ ಕುಣಿದಾಡಿದರು ; “ತಂದೆ ಶ್ರೀ ಕಾಗಿನೆಲೆಯಾದಿ 


86 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಕೀಶವರಾಯ ಬಂದೆನ್ನ ಹೃದಯಲಿ ನೆಲೆಯಾಗಿ ನಿಂತ, ಮೇಲೆ ಜನ್ಮಸಾಫಲ್ಯವಾಗದೆ 
ಮತ್ತೇನು? 

ಹೀಗೆ ಕನ್ನಡನಾಡಿನಲ್ಲಿ ಕನಕದಾಸರ ಬದುಕಿನಿಂದಲೂ ಬರಹಗಳಿಂದಲೂ ಭಕ್ತಿ 
ಮಾರ್ಗವು ಜನಪ್ರೀತಿಯನ್ನು ಗಳಿಸಿ ಹರಡಿತು ; ಅವರ ಸಂಪರ್ಕದಿಂದ ದಾಸಕೂಟವು 
ಉಜ ಲವಾಯಿತು. ಪುರಂದರದಾಸರು, ಕನಕದಾಸರಿಬ್ಬರೂ ವ್ಯಾಸತೀರ್ಥರು 
ಕೈಗೊಂಡ ಕೆಲಸವನ್ನು ಅವರ ಎಡಬಲಭುಜಗಳಂತೆ ನಿಂತು ನಡೆಸಿದರು; ದೇಶದ 
ಸಂಸ್ಕೃತಿ ಅರಳಲು ಇವರಿಬ್ಬರು ಒದಗಿಸಿದ ನೆರವು ಎಂದಿಗೂ ಮರೆಯಲಾಗದಂಥದು. 

ಕನಕದಾಸರೊಡನೆ ಕೂಡಿಕೊಂಡು ಹರಿದಾಸ್ಕದ ಕಳೆಯನ್ನು ಮತ್ತಷ್ಟು, ಹೆಚ್ಚೆ 
ಸಿದ ಇನ್ನೊಬ್ಬ ದಾಸರೆಂದರೆ ವೈ ಕುಂಠದಾಸರು. ಅವರು ಬೇಲೂರಿನವರು. ಬಾಳಿನ 
ಬಹುಭಾಗವನ್ನು ಬೇಲೂರಿನಲ್ಲಿಯೇ ಕಳೆದವರು. ಅವರು ವ್ಯಾಸತೀರ್ಥರ ಬಳಿ 
ಶಿಷ್ಯವೃತ್ತಿಯನ್ನು ಮಾಡಿದರೋ ಇಲ್ಲವೋ ಖಚಿತವಾಗಿ ತಿಳಿದುಬರುವುದಿಲ್ಲ ; ಆದರೆ 
ಪ್ರರಂದರದಾಸರಿಗೂ ಅವರಿಗೂ ಗೆಳಿತನವಿದ್ದ ಉಲ್ಲೇಖಗಳಿವೆ. ಕನಕದಾಸರಂತೂ 
ವೈಕುಂಠದಾಸರ ಒರಿಮೆಯನ್ನು ಒಂದು ಪದದಲ್ಲಿ ಉಳಿಸಿಯೇ ಇಟ್ಟಿದ್ದಾರೆ. ಈ 
ದಾಸರು ಶ್ರೀ ವೈಷ್ಣವ ಸಂಪ್ರದಾಯದವರು ; ಅವರು ರಚಿಸಿರುವ ಕೀರ್ತನೆಗಳಲ್ಲಿ 
'ವೈಕುಂಠಕೇಶವ' ಎನ್ನುವ ಮುದ್ರಿಕೆಯಿದೆ. ಕನಕದಾಸರೂ ಶ್ರೀ ವೈಷ್ಣವ ದೀಕ್ಷೆ 
ಯನ್ನು ತಳೆದವರು. ಕೇಶವನೇ ಅವರ ಇಷ್ಟದ್ಳೈವ ; ಇವು ವೈಕುಂರದಾಸರಿಗೂ 
ಅವರಿಗೂ ಒದಗಿದ ಹೆಚ್ಚಿನ ಮೈತ್ರಿಗೆ ಕಾರಣಗಳಾಗಿರಬಹುದು. ಅಂತೂ 
ವೈಕುಂಠದಾಸರ ಕೀರ್ತನೆಗಳಲ್ಲಿ ಪ್ರಪತ್ತಿಧರ್ಮ ಎದು ಕಾಣುತ್ತದೆ. ಅವರ ಕೀರ್ತನೆ 
ಗಳನ್ನೆಲ್ಲ ಕಲೆ ಹಾಕಿ ಪ್ರಕಟಿಸುವ ಕೆಲಸವನ್ನೂ ನಡೆದಿಲ್ಲ. 

ಇದೇ ಯುಗದಲ್ಲಿ ಹರಿದಾಸಸಾಹಿತ್ಯವನ್ನು ಬೆಳೆಸಿ, ಹರಿದಾಸ ಪಂಥವನ್ನು ಬಲ 
ಗೊಳಿಸಿದವರಲ್ಲಿ ಸೋದೆಯ ವಾದಿರಾಜಸಾ ರಮಿಗಳು ಪ್ರಮುಖರು, ಪ್ರಭಾವಶಾಲಿ 
ಗಳು. ಅವರ ಕಾಲ 1486 . 1600. ಮಂಗಳೂರು ಪ್ರಾಂತದ ಕುಂಭಾಸಿಯ 
ಹತ್ತಿರ ಇರುವ ಹೂವಿನಕೆರೆ ಗ್ರಾಮದವರಾದ ಇವರು ಉಡುಪಿಯ ಅಷ್ಟ ನ ಮಠಗಳಲ್ಲಿ 
ಒಂದಾದ ಸೋದೆಮಠದ ವಾಗೀಶತೀರ್ಥರಿಂದ ಸಂನ್ಯಾಸದೀ ಕ್ಷೇಯನ್ನು ಪಡೆದು, 
ಹಂಪಿಗೆ ಬಂದು ವ್ಕಾಸತೀರ್ಥರಲ್ಲಿ ವೇದಾಂಶವಿದ್ಯಾಭ್ಯಾಸ ಮಾಡಿದರು, ಅಲ್ಲಿ ಅವರಿಗೆ 
ಫೃುರಂದರದಾಸರು, ಕನಕದಾಸರು, ವಿಜಯೀಂದ್ರತೀರ್ಥರು, ನಾರಾಯಣಯತಿಗಳು, 
ಗೋದಿಂದ ಒಡೆಯರು ಮೊದಲಾದ ಮಹಾತ್ಮರ ಪರಿಚಯವೂ ಗೆಳೆತನವೂ ಆದುವು. 
ವ್ಯಾಸತೀರ್ಥರಿಂದ ಶಾಸ್ತ್ರ ಪಾಂಡಿತ್ಕ ವನ್ನು ಪಡೆದುಕೊಂಡಂತೆ ಅವರಿಂದ ಹರಿದಾಸ 
ದೀಕ್ಷೆಯನ್ನೂ ಪಡೆದುಕೊಂಡರು. ಓದನ್ನು ಮುಗಿಸಿ ಉಡುಪಿಗೆ ಹಿಂದಿರುಗಿದ ಮೇಲೆ 
ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ ವ್ಯಾಸಕೂಟ, ದಾಸಕೂಟಗಳೆರಡಕ್ಕೂ ಪ್ರೇರಕರೂ 


87 


ದಾಸ ಸಾಹಿತ್ಯ 


ಪೋಷಕರೂ ಆಗಿ ನಿಂತವರು ವಾದಿರಾಜರು. ಉಡುಪಿಯ ಧಾರ್ಮಿಕಕ್ಷೇತ್ರ ದಲ್ಲಿ 
ಮಧ್ವಾ ಚಾರ್ಯರ ನಂತರ ಅಷ್ಟು ತೇಜಸ್ವಿ ಗಳೂ ಪ್ರಭಾವಶಾಲಿಗಳೂ ಆಗಿದಿವರೆಂದರೆ 
in ಈಗ ಉಡುಪಿಮರಗಳಿಗೂ ಕೃಷ್ಣ ನ ಡಿಸ ಸಂಬಂಧಿಸಿದಂತೆ ಇರುವ 
ಪರ್ಯಾಯ ಮೊದಲಾದ ವ್ಯವಸ್ಥೆ ಗಳನ್ನೆಲ್ಲ ವ ಸಕಳ ವಾದಿರಾಜರೇ; ಸುಪ ಕ್ರಸಿದ್ದ 
ಕ್ಷೇತ್ರವಾದ ಧರ್ಮಸ್ಥ ಳದ ಮಂಜುನಾಥ ಪ್ರತಿಷ್ಠೆ ನಡೆದುದು ಅವರಿಂದಲೇ. ಇನ 


ಪ್ರತಿ 
ನೂರಿಪ್ಪತ್ತು ವ ವರ್ಷಗಳ ಕಾಲ ಬದುಕಿದು ತಮ ವ್ರ 'ಬಾಳ ಬೆಳಕಿನಿಂದ ಕಡಲತೀರವನ್ನೆ ಲ್ಲ 


ಬೆಳಗಿದರು. * 

ವಾದಿರಾಜರು ಕನ್ನಡದಲ್ಲಿಯೂ ಹಲವಾರು ಸೊಗಸಾದ ಪ್ರಬಂಧಗಳನ್ನು 
ರಚಿಸಿದ್ದಾರೆ, ಮಹಾಭಾರತ ತಾಶ್ಚರ್ಯ ನಿರ್ಣಯವು ಇವರಿಂದ ಕನ್ನಡದಲ್ಲಿ ಇಳಿದು 
ಬಂದಿದೆ. "ವೈಕುಂರವರ್ಣನೆ'ಯೆನ್ನುವುದು ನಾಲ್ಕು ಸಂಧಿಗಳಿಂದ ಕೂಡಿದ ಮಧುರ 
ಪದ್ಯಗ್ರಂಥ ; “ತತ್ತ ಎಸೌರದ ಸೊಬಗು ಧರೆಯೊಳು ವಸ್ಕರಿಸಬೇಕೆಂದು' *ಶೃುತಿ 
ಪುರಾಣಗಳ ಮೊತ್ತ ನ ನೆರೆ ಮಥಿಸಿ” ಮಾಡಿರುವ ಪ್ರಬಂಧವಿದು : ಒಟ್ಟು, ಇದರಲ್ಲಿ 
388 ಪದಗಳಿವೆ. `ಲಕ್ಷ್ಮೀಶೋಭಾನೆ'ಯೆನ್ನುವುದು 113 ಪದಗಳ ಪ್ರಬಂಧ ; 
ಪಂತುವರಾಳಿರಾಗದಲ್ಲಿದ್ದು ಗಾಯನಕ್ಕೆ ಒಪ್ಪು ವಂತಿದೆ. ಹೀಗೆಯೇ ಭಾಮಿನೀ ಷಟ್ಟದಿ 
ಯಲ್ಲಿರುವ "ಸ್ವ ಪ್ಲಪದ' (45 ಮಡಿಗಳು) ನಲವತ್ತು ಭಾವನಾಪೂರ್ಣವಾದ ಪದಗಳ 
“ಗುಂಡಕ್ರಿಯೆ' ಇವಲ್ಲದೆ ನೂರಾರು ಬಿಡಿಪದಗಳನ್ನು ವಾದಿರಾಜರು ರಚಿಸಿದ್ದಾರೆ. 
ಇವರು "ಹಯಗಿ ಗ್ರಿವೋಪಾಸಕರಾಗಿದು ತಮ್ಮ ಕನ್ನಡ ಕೃತಿಗಳಲ್ಲಿ "ಹಯವದನ' 
ಎನ್ನುವ ಅಂಕಿತವನ್ನು ಕಾಣಿಸಿದ್ದಾರೆ. 

ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಇವರ ಭಾಷೆ ಗಂಭೀರನಾದುದು, ಬಲ 
ವಾದುದು, ಕವಿಸಹಜವಾದುದು : ಮಾತಿನ ಮೋಡಿ ಮರೆಯುವಂತಿಲ್ಲ. ರೂಪಕಗಳು 
ಮನಸ್ಸಿನಲ್ಲಿ ನಿಲ್ಲುತ್ತವೆ. ಪದಗಳಲ್ಲಿ ಕಾಣಬರುವ ಭಕ್ತಿಭಾವವಂತೂ ಬಿರಗುಮಾಡು 
ವಂಧದು. ಅವರ "ವೇಂಕಟೇಶ ದರ್ಶನ ಸೂಳಾದಿ' ಇದಕ್ಕೆ ನಿದರ್ಶನ. ವಿರಕ್ತ 
ರಾದರೂ ಅವರಿಗೆ ಲೋಕದ ಅನುಭವವಿಲ್ಲದಿಲ್ಲ. "ಡಿಲ್ಲಿಯ ರಾಯನ ಕಂಡು ಪುಲ್ಲಿಗೆಯ 


ವಿಜಯನಗರದ ಕೃಪ್ಣ ದೇವಮಹಾರಾಯನು ಇವರನ್ನು (ಪ್ರಸಂಗಾಭರಣತೀರ್ಥ"ರೆಂದು 
ಸನ್ಮಾನಿಸಿದನು. ಸಂಸ್ಕತ ಸಾಹಿತ್ಯದಲ್ಲಿ ಅವರ ಕಾವ್ಯವಾದ (ರುಕ್ಮಿಣೀಶ ವಿಜಯ' ಪ್ರಸಿದ್ಧ 
ವಾಗಿದೆ. ಶಾಸ್ತ್ರ ಭಾಗದಲ್ಲಿ ಅವರ «ಯುಂಕ್ತಿಮಲ್ಲಿಕಾ', «ಸುಧಾಟಿಪ್ಪಣಿ"', «ಲಕ್ಷಾಭರಣ' (ಮಹಾ 
ಭಾರತ ಟಿಪ್ಪಣಿ), «ಪ್ರಮೇಯಸಂಗ್ರಹೆ"', «ತಂತ್ರಸಾರ ಟೀಕಾ' ಮೊದಲಾದವು ಅವರ ಅಪಾರ 
ವಾದ ವೈದುಷ್ಯವನ್ನೂ ಹರಿತವಾದ ಬುದ್ಧಿ ಶಕ್ತಿಯನ್ನೂ ತೋರಿಸುವಂಧವು. ಇದಲ್ಲದೆ «ಸರಸ 
ಭಾರತೀವಿಲಾಸ", «ತೀರ್ಥಪ್ರಬಂಧ" ಮೊದಲಾದವು ಮಾಧ್ವರಲ್ಲಿ ಪ್ರೀತಿಯನ್ನು ಗಳಿಸಿರುವ 
ಗ್ರಂಧಗಳು. 


88 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಬೇಡುವರೆ ?', `ಹಣವೇ ನಿನ್ನಯ ಗುಣವೆನಿತು ಬಣ್ಣಿ ಪೆನಯ್ಯ ? ಹಣವಿಲ್ಲದವ 
ನೊಬ್ಬ ಹೆಣಕಿಂತ ಕಡೆಯ್ಫೆಯ !', "ಆರಿಗೆ ಆರೋ. ನಿನ್ನ ಉಳಿದು ಪೊರೆವರ ಕಾಣೆ', 
ಪಾಧೇಯವ ಕಟ್ಟಿರೋ ವೃಕುಂರಕ್ಕೆ, ಪಯಣ ಸಮ್ಮತವಾದರೆ' ಮೊದಲಾದೆ ಮಾತು 
ಗಳಲ್ಲಿ ಕಾಣಬರುವ ಜಾಣತನ ವಾದಿರಾಜರಿಗೆ ವಿಶಿಷ ಷ್ಟವಾದುದು. ಭಾಷೆ, ಭಾವ 
ಎರಡರ ಮಧುರ ಸಂಬಂಧ ಇವರ ಕ್ಛ್ರ ತಿಗಳಲ್ಲಿ ಎದು ನಿಲ್ಲುತ್ತದೆ. ಉಡುಪಿಯ ಕಡೆ 
ಮರಗಳಲ್ಲಿಯೂ ಮನೆಗಳಲ್ಲಿಯೂ 21: ಪಾಡಿಕೊಂಡು ಕುಣಿಯುವ "ಲಕ್ಷುಮಿ 
ನಾರಾಯಣ' ಎನ್ನು ವ ಇಪ್ಪತ್ತು ತ್ರುನಾಲ್ಕು ನುಡಿಗಳ ಪದವು ಅವರ ಮನೋಹರವಾದ 
ಮಂಜುಳವಾದ. ಲಯಬದ್ಧ. ವಾದ ಕೃತಿ. 

ವಾದಿರಾಜರು ಕನಕದಾಸರನ್ನೂ ವೆ ),ಕುಂರದಾಸರನ್ನೂ ಮೆಚಿ ಕೊಂಡಿದ್ದರು. 
ಜೇಲೂರಿಗೆ ಹೋಗಿ ಅಲ್ಲಿ ವೈಕುಂರದಾಸರೊಡನೆ ಕೆಲಕಾಲವಿದ್ದರು ; ಕನಕದಾಸರನ್ನು 
ಉಡುಪಿಗೆ ಕರೆಯಿಸಿಕೊಂಡಿದ್ರರು. ಹರಿದಾಸಪಂಧವು ಪ್ರಬಲವಾಗುವುದಕ್ಕೆ ಕಾರಣ 
ರಾದವರಲ್ಲಿ ಅಗ್ರಗಣ್ಯರು ವಾದಿರಾಜಸ್ವಾಮಿಗಳು. 


ನಡುಂಯುಗದ ನಾಲ್ವರು 


ಹರಿದಾಸಪಂಥದಲ್ಲಿ ಮೊದಲ ಹಂತವಾ  ಸರಾಯರ ಕಾಲದಲ್ಲಿ ಸ ನಷ್ಟವಾಯಿತು. 
ಶ್ರೀಪಾದರಾಜರೂ ಅವರ ಶಿಷ್ಯ ವ್ಯಾಸರಾಯರೂ ಮೊದಲ ದಾಸಕೂಟವನ್ನು 
ಹಂಪಿಯಲ್ಲಿ ನೆರೆಯಿಸಿದರು. am ಸಾಮ್ರಾಜ್ಯದ ಸ್ವರ್ಣಯುಗದಲ್ಲಿಯೇ 
ಹರಿದಾಸಪಂಥವೂ ವಿಶಿಷ್ಟವಾಗಿ ಚಿಗುರತೊಡಗಿತು. ಪುರಂದರದಾಸರ. ಕನಕದಾಸರ 
ಕಾರ್ಯಕ್ಷೇತ್ರ ಇಡಿ ಕನ್ನಡನಾಡನ್ನು ಒಳಗೊಂಡು ಹಂಪಿಯಲ್ಲಿ ಹುಟ್ಟಿದ ಹರಿದಾಸ 
ಪದ್ದತಿ ನಾಲ್ಕೂ ಕಡೆ ಹರಡತೊಡಗಿತು. ವಾದಿರಾಜಸ್ವಾಮಿಗಳು ಅದೇ ಕಾಲದಲ್ಲಿ 
ದಕ್ಷಿಣಕನ್ನಡ ಜಿಲ್ಲೆಯಲ್ಲೆಲ್ಲ ಇದನ್ನು ಬೆಳೆಸಿದರು ; ಬೇಲೂರಿನ ಸುತ್ತ ಮುತ್ತ 
ವೈಕುಂಠದಾಸರ ಪ್ರಭಾವ ಹರಡಿತು. ಕ್ರಿಸ್ತಾಬ್ದ 1600ರ ಸುಮಾರಿಗೆ ಹರಿದಾಸರ 
ವಾಣಿ ಕನ್ನ ಡ ದೇಶದಲ್ಲೆ ಲ್ಲ ಅನುರಣಿಸಿತು. 

ಅನಂತರ ಕಾರಣಾಂತರಗಳ ದ ಹರಿದಾಸಪರಂಪರೆ ಅಷ್ಟಾಗಿ ಸ್ಪಪ್ಪವಾಗಿ 
ಮುಂದುವರಿಯಲಿಲ್ಲ. ಪುರಂದರದಾಸರ ಶಿಷ್ಯರೂ, ವೈಕುಂಠದಾಸರ ಶಿಷ್ಕರೂ, 
ವಾದಿರಾಜರ ಶಿಷ್ಯರೂ ಏನು ಕಾರಣದಿಂದಲೋ ಹೊರಗೆ ಬರಲಿಲ್ಲ; ಹೆಸರು 
ಪಡೆಯಲಿಲ್ಲ ; ಪದಗಳನ್ನು ರಚಿಸಿದಂತೆ ಕಾಣಲಿಲ್ಲ. ಇವರೆಲ್ಲರ ಪರಂಪರೆಗಳಲ್ಲಿ 


89 


ದಾನ ಸಾಹಿತ್ಯ 


ಎಚ್ಚಿತ್ತಿ ಬಂದಂತೆ ತೋರುತ್ತದೆ. ವಿಜಯೆವಗರಸಾಮಾ ತ್ರಾಜ್ಯವು ತಾಳಿಕೋಟೆ ಯುದ್ಧ 
ದಲ್ಲಿ 1565 ರಲ್ಲಿ ಮಣ್ಣು ಗೂಡಿದನಂತರ ಹಿಂದೂಧರ್ಮಕ್ಕೂ ಒಂದು ಆತಂಕ 
ವರಿಸ್ಥಿ ತಿ ಒದಗಿಬಂದಿರಬಹುದು; ನಿತ್ಯಜೀವನದಲ್ಲಿ ನೆಮ್ಮದಿ ಮರೆಯಾಗಿ ಹರಿದಾಸರ 
ಸಂಚಾರವೂ ಸಾಹಿತ್ಯನೃಷ್ಟಿಯೂ ನಿಂತುಹೋಗಿರಬಹುದು. ಅಂತೂ ಮುಂದೆ 
ಹಿಂದೂಧರ್ಮಕ್ಕೆ ಆಸರೆ ದೊರೆತುದು ತಂಜಾವೂರು ಸಂಸ್ಥಾನದಲ್ಲಿ, ನಾಯಕರ ಆಳ್ವಿಕೆ 
ಯಲ್ಲಿ. ಈ ನಾಯಕರಲ್ಲಿ ರಘುನಾಥ ನಾಯಕನ ಆಳ್ವಿಕೆ (೧೬೦೦-೧೬೩೪) ಸಮರ್ಧ 
ವಾಗಿದ್ದಿ ತು. ಇವರ ಕಾಲದಲ್ಲಿ ತಂಜಾವೂರು ಸಾಹಿತ್ಯ. ಸಂಗೀತ, ಧರ್ಮ. ಕಲೆ 
ಗಳಿಗೆಲ್ಲ ಅಶ್ರಯವಾಗಿ ಮೆರೆಯಿತು. 

ಈ ಕಾಲದಲ್ಲಿ ಈ ಪ್ರದೇಶದಲ್ಲಿಯೇ ಧಾರ್ಮಿಕ ಪುನರುಜ್ಜೀವನವಾಗುತ್ತಿರು 
ವಾಗ ನೆರೆಯ ಕುಂಭಕೋಣದಲ್ಲಿ ರಾಘವೇಂದ್ರಸ್ವಾಮಿಗಳು ಕಾಣಿಸಿಕೊಂಡರು, 
ಇವರು ತಂಜಾವೂರು ರಾಜ್ಯದ ಮಂತ್ರಿ ಗೋವಿಂದದೀಕ್ಷಿತರ ಮಗ ಯಜ್ಞ ನಾರಾಯಣ 
ದೀಕ್ಷಿತರ ಕಾಲದಲ್ಲಿದ್ದ ವರು. ಇವರು ವಿಜಯೂಂದ್ರ ತೀರ್ಥರ ಪ್ರಶಿಷ್ಯರೂ, ಸುಧೀಂದ್ರ 
ತೀರ್ಥರ ಶಿಷ್ಯರೂ ಆಗಿದ್ದು ಮರಾಧಿಪತಿಗಳಾಗಿ ತಪಸ್ತಿಗಳೆಂದೂ ಮಹಾಪಂಡಿತ 
ರೆಂದೂ ವಿಖ್ಯಾತರಾದರು. ಅವರು ರಚಿಸಿರುವ "ಪರಿಮಳ', "“ಭಾಟ್ಪಸಂಗ್ರಹ', 
"ಗೀತಾವಿವೃತಿ'. "ಖಂಡಾರ್ಧಗಳು' ಅವರ ವಿದ್ದತ್ತಿಗೂ ವಾದವೈ ಖರಿಗೂ ಸಾಕ್ಷಿ 
ಗಳಾಗಿ ನಿಂತಿವೆ. ಇವರು ಸಂಚಾರ ಕ್ರಮದಲ್ಲಿ ಉತ್ತರ ಕರ್ಣಾಟಕಕ್ಕೆ ಬಂದು, 
ಆದವಾನಿಯ ಸುಬಾದಾರನಾಗಿದ್ದ ಅಸದುಲ್ಲಾ ಖಾನ್‌ (1662-1687) ನಂಧ 
ಮುಸಲ್ಮಾನ ಅರಸರಿಂದಲೂ ಸತ್ಯೃತರಾಗಿ ಅವರಿಂದ ಜಹಗೀರುಗಳನ್ನು ಪಡೆದು 
ಮಂಚಾಲೆಯಲ್ಲಿ ನೆಲೆನಿಂತರು. ಆದವಾನಿಗೆ ಸೇರಿದ್ದ. ತುಂಗಭದ್ರಾತೀರದಲ್ಲಿದ್ದ 
ಮಂಚಾಲೆಯಲ್ಲಿಯೇ ಮರವನ್ನು ಕಟ್ಟೆ ಕೊಂಡು, ತಪಶ್ಚ ರ್ಯೆ ಮಾಡುತ್ತ, ಅಲ್ಲಿಯೇ 
ಸಶರೀರರಾಗಿ ವೃಂದಾವನಪ್ರವೇಶ ಮಾಡಿದರು. ಅವರ ಶಾಪಾನುಗ್ರಹಶಕ್ತಿಯಿಂದಾಗಿ 
ಈ ಪ್ರದೇಶವು ಮಂತ್ರಾಲಯವೆನಿಸಿತು. ಇವರ ಪ್ರಭಾವವು ಉತ್ತರಕರ್ಣಾಟಕ 
ಜಿಲ್ಲೆಯಲ್ಲೆಲ್ಲ ಹರಡತೊಡಗಿತು. 

ಪಂಡಿತರೂ ಯೋಗಿಗಳೂ ಮಠಾಧೀಶರೂ ಮಾಂತ್ರಿಕರೂ, ಗುರುರಾಜರೂ 
ಆಗಿದ್ದ ರಾಘವೇಂದ್ರಸ್ವಾಮಿಗಳು ಕನ್ನಡದಲ್ಲಿ ದೇವರನಾಮಗಳನ್ನು ರಚಿಸತೊಡ 
ಗಿದುದು ಸಾ ಪರಸ್ಯ ವಾದ ವಿವರ. ಎಷ್ಟು ಪದಗಳನ್ನು ರಚಿಸಿದರೊ ತಿಳಿಯದು ; 
ಒಂದಂತೂ ಇಂದಿಗೂ ಉಳಿದು ಬಂದಿದೆ. "ಇಂದು ಎನಗೆ ಗೋವಿಂದ' ಎಂದು 
ಆರಂಭವಾಗುವ ಭೈರವಿರಾಗದ ಈ ಪದದಲ್ಲಿ "ಧೀರವೇಣುಗೋಪಾಲ' ಎನ್ನುವ 
ಮುದ್ರಿಕೆಯಿದ್ದೆ ವ್ಯಾಸತೀರ್ಧರಂತೆಯೇ ಇವರೂ ವ್ಯಾಸಕೂಟ — ದಾಸಕೂಟ 
ಗಳೆರಡನ್ನೂ ಉಜ್ಜೀವನಗೊಳಿಸಿದರು ; ಹರಿದಾಸಸಾಹಿತ್ಯದಲ್ಲಿ ಎಚ್ಛಿ ತ್ತಿ ಬಂದಿದ್ದು 


೨೦ 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ದನ್ನು ಇವರು ಪರಿಹರಿಸಿದರು. ಇವರ ಪ ಪ್ರಭಾವ ಮಂತ್ರಾಲಯದ ಸುತ್ತಮು 
ಹರಡುವಾಗ, ಹರಿದಾಸರಿಗೆ ಸ್ಫೂರ್ತಿಯೂ. ಇದರೊಂದಿಗೆ ಅಲ್ಲೆ ಲ್ಲ ಹರಿಯಿತು. 
ಮೊದಲು ಹರಿದಾಸಪಂಧದ ಕೇಂದ ನವು ಹಂಪಿಯಲ್ಲಿದುದು ಈಗ ಮಂತ್ರಾಲಯದ 
ನೆರೆಯಲ್ಲಿ ಮಳಖೇಡ, ಮಾನ್ವಿ ಾ» ಕಾಖಂಡಿಕಿ, ಲಿಂಗಸ ಸುಗೂರು ಮೊದಲಾದ ಊರು 
ಗಳಲ್ಲಿ ನಿಂತಿತು. ಅಲ್ಲೆ ಲ್ಲ ಹರಿದಾಸರು ಹುಟ್ಟಿ ಕೊಳ್ಳ ತೊಡಗಿದರು. ಇದು ಹರಿ 
ದಾಸಪಂಧದ ಎರಡನೆ ಹ ಎರಡೂ ಮಿತಿಗಳಿಗೆ ಈ ಿರ್ಣಸೇತುವೆಯಂತೆ ಇದ್ದವರು 
ರಾಘವೇಂದ್ರಸ್ವಾಮಿಗಳು, ಮೊದಲನೆಯ ಹಂತದ ಹರಿದಾಸರೆಲ್ಲ ವ್ಯಾಸಶೀರ್ಥರನ್ನು 
ಕೊಂಡಾಡಿದಂತೆ, ಎರಡನೆಯವರು ರಾಘವೇಂದ್ರಸ್ವಾಮಿಗಳನ್ನು ಕೊಂಡಾಡುತ್ತಾರೆ. 
ವಿಜಯದಾಸರ ನಂತರ ಬಂದ ಪರಂಪರೆಯಲ್ಲಿ ಈ ಸ್ವಾಮಿಗಳ ಮೇಲೆ ಮಾಡಿರುವ 
ಪದಗಳೇ ಹೆಚ್ಚಿವೆ. ವಏಜಯದಾಸರೂ ಅವರ ಸಮಕಾಲೀನರಾದ ಪ್ರಸನ್ನ ವೆಂಕಟ 
ದಾಸರೂ ರಾಘವೇಂದ್ರ ಸ್ವಾ ಮಿಗಳ ಭಕ್ತರೇ ಆಗಿದುದು ನ ಬಿವರ. 


LCL 


ಆದರೆ ರಾಘವೇಂದ್ರಸಾ ಿಮಿಗಳ ಪರಂಪರೆ ಉಳಿದು ಬರಲಿಲ್ಲ ; ಹಳೆಯ ಹರಿ 
ದಾಸ ಪರಂಪರೆಗೆ ತಾವು ನೇರವಾಗಿ ಸೇರದಿದರೂ ಅದನ್ನು ಮತ್ತೆ ಮುಂದುವರೆಸಲು 
ಅಗತ್ಯವಾದ ಸ್ಫೂರ್ತಿಯನ್ನು ಒದಗಿಸಿದರು. ಪುರಂದರದಾಸರ ಕಾಲದಲ್ಲಿ ಪ್ರೌಢವಾಗಿ 
ಪಕ್ವವಾದ ಪರಂಪರೆ ನೂರಮೂವತ್ತು ವರ್ಷಗಳಷ್ಟು ಕಾಲ ಮರೆಯಾಗಿದ್ದು, ಮತ್ತೆ 
ವಿಜಯದಾಸರ ಕಾಲದಲ್ಲ ತಲೆಯೆತ್ತಿ ಬಾ ವಿಜಯದಾಸರಿಗೆ ಪ್ರರಂದರದಾಸರೇ 
ಪರೋಕ್ಷವಾಗಿ ದೀಕ್ಷಾಗುರುಗಳು : ದಾಸಪಂಧದ ಎರಡನೆಯ ಹಂತ ಇಲ್ಲಿ ಆರಂಭ 
ವಾಗುತ್ತದೆ. 

ವಿಜಯದಾಸರು ರಾಯಚೂರು ಜಿಲ್ಲೆಯ ಜೀಕಲಪರಿಯವರು . ಈ ಹಳ್ಳಿ 
ಮಾನ್ವೀಯ ಬಳಿಯಿದೆ... ತುಂಗಭದ್ರೆ ಅಲ್ಲಿ ಹರಿದು. ಶ್ರೀಪಾದರಾಜರಿಂದಲೇ 
ಪ್ರ ತಿಷ್ಠ ಗೊಂಡ ಅಶ್ಲತ್ರ 5 ತ್ಲ ಪರಸಿಂಹನಿಂದ ಕ್ಷೇತ್ರ ವೆನಿಸಿದ್ದಿತು. ಇಲ್ಲಿ 1687ರಲ್ಲಿ 
ಹುಟ್ಟಿದ ದಾಸಪ್ಪ ವ್ಯಾ ಸಕಾಶಿಗೆ ಹೋಗಿದ್ದಾಗ ಅಲ್ಲಿ ಸ್ವಪ್ನ ದಲ್ಲಿ ಪುರಂದರದಾಸ ರು 
“ವಿಜಯ” ಎಂಬ ಅಂಕಿತವನ್ನು ಆತನ ನಾಲಗೆಯ ಮೇಲೆ ಬರೆದು "ಹರಿದಾಸ 
ನಾಗೆ'ಂದು ಹರಸಿದರಂತೆ... ಇದು ಅವರ ಬದುಕಿನಲ್ಲಿ ಮಾರ್ಪಾಡನ್ನು ತಂದು, 
ಅವರಿಗೆ ಶಾಸ್ತ್ರಜ್ಞಾನವನ್ನೂ ಕವಿತಾಶಕ್ತಿಯನ್ನೂ ದೃಢಭಕ್ತಿಯನ್ನೂ ಒದಗಿಸಿತು. 
ಮುಂದೆ ಆವರು. ವಿಯ ಯದಾಸರೆಂದು ಪ್ರಸಿದ್ದ ರಾಗಿ, ದೇಶದಲ್ಲೆಲ್ಲ ಅಲೆದಾಡಿ, 
ಇಪ್ಪತ್ತೈದು ಸಾವಿರ ದೇವರನಾಮಗಳನ್ನು "ರಚಿಸಿ, ಶಿಷ್ಯ ಕೋಟಿಯನ್ನು ಸಂಪಾದಿಸಿ, 
ದಾಸಕೂಟವನ್ನು ಮತ್ತೆ ಕಟ್ಟ ಕಿದರು. 4 ಚತು” ಬಾರಿ ಕಾಶಿಗೆ. ಕಾಲುನಡಿಗೆ 
ಯಲ್ಲಿಯೇ ಹೋಗಿ ಅಲ್ಲಿಂದ ಗಂಗೆಯನ್ನು ತಮ್ಮ ಹೆಗಲಮೇಲೇ ಹೊತ್ತುತಂದು 
ಬಳ್ಳಾರಿಜಿಲ್ಲೆಯ ಆಲೂರು ತಾಲ್ಲೂಕಿಗೆ ಸೇರಿದ ಚಿಪ್ಪಗೇರಿಯೆಂಬ ಹಳ್ಳಿಯಲ್ಲಿ 


91 


ಬಾಸ ಸಾಹಿತ್ಯ 


ಹೊರಿಡವೊಂದರಲ್ಲಿ ಹಾಕಿ ಆದನು ತೀರ್ಥವನ್ನಾಗಿಸಿದರು ; ತಮ್ಮ ಕಡೆಗಾಲವನ್ನು 
ಅಲ್ಲಿಯೇ ಕಳೆದು 1755 ರಲ್ಲಿ ತೀರಿಕೊಂಡರು. 

ಮೊದಲಲ್ಲಿ ಕಡುಬಡತನವನ್ನು ಅನುಭವಿಸಿದರಾದರೂ, ಹರಿದಾಸದೀ ಕ್ಷೆಯನ್ನು 
ಪಡೆದನಂತರ ಅಪಾರವಾದ ಸಂವತ್ತನ್ನು ಪಡೆದರು. ನಾಡಿನಲ್ಲೆಲ ಮಾನ್ಯತೆ ಗಳಿಸಿ 
ದರು. ಆದರೆ ಸಂವತ್ತನ್ನೆಲ್ಲ ದಾನಮಾಡಿ ದಿಟವಾಗಿ ಹರಿದಾಸಮನೋಧರ್ಮ 
ದಿಂದಲೇ “ನಾಳೆಗಿಡದೆ' ಭಗವದ್ಬ ಕ್ರಿಯೊಂದೇ ಧನವಾಗಿ ಸಮಾಧಾನದಿಂದ ದೇಹ 
ವನ್ನಿಟ್ಟರು. ಕುಟುಂಬದ ಕಷ್ಟಗಳು, ಹರಿದಾಸ್ಯದ ಸುಖ, ಹೇಶಸಂಚಾರದಿಂದ 
ಬಂದ ವ್ಯತ್ಪತ್ತಿ, ಆಳವಾದ ಚಿಂತನೆ ಇವುಗಳಿಂದ ಅವರ ವ್ಯಕ್ತಿತ್ವ ಮೆರುಗುಕೊಟ್ಟ 
ಬಂಗಾರದಂತೆ ಆಗಿ, ಅವರ ಸಾಹಿತ್ಯ ಪ್ರಗಲ್ಬ ವಾಗಿದೆ. ಅವರ ಪದಗಳೂ, ಸುಳಾದಿ 
ಗಳೂ ಪುರಂದರದಾಸರ ಕೃತಿಗಳಂತೆ ಉನ್ನತಮಟ್ಟದಲ್ಲಿವೆ. ಇವರ ಕಾಲದಲ್ಲಿ 
ಹರಿದಾಸಸಾಹಿತ್ಯ ಮತ್ತೆ ಜನಪ್ರಿಯವಾಯತು, ಸಾರ್ಧಕವಾಯಿತು, ಪುಷ್ಪ ವಾಯಿತು. 
ವಿಜಯದಾಸರಿಗೆ ಮೊದಲಲ್ಲಿ ಶಾಸ್ತ್ರಪಾಂಡಿತ್ಯವೇನಿರಲಿಲ್ಲ; ಅವರು ಪಡೆದುಕೊಂಡ 
ಜ್ಞಾನ ಗ್ರಂಥಗಳಿಂದ ಬಂದುದಲ್ಲ, ಅನುಭವದಿಂದ ಒಂದುದು. ಭಕ್ತಿಯಿಂದ ಚೇತನ 
ಶುದ್ದವಾಗಿ, ಈ ಸತ್ತ್ವಶುದ್ಧಿಯಿಂದ ಜ್ಞಾನ ತಾವಾಗಿ ಒದಗಿಬಂದಿತು. ಹೀಗಾದುದ 
ರಿಂದ ಇವರ ಮಾತಿನಲ್ಲಿ ಅಪೂರ್ವವಾದ ಒಂದು ತೇಜಸ್ಸಿದೆ, ಸ್ವಾರಸ್ಕವಾದ ಸರಳತೆ 
ಯಿದೆ. ಜನ ಮೆಚ್ಚಿಕೊಂಡುದು ಇದಕ್ಕಾಗಿ. 

ಪುರಂದರದಾಸರ ಜೀವನ ಚರಿತ್ರೆಯನ್ನು ನಮಗೆ ಮೊಟ್ಟ ಮೊದಲಬಾರಿಗೆ 
ಒದಗಿಸಿದವರು ವಿಜಯದಾಸರೇ ; ಪ್ರರಂದರದಾಸರ ಪದಗಳನ್ನೂ ಸುಳಾದಿಗಳನ್ನೂ 
ವಿಶೇಷವಾಗಿ ಹಾಡುವ ಪದ್ಧತಿಯೂ ಅವರಿಂದಲೇ ಆರಂಭವಾಯಿತು. ಪುರಂದರ 
ದಾಸರ ಕೊಡುಗೆ ನಮಗೆ ಇಂದು ಅರ್ಧವಾಗಿರುವುದು ವಿಜಯದಾಸರಿಂದಲೇ. 
ನೂರಾರು ವರ್ಷಗಳ 'ಅಂತರವಿದ್ದ ರೂ ಗುರು-ಶಿಷ್ಯ ಸಂಬಂಧ ಸಾರ್ಥಕವಾಯಿತು; 
ಗುರುಗಳು ಬೆಳೆಸಿದ ಗಿಡವನ್ನು ಶಿಷ್ಯ ನೀರೆರೆದು ಕಾಪಾಡಿ ಮರವಾಗಿಸಿದರು. ದಾಸ 
ಕೂಟ ಉಳಿಯಿತು, ಬೆಳೆಯಿತು. 

ಸಾಂಪ್ರದಾಯಿಕವಾದ ಶಿಕ್ಷಣವಿಬ್ಲದಿದ್ದರೂ ವಿಜಯದಾಸರು ವೇದಾಂತದ 
ಪ್ರಮೇಯಗಳನ್ನೆಲ್ಲ ತಮ್ಮ ಪದಗಳಲ್ಲಿ ಬಳಸಿಕೊಂಡಿರುವುದೂ, ಗಹನವಾದ ತತ್ತ ಟೆ 
ವಿಚಾರಗಳನ್ನೂ ಸುಬೋಧವಾಗುವಂತೆ ತಿಳಿಯಪಡಿಸಿರುವುದೂ ಸ್ಟಾ ನ ರಸ್ಯವಾಗಿದೆ. 
ದೇವರು ಬಿಂಬವಾದರೆ,ಅವನ ಪ್ರತಿಬಿಂಬವು ಜೀವನ ಸ್ವರೂಪ.ದೇಹವೆನ್ನುವ ಕನ್ನಡಿ 
ಯಲ್ಲಿ ಬೀಳುವಾಗ ಬೇಕಾಗುವ ಬೆಳಕು ದೇವರ ಮಾಯೆಯೆನಿಸಿಕೊಳ್ಳು ತ್ತದೆ. “ತರಣಿ 
(ಎಂದರೆ ಸೂರ್ಯ) ಉದ್ಭವವಾಗೆ ಆತನ ಪ್ರಕಾಶ ಮರದ ಮೇಲೆ ಬೀಳಲದರ 
ನೆರಳು ಕಪ್ಪ ತೆರನಾಗಿ ತೋರಲು, ಅಲ್ಲಿದ್ದ ದೋಷ ಭಾಸ್ಕರನಿಂದ ಬಂದದ್ದೆ ಕ್ಯ 


92 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಮರದ ತಪ್ಪೇ; ತರಣಿ ಪ್ರಕಾಶ ಮರದ ಮೇಲೆ ಬಿದ್ದಂತೆ ನಿರುತ ಎನ್ನ ಮೇಲೆ 
ಬಿದ್ದಿ ಹುದೋ ಪರಿಪೂರ್ಣಮೂರುತಿ ವಿಜಯವಿರ್ಮಲ ಕರುಣಾಶರಧಿ ನಿನ್ನ ಮಾಯಕ್ಕು 
ನಿನಗೂ ಭೇದವಿಲ್ಲ' ಎಂದು ಅಭಯಸುಳಾದಿಯಲಿ ಬರುತ್ತದೆ. ಹೀಗೆ ವಿಜಯ 
ದಾಸರು ದಾರ್ಶನಿಕತತ್ವಗಳನ್ನು ಸರಳವಾಗಿ ಹೇಳುವ ರೀತಿಯನ್ನು ಪುರಂದರದಾಸ 
ರಿಂದ ಪರಿಗ್ರಹಿಸಿ ಬೆಳೆಸಿದರು. 

ತಮ್ಮ ಬಾಳಿನ ಮೊದಲ ಭಾಗವೆಲ್ಲ ಬಡತನದಲ್ಲಿ, ಅವಮಾನದಲ್ಲಿ ಕಳೆದರಾಗಿ 
ಬದುಕಿನ ಬಗ್ಗೆ | ಜುಗುಪ್ಸೆ ಅವರ ಪದಗಳಲ್ಲಿ ಕಾಣಬರುವುದು ಸಹಜವೇ “ಶರೀರವು 
ಗಾಳಿಗೊಡ್ಡಿದ ದೀಪ' ; “ಜನಿಸಲಾರೆನು ಜಗದೊಳಗೆ ಹರಿಯ, ಕವಸಿನೊಳು ನೆನೆಯೆ 
ಕಂಪನವಾಗುತಿದೆ ಮನಕೆ' , "ಬಿಂದು ಮಾತ್ರವೋ ಸುಖವು. ದುಃಖ ಪರ್ವತದಷ್ಟು.' 
ಆದರೆ "ಹರಿಮಾಡಿದ ಮರ್ಯಾದೆ ಅನುಭವಿಸಲೇಬೇಕು.' ಆದುದರಿಂದ “ದೈವವೆ 
ಕುಣಿಸಿದರೆ ಕುಣಿವೆ, ನಗಿಸಿದರೆ ನಗುವೆ, ಮಣಿಸಿದರೆ ಮಣಿವೆ, ಅಳಿಸಿದರೆ ಅಳಿವೆ, 
ಉಣಿಸಿದರೆ ಉಣುವೆ, ಉಡಿಸಿದರೆ ಉಡುವೆ' (ದೀಕ್ಷಾಸುಳಾದಿ) ಎನ್ನುವ ಮನೋ 
ವೃ ಶ್ರಿಯನ್ನು ಬೆಳೆಸಿಕೊಂಡರು. “ವಿರ್ವಾಣದಾಯಕ ವಿಜಯವಎರ್ಕಲರೇಯ ನಿರ್ವಾಹ 
ಕರ್ತನು, ನಮಗಾವ ಭಯವಎಲ್ಲ' (ಭಕ್ತಿಸುಳಾದಿ) ಎಂದು ಧೈರ್ಯತಂದುಕೊಂಡರು. 
ಮನಸ್ಸನ್ನು ನಿಲ್ಲಿಸದ ಜ್ಞಾನವಿಲ್ಲ, ಜ್ಞಾ ನವಿಲಬ್ಲದ ಮೋಕ್ಷವಿಲ್ಲ. ಆದರೆ ಮನಸ್ಸನ್ನು 
ನಿಲ್ಲಿಸುವುದು ಎಷ್ಟು ಕಷ್ಟ ವೆಂಬುದು ಎಲ್ಲರಿಗೂ ತಿಇದಿದೆ. ಮುರಿದೋಡಿಬರುವ 
ರಣರಂಗ ನಿಲ್ಲಿಸಬಹುದು, ಹರಿಯುತಿಕ್‌ ನದಿಗಳಾ ತಿರುಗಿಸಲಿಬಹುದು.... ಹರಿ 
ದೋಡುವ ಮನಸ್ಸು ನಿಲಿಸಲಾರಳವಲ್ಲ.' ಮನಸ್ಸಿನಲ್ಲಿರುವ ಕೊಳೆಗಳನ್ನು ತೊಳೆದರೆ 
ಅದನ್ನು ನಿಲ್ಲಿಸುವುದು ಸುಲಭ ; ಹೀಗೆ ಮುಡಲು ವೈರಾಗ್ಯ, ಸಾಧುಸಂಗ ಮೊದ 
ಲಾದುವು ನೆರವಾಗುತ್ತವೆ. “ಎಲೆ ಮನವೆ, ನಿತ್ಯಮಲವ ತೊಳೆಯದೆಲೆ ಹಲವು 
ಕರ್ಮಗಳ ಒಲಿದು ಮಾಡಿದರೇನು ?, ಮನಸ್ಸನ್ನು ದೃಢಭಕ್ತಿಯಲ್ಲಿ ನಿಲ್ಲಿಸಿ ಬಿಂಬೋ 
ಪಾಸನೆ ಮಾಡುತ್ತ ಹರಿದಾಸರು ಅಂತರಂಗದಲ್ಲಿಯೇ ಹರಿಯನ್ನು ಸಾಕ್ಷಾತ್ಯರಿಸಿ 
ಕೊಳ್ಳು ತ್ತಾರೆ; ಮುಕ್ತಿ ಒಡಲಲ್ಲೇ ಇದೆ, "ವೈಕುಂಠವೆಂಬುದು ಅಲ್ಲೆ ಬರಿದೆ ಲೌಕಿಕ 
ತೊರೆದರೆ ಇಪ್ಪೊದೆ ಇಲ್ಲೊ? 

ವಿಜಯದಾಸರ ಕಾಲದಲ್ಲಿಯೇ ಇದ್ದ ಇನ್ನೊಬ್ಬ ಪ್ರ ಶ್ರಸಿದ್ದ ಹರಿದಾಸರು 
ಪ್ರಸನ್ನವೆಂಕಟದಾಸರು. ಏಜಯದಾಸರಿಗೆ ಮೂರು ವರ್ಷ ಮೊದಲೇ, ಎಂದರೆ 
1752ರಲ್ಲಿ, ಇವರು ಶೀರಿಕೊಂಡಂತೆ ಶಿಳಿದುಬರುಪ್ತದೆ ; ಆಗ ಅವರಿಗೆ ಎಪ್ಪತ್ತೆರಡು 
ವರ್ಷಗಳಾಗಿದ್ದು ವಂತೆ. ವಿಜಯದಾಸರು 1755ರಲ್ಲಿ ತೀರಿಕೊಳ್ಳುವಾಗ ಅವರಿಗೆ 
ಆರವತ್ತೆಂಟು ವರ್ಷಗಳಮ್ಪೆ. ಪ್ರಸನ್ನವೆಂಕಟದಾಸರು ಬಿಜಾಪುರ ಜಿಲ್ಲೆಯ ಬಾಗಲ 
ಕೋಟೆಯ ಬಳಿಯಿರುವ ಕಾಖಂಡಿಕಿ ಎನ್ನುವ ಹಳ್ಳಿಯವರು. ಎಳೆಯ 


93 


ದಾಸ ಸಾಹಿತ್ಯ 


ವಯಸ್ಸಿನಲ್ಲಿಯೇ ತಂದೆ - ತಾಯಿಯರು ತೀರಿಕೊಳ್ಳಲು. ಇವರು ಬವಣೆಬಿಟ್ಟು 
ಬೇಸರದಿಂದ ತಿರುಪತಿಗೆ ಹೋಗಿದ್ದಾಗ ಅಲ್ಲಿ ನೆರೆದಿದ್ದ ಹರಿದಾಸರನ್ನು ಕಂಡು ತಾನೂ 
ಹರಿದಾಸನಾಗಬೇಕೆಂದು ನಿಶ್ಚಯಿಸಿದರು. ಸ್ವಾಮಿ ವುಷ್ಕರಿಣಿಯಲ್ಲಿ ಸ್ನಾನಮಾಡಿ, 
ಪ್ರಾಯೋಪವೇಶವ್ರತವನ್ನು ಹಿಡಿದು. ವೇಂಕಟೇಶನ ಮುಂದೆ "ಪ್ರಾಣಾಚಾರಿ'ಯಾಗಿ 
ಬಿದ್ದ ಇವರಿಗೆ ವೇಂಕಟೇಶನೇ ಹರಿದಾಸದೀಕ್ಷೆಯುನ್ನು ಕೊಟ್ಟನೆಂದು ಪ್ರತೀತಿಯಿದೆ. 
ಅಲ್ಲಿಯವರೆಗೆ ಶುದ್ದ ಶುಂಠರಾಗಿದ್ದವರಿಗೆ ಇದಕ್ಕಿದಂತೆ ದಿವ್ಯ ಜ್ಞಾನವೂ, ಶಾಸ್ತ್ರ 
ಪರಿಚಯವೂ. ಕವಿತಾಸಾಮಧಣ್ಯವೂ ಒದಗಿದುವು. 

ಇವರಿಗೂ ವಿಜಯದಾನರಿಗಿದಂತೆ ಪುರಂದರದಾಸರ ವಿಚಾರವಾಗಿ ತುಂಬು 
ಭಕ್ತಿಯಿದ್ದಿತು ; "ತಂದೆ ಪುರಂದರದಾಸರ ನಮಿಸುವೆ' ವಿಂದು ಅವರನ್ನೇ ಆದರ್ಶ 
ವಾಗಿಟ್ಟುಕೊಂಡಿದರು. “ಎರ್ಕಲನ್ನ ಹ್ರೀತಿಪಡಿಸಲು' ಪುರಂದರದಾಸರು ರಚಿಸಿದ್ದ 
"ಗೀತಠಾಯಿ ಸುಳಾದ್ಯುಗಾಭೋಗ ಪದ್ಮಪದ'ಗಳನ್ನೆಲ್ಲ ಮನನಮಾಡಿ, ಸ್ಫೂರ್ತಿ 
ಪಡೆದು ತಾವೂ ಕೃತಿರಚನೆಗೆ ಕೈಯಿಟ್ಟರು. ಪದಗಳನ್ನೂ, ಉಗಾಭೋಗಗಳನ್ನೂ, 
ಸುಳಾದಿಗಳನ್ನು, ಮಂಗಳಗಳನ್ನೂ ರಚಿಸಿದ್ದಾರೆ : ಜಾನಪದ ಧಾಟಿಯನ್ನು ಹಿಡಿದು 
ಸುವ್ವಾಲಿಗಳನ್ನೂ ಬರೆದಿದ್ದಾರೆ. ಇವರ “ಪ್ರಸನ್ನ ವೆಂಕಟ' ಎಂದು. ಅವರದೆಂದು 
ಸುಮಾರು ಇನ್ನೂರು ವದಗಳು ಧಾರವಾಡ - ಬಿಜಾಪುರ ಪ್ರಾಂತಗಳಲ್ಲಿ ಬಳಕೆಯಲ್ಲಿವೆ. 
ಇವುಗಳಲ್ಲಿ ವಾತ್ಸಲ್ಯ, ಆರ್ತ, ವ್ಯಾಕುಲ, ಸಖ್ಯ. ಶಾಂತ, ದಾಸ್ಯಭಾವಗಳ ಸೊಗಸಾದ 
ನಿರೂಪಣೆಯಿದೆ. ಬಳಸುವ ಮಾತು ಸರಳವಾಗಿದ್ದು ನೇರವಾಗಿ ಮನಮುಟ್ಟುತ್ತದೆ. 
ದಿನಬಳಕೆಯ ಮಾತನ್ನೇ ಬಳಸಿರುವುದು ಅವರ ಪದಗಳ ಸ್ವಾರಸ್ಯ. 

ವದಗಳಲ್ಲದೆ ಇವರು ಕೆಲವು ಪ್ರಬಂಧಗಳನ್ನೂ ರಚಿಸಿದ್ದಾರೆ. ಭಾಮಿನೀ 
ಷಟ್ಪದಿಯಲ್ಲಿ 71 ನುಡಿಗಳ “ಸಮಸ್ತ್ಥನಾಮ ಮಣಿಗಣಷಟ್‌ಚರಣ ಪದ್ಯಮಾಲೆ' 
ಸ್ವಾರಸ್ಯವಾದ ಪ್ರಬಂಧ. ದೇವತಾಸ್ತೋತ್ರದ ವ್ಯಾಜದಲ್ಲಿ ವರ್ಣಮಾಲೆ, ಮಹಾ 
ಭೂತಗಳು, ಶಬ್ದ. ರಾಶಿಗಳು, ನಕ್ಷತ್ರಗಳು, ದಶಾವತಾರ ಮೊದಲಾದ ವಿವರಗಳು 
ಬರುತ್ತವೆ ಇಲ್ಲಿ. ತೊಂಬತ್ತೊಂಬತ್ತು ನುಡಿಗಳ "ನಾರದ ಕೊರವಂಜಿ ಗಾಯನಕ್ಕೆ 
ಒಪ್ಪುವ, ಅಧ್ಯಾತ್ಮಪರವಾದ ಕೊರವಂಜಿಯ ವರ್ಣನೆ ; ಕೊರವಂಜಿಯ ರೂಪವನ್ನು 
ಧರಿಸಿದ ನಾರದರು ರುಕ್ಮಿಣಿಯಲ್ಲಿ ಕೃಷ್ಣನ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿದುದು ಈ 
ಪ್ರಬಂಧದ ವಸ್ತು. ನಾರಾಯಣನನ್ನು ನಾದದಿಂದ ವಶಪಡಿಸಿಕೊಳ್ಳಲು ನಲವತ್ತು 
ನುಡಿಗಳಲ್ಲಿ “ನಾರಾಯಣ ಪಂಜರ'ವನ್ನು ಬರೆದರು. ಇಪ್ಪ ತೊಂಬತ್ತು ಮಡಿಗಳ 
"ಕೃಷ್ಣ ಪಾರಿಜಾತ' (ಅಥವಾ "ಸತ್ಯ ಭಾಮಾವಿಲಾಸ) ವೂ ಅವರ ರಚನೆಯೇ. ಅವರ 
ಕೃತಿಗಳಲ್ಲಿ ಪ್ರಸಿದ್ಧ ವಾದುದೆಂದರೆ “ಕನ್ನ ಡಭಾಗವತ" ; ದಶಮಸ್ಕಂಧ ಪೂವಾರ್ಧ 
ದಲ್ಲಿನ ನಲವತ್ತುಮೂರು ಅಧ್ಯಾಯಗಳಲ್ಲಿ ಬರುವ ಕೃಷ್ಣಲೀಲೆ ಇಲ್ಲಿನ ಮುಖ್ಯವಸ್ತು. 


94 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಕನ್ನಡಿಸುವಾಗ ಸ್ವತಂತ್ರವಾಗಿ ವರ್ತಿಸಿದ್ದಾರೆ ; ಕಾಲಕ್ಕೆ ಅನುಗುಣವಾಗಿ, ತಮ್ಮ 
ಉದ್ದೆ ಶಕೆ ಉಚಿತವಾಗಿ ವಸ್ತುವನ್ನು ವರ್ಣನೆಗಳನ್ನೂ ಮಾರ್ಪಡಿಸಿಕೊಂಡಿದ್ದಾರೆ. 
ಅನಗತ್ಯವೆನಿಸಿದ ವಿವರಗಳನ್ನು ಬಿಟು ೨ ಬೇಕಾದುವುಗಳನ್ನೂ ತಮ್ಮ ಕಾಲದ ಜನರಿಗೆ 
ಓಡಿಸುವಂತೆ ಮೂದಿಸಿರುವುದು ಅವರ ಜಾಣತನ, 

ಇವರ ಕೃತಿಗಳನ್ನು ಧಾರವಾಡದ ಮಿಂಚೆನಬಳ್ಳಿಯ ಕಾರ್ಯಾಲಯದವರು 
ಅಚ್ಚು ಮಾಡಿದ್ದಾರೆ. * ಸಂಸಾರದಲ್ಲಿ ವಿರಕ್ತಿಯ ಆಗತ್ಯ ಇವರ ಪದಗಳಲ್ಲಿ ಎದ್ದು 
ಕಾಣುವ ವಿವರ. "ನೆಚ್ಚಿ ಕೆಯಿಲ್ಲದ ದೇಹ ನಂಬಲಿ ಬೇಡಿರೋ'. : ಕಾಡದಿರೆನ್ನ ಕಿಡಿ 
ಗೇಡಿ ಮನವೇ' : ಇರಬರಲಿಲ್ಲ ಬಂದರೂ ಇರಲಿಲ್ಲ ಈ ಶರೀರ' ; "ಈ ದೇಹ 
ಮನವೆ ಘಾಳಿ ದೀಪಾ'. ಇದನೆ€ ನಂಬಿದರೆ "ಹೀಗಾದರೆ ದೂರಾ ಪರಣಗತಿ'. 
"ಚಂಚಲಿಸದೆ ನೀನು ಚತುರವಾಗು. ಪಂಚಿಸದೆ ಸಕಲನೊಪ್ಪಿ ಸು ಹರಿಗ ಮನವೆ ; 
“ಮರೆಯದಿರು ಮನವೆ ಮಾಧವವಾ. ನಮ್ಮ ದುರಿತ ದಾರಿದ್ರವನು ಹರಿಸಿ. ಹೊರು 
ವವನಾ' : “ಮುಂಬೋರುವನು ಮುರಾರಿ'. ಸರಳಮನಸ್ಸಿನ ದಾಸರಿಗೆ ಯೋಗ 
ಮಾರ್ಗವೂ ಸರಳವೇ. “ಯೋಗವೆಂದರದಾವುದು ಮಾನಿಸಾಗೆ, ನಾಗಶಯನನ 
ನಾಮವ ಕೂಗುವದೆ ಮಹಾಯೋಗ !' ಹೀಗಾದುದೆ “ಅ೦ಜಿಕ್ಕಾಕೆನಗಂಜಿಕಿ A 
ಅಶನವಸವನ್ನು ಕುಳಿತಲ್ಲಿ ನದಿಸುವ. ನಿಶಿದಿನ ನೀಚರಾಧೀನ ಮಾಡದೆ, ಹನನಾಗಿ 
ತನ್ನಂಘ್ರನೆಳಲೊಳು ಬಚ್ಚಿಟ್ಟು, ಕುಶಲದಿ ಸಾಕುವ ದೊರೆಯ ನಂಬಿದ ಬಳಿಕ'. 

ಪ್ರಸನ ವೆಂಕಟದಾಸರೂ ಪುರಂದರದಾಸರಂತೆ ಸಾಮಾಜಿಕಪುದ್ದಿಗೆ, ವ್ಯಕ್ತಿಯ 
ಚಾರಿತ್ರ್ಯಕ್ಕೆ ತುಂಬಾ ಬೆಲೆ ಕೊಟ್ಟರು. ತಾವು ಕಂಡ ಬೂಟಕತನವನ್ನು ಅಷ್ಟೇ ಕಟು 
ವಾಗಿ ಖಂಡಿಸಿದರು. “ದಶಜಪ ಮಾಡಲಾಗದವಗೆ ಮುಸುಕಿನ ಜಂಭವ್ಯಾಕೆ ?' 
ಕಂಡ ನಾರಿಯರ ಬಯಸುವ ಲಂಡಗೆ ಪುರಾಣವ್ಯಾಕೆ?' : ಕದು ಹೊಟ್ಟೆ ಹೊರೆವಗೆ, 
ನಿದ್ದಶೀಲಕೃತ್ಯಾತಕ 9'. ಹೊಲೆಯರು ಯಾರು ? "ಹೊಲೆಯ ಹೊಲತಿ ಇವರ 
ವರಲ್ಲ, ಹೊಲಗೇರಿಯೊಳು ಹೊಲೆಯ ಹೊಲತಿಲ್ಲ , . , ಹುಸಿ ನುಡಿಯುವವನೆ 
ಹೊಲೆಯ, ಹೊಲಸು ತಿಂಬುವನೆ ಹೊಲೆಯ 1% ಸಾಮಾನ್ಯಜನರ ರೀತಿನೀತಿಗಳೇ 
ಸದಾಚಾರವೆಂದು ಭ್ರಮಿಸಬಾರದೆಂದು ದಾಸರು ಹೇಳಿದರು: “ಸುಡು ನಂಬಲಿಬಾರದು 
ಸಂತೆಯವರಾ*. ವಿಚಾರಮಾಡಿ ಸರಿಯಾದುದನ್ನ ರಿಯಬೇಕು. “ಬುದ್ದಿ, ಧತಿ 
ಯೆಂಬ ನಾರೇರು ಶ್ರೀಮುದು ಕಷ್ಣ ನ ಒಲಿಸಿಕೊಂಡಾರು'. 

ಪ್ರಸನ್ನ ವೆಂಕಟದಾಸರ ಪರಂಪರೆ ಬೆಳೆದುಬಂದಂತೆ ಕಾಣುವುದಿಲ್ಲ. ಆದರೆ 
ವಿಜಯದಾಸರ ಶಿಷ್ಯಕೋಟಿ ವಿಪುಲವಾಗಿದು ಅದರಲ್ಲಿ ಪ್ರತಿಭಾವಂತರೂ ಇದುದ 
ರಿಂದ ಅವರ ಪರಂಪರೆ ಬೆಳೆಯಿತು. ಜಯದಾಸರ ಶಿಷ್ಯರಲ್ಲಿ ಹನ್ನೆರಡು ಮಂದಿ 


ಎ. ಟಿ. ಪಾಟೀಲರಿಂದ ಸಂಪೋದಿತ, 1956. 


೨5 


ದಾಸ ಸಾಹಿತ್ಯ 


> 


ಗಳನ್ನು ತಂತಮ್ಮ ಮುದ್ರಿಕೆಗಳಲ್ಲಿ ರಚಸಿದ್ದಾ ಲಿ; ಗೋಪಾಲವಿರಲ. ಹಯವದನ 
ವಿರಲ, ಮುದ್ದು ವಿರಲ, ರಾಮಚಂದ್ರ ಬಿರಲ, ಮೇಣುಗೋಪಾಲವಿರಲ, ಗುರು 
ಮಧ್ದೆ €ಶವಿಠಲ, ವ್ಯಾಸವಿರಲ, ಹಯಗ್ರೀವವಿರಲ, ಮೋಹನವಿರಲ, ಗುರುವಿಜಯ 
RE RE ಎನ್ನುವ ಮುದ್ರಿ ಕೆಗಳಲ್ಲಿ ಬರೆದಿರುವ ದೇವರನಾಮಗಳು 
ವಿಜಯದಾಸರ ಶಿಷ್ಯರವೇ. ಇವರಲ್ಲಿ ಐವರ ತಂತಮ್ಮ ಪರಂಪ ರೆಗಳನ್ನು ಬೆಳೆಸಿ 
ವಿಜಯದಾಸರ ಹೆಸರನ್ನು ಉಳಿಸಿದ್ದಾರೆ: `ಗೋಪಾಲವಿಠಲ' ಮುದ್ರಿಕೆಯ gy 
“ವೇಣುಗೋಪಾಲ” ಮುದ್ರಿಕೆಯ ತಿಮ್ಮಣ್ಣ. “ಮೋಹನ ಎಲ: ಮುದ್ರಿಕೆಯ 
ಮೋಹನದಾಸರು. "ವ್ಯಾಸವಿರಲ' ಮುದ್ರಿಕೆಯ ಕಲ್ಲೂರು ಸುಬ್ಬಣ್ಣ ಮತ್ತು “ವಾಸು 
ದೇವವಿಠಲ' ಮುದ್ರಿಕೆಯ ಐಜಿ ವೆಂಕಟರಾಮಾಚಾರ್ಯ. ಈ ಐವರಲ್ಲಿ ಮುಖ್ಯ 
ರಾದವರು ಮೂವರು - ಭಾಗಣ್ಣ (ಗೋಪಾಲದಾಸರು), ಮೋಹನದಾಸರು, ಮತ್ತು 
ತಿಮ್ಮಣ್ಣ (ವೇಣುಗೋಪಾಲದಾಸರು). ಇವರನ್ನು "ಭಕ್ತಿಯಲಿ ಭಾಗಣ್ಣ. ಶಕ್ತಿಯಲಿ 
ತಿಮ್ಮಣ್ಣ. ಯುಕ್ತಿಯಲಿ ಮೋಹನ್ನ' ಎಂದು ಬಣ್ಣಿಸುವ ಮಾತು ದಾಸಕೂಟ 
ದವರಲ್ಲಿದೆ. 
ಭಾಗಣ್ಣ ಅಧವಾ ಗೋಪಾಲದಾಸರು (1721 - 1762) ರಾಯಚೊರು 
ಜಿಲ್ಲೆಯ ದೇ ವದುರ್ಗ ತಾಲ್ಲೂಕಿನಲ್ಲಿರುವ ಮೊಸರುಕಲ್ಲು ಎನ್ನುವ ಹಳ್ಳಿಯವರು. 
ತಂದೆ ಶೀರಿಕೊಂಡಾಗ ಎಳೆಯ. ವಯಸ್ಸಿ ನಲ್ಲಿದ್ದ ಇವರು ತಾಯಿಯೊಡನೆ ಕಡು ಬಡತನ 
ಲಿ 


K ನಿನ ವಿ 
ಯಾದರೂ ಪ ಪ್ರಖ್ಯಾತ ತರಾದವರಿದ್ದರು ಇವರೆಲ್ಲರೂ ಹರಿದಾಸರಾಗಿ ದೇವರನಾಮ 


ದಲ್ಲಿ ಬಾಳುತ್ತ ಗಾಯತ್ರೀಮಂತ್ರದ ಪರಪ್ಪ ರಣದಿಂದ ಕವಿತಾಶಕ್ತಿಯನ್ನೂ ಅಪಾರ 
ಸಂಪತ್ತನ್ನು ಪಡೆದವರೆಂದು ಐತಿಹ್ಯ ಎದೆ. ಗೆದ್ದಾ ಲದ ಅರಸನು ಇವರನ್ನು ಸನ್ಮಾನಿಸಿ 
ದಧ್ವನಂತೆ. ಉತ್ತನೂರಿನಲ್ಲಿ ತನ್ನ ಕುಲದೇವತೆಯಾದ ವೇಂಕಟೇಶನ ಗುಡಿಯಲ್ಲಿ ನರ್ತನ 


ಸೇವೆ ನಡೆಸುತ್ತ " ವೆಂಕಟಕೃಷ್ಣ ಎನ್ನುವ ಆಂಕಿತದಿಂದ ಕವಿತೆಗಳನ್ನು ಮಾಡುತ್ತಿದ್ದ 
ರಂತೆ. ದೈವವಶದಿಂದ ಇವರಿಗೆ ವಿಜಯದಾಸ ರ ಸಂಪರ್ಕವುಂಟಾಗಿ, ಅವರಿಂದ 
ಹರಿದಾಸದೀಕ್ಷೆಯನ್ನು ಪಡೆದರು. ಭಕ್ತಿಮಾರ್ಗವನ್ನು ದೃಢವಾಗಿ ಹಿದಿಮ, ಹರಿಯ 
ಅನವ್ಯಚಿಂತನೆಯಿಂದ ನೂರಾರು ಪದಗಳನ್ನೂ. ಸುಳಾದಿಗಳನ್ನೂ ಭಾವಪೂರ್ಣವಾಗಿ 
ರಚಿಸಿದ್ದಾರೆ ; ಇವುಗಳಲ್ಲಿ "ಗೋಪಾಲವಿರಲ' ಎನ್ನುವ ಮುದ್ರಿಕೆ ಕಾಣಬರುತ್ತದೆ , 
"ವೆಂಕಟಕೃಷ್ಣ ” ಅಂಕಿತವಿರುವ ಮೊದಲ ಕವಿತೆಗಳೂ ಕೆಲವು ಉಪಲಬ್ಧ ಎವೆಯೆಂದು 
ಹೇಳುತ್ತಾರೆ. 


ಹೆರಿದಾಸಸಾಹಿತ್ಯ ದಲ್ಲಿ ಗೋಪಾಲದಾಸರ ಕ್ರ ತಿಗಳಿಗೆ ವಿಶಿಷ್ಟ ವಾದ ಸ್ಟಾನವಿದೆ. 
ಅವರ ಕನ್ನ ಡ ಶೈ ಲಿ ಪ್ರೌ ಸರು, ಅಚ್ಚು ಕಟ್ಟಾ ಚುಚ ರಸವಠ್ತಾ ದುದು. ಬಳಸುವ 
ಭಾಷೆಯಲ್ಲಿ ಎಷ್ಟು ಕ ಮೋ ಸೂಚಿಸುವ ಭಾವಗಳಲ್ಲಿ ಅಷ್ಟೇ ಗಾಂಭೀರ್ಯ. 


96 


ವಏಜಯನಗರದ ಈಚಿನ ದಾಸ ಸಾಹಿತ್ಯ 


ಲಯಕ್ಕೆ ನಯವಾಗಿ ನಿಲ್ಲುವ ಪದ್ಯಧಾಟಿ ಆವರದ್ದು ; ಅವರ ಪದಗಳಲ್ಲಿಯೂ 
ಸುಳಾದಿಗಳಲ್ಲಿಯೂ ಸಾ ರ ರಸ್ಯ ವಾದ ಪ್ರಯೋಗಗಳು ನಡೆದಿವೆ. ಉಗಾಭೋಗಗಳೂ 
ಹಾಗೆಯೇ ಹೊಸ ಛಂದಸ್ಸನ್ನು ಪಡೆದು ಬಂದಿವೆ. "ರಕ್ಷಿಸೊ ವೆಂಕಟಗಿರಿರಾಜ' 
ಎಂದು ಮೊದಲಾಗುವ ವೃತ್ತನಾಮದಲ್ಲಿ ಕಾಣುವ ವದಬಂಧ ಮನೋಹರವಾದುದು. 


ದೇವರೇ ಸ್ತತಂತ್ರನಾದರೂ ಜೀವನಿಗೂ ಒಂದು ಬಗೆಯ ಕರ್ತೃತ್ವ ಸ್ವಾತಂತ್ರ್ಯ 
ವಿದೆ. "ಸರಿಬಂದ ವ್ಯಾಪಾರ ತಾವೆ ಮಾಡಿ ಎನ್ನ ಬರಿಯ ಲೆಕ್ಕಕೆ ಮಾತ್ರ ಗುರಿಯ 
ಮಾಡಿ'ರುವನು ದೇವರು. "ಇಲ್ಲದ ಚಿಂತೆಗಳ ಚಿಂತಿಸಿ ಮನ ಅಲ್ಲ ತಿಂದಿಲಿಯಂದದಿ 
ಸಲ್ಪಣಿಸುತ್ತಿರುವಾಗ ಜೀವನು "ನಿನ್ನ ಚಿತ್ತ ಎನ್ನ ಭಾಗ್ಯ ಇನ್ನು ಬೇರೆನಗಿಲ್ಲ.... 
ಎನ್ನದೆಂಬಹಂಕಾರವನ್ನು ಬಿಡಸೋ ಸ್ವಾಮಿ ನೀನು ಕುಣಿಸಿದಂತೆ ನಾನು ಕುಣಿವೆ 
ನಯ್ಯಾ' ಎನ್ನುವ ನೆಲೆಯಲ್ಲಿ ನಿಲುವನು ; ನಾನೇ ಕರ್ತನೆಂಬುದು ವಿಪರೀತ ಜ್ಞಾನ; 
ದೇವರು "ಸರ್ವಕಾರಕೆ ರಕ್ಷಕ, ಸ್ವಾತಂತ್ರ್ಯ ಭ್ರಮೆಯು ಜೀವನಿಂದ ದೂರಾಗಬೇಕಾ 
ದರೆ ವಿರಕ್ತಿ, ಅಪ್ಪಾಂಗಯೋಗ, ಹಂಸೋಪಾಸನೆ, ವಿಷಯಸುಖಗಳಲ್ಲಿ ಹೇಯ 
ಬುದ್ದಿ. ಸಾಧುಸಂಗ ಮೊದಲಾದವನ್ನು ದಾಸರು ಸೂಚಿಸಿದ್ದಾರೆ. ದೇವರ ಸ್ವಾತಂತ್ರ್ಯ 
ವನ್ನು ಅನುಭವದಲ್ಲಿ ತಂದುಕೊಳ್ಳ ಬೇಕು. “ತಿಳಿವೆಂಬುವ ನೀನೇ, ತಿಳಿದು ತಿಳಿಸುವ 
ನೀನೇ, ತಿಳಿದ ವಸ್ತುವು ನೀನೇ ತೀರ್ಥಪದನೆ, ತಿಳಿದುದಕೆ ಫಲ ನೀನೇ, ತಿಳಿಯ 
ಗೊಡದವ ನೀನೇ, ತಿಳಿವ ಸ್ವತಂತ್ರ ನಿನ್ನದು, ತಿಳಿಸೂ ಸರ್ವೇಶ್ಮ' ಆದರೆ ಈ 
ಸ್ವಾತಂತ್ರ್ಯಭ್ರಮೆಗೆ ಕಾರಣವೇನು ಎಂದು ದಾಸರು ಪ್ರಶ್ನಿಸಿ "ನಾನೇ ಭ್ರಮಿಸಿದೆನೋ 
ವಿಷಯದಿ ಮಮತೆ ನೀನೆ ಸ್ರಜಿಸಿದೆಯೊ ?' ಎಂದು ಮಾರ್ಮಿಕವಾಗಿ ನುಡಿ 
ದಿದ್ದಾರೆ. 

ವಿಷಯಗಳೂ ಸಾಧನಕ್ಕೆಂದೇ ಸಿದ್ದ ವಾದುವು. "ಇಂದ್ರಿಯಂಗಳನಿತ್ತೆ ಅದಕೆ 
ವಿಷಯಂಗಳನಿತ್ತೆ, ಒಂದರ ಸಾಧನಗಳೊಂದಕ್ಕಾಗಿವೆ ಅಯ್ಯ.” ಇರುವುದನ್ನೆಲ್ಲ 
ದೇವರ ಕಡೆ ಶಿರುಗಿಸಿ, ಹರಿ ದೈವ, ಗುರು ಮುಖ್ಯ, ಪರ ಉಪಕಾರ, ಪ್ರತಿಕ್ಷಣ 
ಪರರು ತನ್ನವರು ಸಮ-_ಹೀಗೆನ್ನುವ ಭಾವನೆಯಿಂದ ಹರಿಕರುಣವನ್ನು ಸಂಪಾದಿಸಿ 
ಮುಕ್ಕಿಯೋಗ್ಯರಾಗಬೇಕು. 


ವಿಜಯದಾಸದರಂತೆ ಗೋಪಾಲದಾಸರಿಗೂ ಹಲವಾರು ಪ್ರತಿಭಾವಂತ ಶಿಷ್ಯ 
ರಿದ್ದುದರಿಂದ ಅವರ ಪೀಳಿಗೆ ಬೆಳೆಯಿತು. ಅವರ ಶಿಷ್ಕರಲ್ಲಿ ಜಗನ್ನಾಥದಾಸರು 
ಪ್ರಮುಖರು. ಅವರಲ್ಲದೆ. ಗೋಪಾಲದಾಸರ ತಮ್ಮಂದಿರು ಮೂವರೂ ಅವರಿಂದ 
ಅಂಕಿತಗಳನ್ನು ಪಡೆದು ಹರಿದಾಸರಾದರು. ಗೋಪಾಲದಾಸರ ಒಡನಾಡಿಯೂ 
ವಿಜಯದಾಸರ ಶಿಷ್ಯರೂ ಆಗಿದ್ದ ಬಜಿ ಹವೆಂಕಟರಾಮಾಚಾರ್ಯದೆಂಬ ಪಂಡಿತರೂ 
ಜ್ಞಾನಿಗಳೂ ರಾಘವೇಂದ್ರ ಸ್ವಾಮಿಗಳ ಮರದ ಭುವನೇಂದ್ರತೀರ್ಥದಲ್ಲಿ ಬಿಡಿ 


7 97 


ದಾಸ ಸಾಹಿತ್ಯ 


ಸಂನ್ಯಾಸವನ್ನು ಪಡೆದು "ವ್ಯಾಸ ಸತತ್ರ್ವಜ್ಞ,'ರಾಗಿ ಗೋಪಾಲದಾಸರಲ್ಲಿಯೇ ಹರಿದಾಸ 
ರಾಗಿ ನಿಂತರು. *“ವಾಸುದೇವವಿಠಲ ಎನ್ನುವ ಅಂಕಿತದಿಂದ ಇವರು ಪದಗಳನ್ನು 
ರಚಿಸಿದ್ದಾ ರೆ. 


ವಿಜಯದಾಸರ ಇನ್ನೊಬ್ಬ ಶಿಷ್ಯರಾದ ವೇಣುಗೋಪಾಲದಾಸರ ಮೊದಲ 
ಹೆಸರು ತಿಮ್ಮಣ್ಣ ಕ 1768ರ "ಸುಮಾರಿನಲ್ಲಿ ಇವರು ಆದವಾನಿಯ ಸುಬಾದಾರ 
ಬಸಾಲತ್‌ಜಂಗನ ಬಳಿ ಪ್ರಧಾನಿಯಾಗಿದ್ದರು... ಅಧಿಕಾರದಲ್ಲಿದ್ದಾಗಲೇ ವಿಜಯ 
ದಾಸರಿಂದ ಹರಿದಾಸದೀಕ್ಷೆಯನ್ನು ಪಡೆದು "ವೇಣುಗೋಪಾಲವಎರಲ' ಎಂಬ 
ಮುದ್ರಿಕೆಯಲ್ಲಿ ವದಗಳನ್ನು ರಚಿಸಲಾರಂಭಿಸಿದರು. ಹರಿದಾಸರಾದವರು ಅಧಿಕಾರ 
ವನ್ನು ಮಾಡಬಾರದೆನ್ನುವ ನಿಯಮವಿದ್ದರೂ ವಿಜಯದಾಸರು ಇವರಿಗೆ ಅಧಿಕಾರೆ 
ದಲ್ಲಿಯೇ ಇರುವಂತೆ ಅಪ್ಪಣೆ ಮಾಡಿದುದು ಸ್ವಾರಸ್ಯವಾದ ವಿವರ. ವೇಣು 
ಗೋಪಾಲದಾಸರಿಗೇನೊ ವಿರಕ್ತಿಯುಂಟಾಗಿ ಬಿಡುವ ಹಂಬಲದಲ್ಲಿಯೇ ಇದ್ದ ರ್ಮು 
ಇವರಿಗೆ ಬ್ಯಾಗವಟ್ಟಿ ನರಸಿಂಹಾಚಾರ್ಯರೆನ್ನುವ ರಿಷ್ಕ ರಿದ್ದು ಅವರೂ "ನರಸಿಂಹ 
ವಿಠಲ' ಎನ್ನು ವ ಮುದ್ರಿ ಕೆಯಲ್ಲಿ ದೇವರ ನಾಮಗಳನ್ನು ಮಾಡಿದರು. 

ಚನಗೊಂದಿಯ " ಚಿನಿವಾರನೊಬ್ಬ ನ ನ ಮಗನು ಅನಾಧನಾಗಿದ್ದಾಗ ವಿಜಯ 

ದಾಸರು ಅವನನ್ನು ಕಾಪಾಡಿ, ಅವನಿಗೆ ಮಂತ್ರೋಪದೇಶ ಮಾಡಿ, ಅವನನ್ನು 
Ne TEEN ಇರಿಸಿಕೊಂಡು, ಅವನಿಗೆ ಹರಿದಾಸದೀಕ್ಷೆ ಕೊಟ್ಟರು. ಇವರೇ 
ಮೋಹನದಾಸರು ; "ಮೋಹನವಿರಲ' ಎನ್ನುವ ಅಂಕಿತದಿಂದ ನಾದನಾಮಕ್ರಿಯೆ 
ಯಲ್ಲಿ “ಕೋಲುಹಾಡು' ಎಂದು 217 ನುಡಿಗಳ ಪದ್ಯಮಾಲೆಯೊಂದನ್ನು ರಚಿಸಿ 
ದರು, ಇದಲ್ಲದೆ ಅವರ ಹತ್ತಾರು ದೇವರನಾಮಗಳೂ ಒಂದೆರಡು ಸುಳಾದಿಗಳೂ 
ವಿಜಯದಾಸರನ್ನು ಸ್ತೋತ್ರಮಾಡಿರುವ ಪದಗಳೂ ಬಳಕೆಯಲ್ಲಿವೆ. 

ಈ ನಡುಯುಗದಲ್ಲಿ ವಿಜಯದಾಸರ ಪ್ರಭಾವವನ್ನು ತಳೆದು ಹರಿದಾಸ್ಯವನ್ನು 
ಹಿಡಿದು ಪ ಸ್ರಸಿದ್ದ ರಾದವರಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ನೂ ಸೇರುತ್ತಾರೆ. ಚ 1 
ರಾಣೇಬೆನ್ನೂರು ಇವರ ಜನ್ಮಸ್ಪಳ ; ಮದುವೆಯಾಗ ತಿಪ್ಪರಸ ಕುಲಕರಣಿಯೊಂದಿಗೆ 
ಹೆಳವನಕಟ್ಟೆ "(ಮಳೆಬೆನ್ನೂ ಶರು) ಯಲ್ಲಿದ್ದಾಗ ವಿಜಯದಾಸರ ಶಿಷ್ಯ ಗೋಪಾಲದಾಸ 
ರನ್ನು ಕಂಡು ಅವರಿಂದ ಪ ಸ್ರಭಾವಿತಳಾಗಿ ಹರಿದಾಸ್ಕ ವನ್ನು ಹಿಡಿದರು. ಸಾಮಾನ್ಯ 
ಗೃಹಿಣಿಯಂತೆ ಇರುತಿ ದ್ದರೂ ದಿವ್ಯೋನಾ ದವನ್ನು "ಅಗಾಗ ಅನುಭವಿಸುತ್ತ 
“ಹೆಳವನಕಟೆ "ರಂಗ ಎನ್ನುವ ಮುದ್ರಿಕೆಯಲ್ಲಿ ದೇವರ ನಾಮಗಳನ್ನು ರಚಿಸಿದರು.* 


* ಈಕೆಯ ಕೀರ್ತನೆಗಳನ್ನು ದೇಶಪಾಂಡೆ ರಂಗರಾಯರು ಬೆಂಗಳೂರಿನಲ್ಲಿ ಅಚ್ಚು ಮಾಡಿಸಿ 
ದ್ದಾರೆ. ಈಕೆ ಬಿಡಿಪದಗಳನ್ನಲ್ಲದೆ “ಚಂದ್ರ ಹಾಸಕಥೆ”, “ಸೀತಾಕಲ್ಯಾಣ”, “ಉದ್ದಾ ಲಕನ ಕಥೆ” 
ಗಳನ್ನೂದಾದಿಬ ದ್ವೆರೆ. 


98 


ವಿಜಯನಗರದ ಈಚಿನ ದಾಸ ಸಾಹಿತ್ಸ್‌ 


ಸಮಾಜದಲ್ಲಿ ಈಕೆಯ ಬಗ್ಗೆ ಕುಹಕನುಡಿಯೂ ವಿರೋಧವೂ ಬಲರ ರಾಘ 
ವೇಂದ್ರಸ್ಟಾಮಿಗಳ ಮರದ ಸುಮತೀಂದ್ರತೀರ್ಥರು ಈಕೆಯ ಹಿರಿಮೆಯನ್ನು ಜನರಿಗೆ 
ತಿಳಿಯಹೇಳಿದರು. ಗಿರಿಯಮ್ಮನು ಅನೇಕ ಭಕ್ತರಿಂದೊಡಗೂಡಿ, ಅವರಿಗೆ ಭಕ್ತಿಯ 
ರಸವನ್ನು ಮನದಟ್ಟು ದಾಡಿಕೊಟ್ಟು , ಭಕ್ತರು ಕೊಟ್ಟ ಅಪಾರ ಧನವನ್ನು ಸದ್ದಿನಿ 
ಯೋಗ ಹಡಿ ಎರೆಕ್ತ ದಾಗಿ ಬಾಳನ್ನು ಕಳೆದರು. ಹೊನ್ನಾ ಳಿಯ ಹತ್ತಿರ ತುಂಗ 
ಭದ್ರಾತೀರದ ಕಮ್ಮಾರೆಗಟ್ಟ, ಎನ್ನುವ : ಹಳ್ಳಿಯಲ್ಲಿ ಇವರು ತೀರಿಕೊಂಡರೆಂದು ಹೇಳು 
ತ್ತಾರೆ. ಅಲ್ಲಿ ಆಕೆ ಕಟ್ಟೆ ಸಿದ ಹನುಮಂತನ ಗುಡಿಯೊಂದಿದೆ; ಅಲ್ಲಿ ರಧೋತ್ಪ್ಸ ವ 
ವಾಗುವ ಶ್ರಾವಣಶುದ್ಧಪ ಪಂಚಮಿಯೇ ಆಕೆಯು ಶೀರಿಕೊಂಡ ದಿನವೆಂದು ಪ್ರತೀತಿ, 
ಆಕೆಗೆ ಹರಕೆ ಹೊತ್ತು ನಡೆದುಕೊಳ್ಳುವ ವವರು ಇಂದಿಗೂ ಇದ್ದಾ ರೆ. 


ಹರಿದಾಸ ಪರಂಪರೆಯ ನಡುಯುಗ ವಿಜಯದಾಸರದಿಂದ ಆರಂಭವಾಗುತ್ತದೆ; 
ಅವರೂ, ಪ್ರಸನ್ನ ವೆಂಕಟದಾಸರೂ, ವಿಜಯದಾಸರ ಶಿಷ್ಠ ಗೋಪಾಲದಾಸರೊೂ, 
ಹೆಳವನಕಟ್ಟೆ RE ನವರೂ ಈ ಯುಗದ ಪ ರ್ರಮುಖ ಕಯ: ನಡುಯುಗ 
ಆರಂಭವಾಗಲು ದಾರಿ ಮಾಡಿಕೊಟ್ಟ ಮ್‌ ೫08% ಮಂತ್ರಾಲಯದ ರಾಘ 
ವೇಂದ್ರಸ ಸ್ವಾಮಿಗಳು. ಇವರ ಪ ರ್ರಭಾವ ನಡುಯುಗದಲ್ಲಿಯೂ ನಡದು ಬಂದಿತು. 


ಪೀಳಿಗೆಯ ಇಳಿಮುಖ 


ವಿಜಯದಾಸರು ಮತ್ತು ಗೋಪಾಲದಾಸರು ಇದ್ದು, ಒಟ್ಟೆ ಗೆ ಕೆಲಸಮಾಡಿದ 
ಕಾಲವನ್ನು ಹರಿದಾಸಸಾಹಿತ್ಯದ ವಿಸ್ತಾರಕಾಲ ಎಂದು ಹೇಳಬಹುದು. ಪ್ರಾಚೀನ 
ದಾಸರಾದ ಶ್ರೀಪಾದರಾಜರು, ವ್ಯಾಸರಾಯರು, ಪುರಂದರದಾಸರು, 1ರ 
ಇವರ ಕೃತಿಗಳನ್ನೆಲ್ಲ ಹಾಡಿ ಬಳಕೆಗೆ ತಂದವರು ಇವರಿಬ್ಬರೇ ; ಹರಿದಾಸಪಂಥಕ್ಕೂ 
ಹರಿದಾಸಸಾಹಿತ್ಯ ಕ್ಕೂ ಹೊಸಜೀವ ಬಂದುದು ಇವರ ಕಾಲದಲ್ಲಿಯೇ. ಇವರಿಬ್ಬರು 
ಸಿದ್ಧ ಪಡಿಸಿದ ಸಾಹಿತ್ಯವೂ ಏಪುಲವಾದುದು. ಗೋಪಾಲದಾಸರಿಗೆ ಹಲವಾರು 
ಶಿಷ್ಯರಿದ್ದರೆಂದು ಹೇಳಿತಪ್ಪೆ. ಇವರಲ್ಲಿ ಪ್ರಮುಖರಾದವರು, ಮುಂದಿನ ತಲೆಮಾರಿನ 
ದಾಸಕೂಟಕ್ಕೆ ಆಚಾರ್ಯಪುರುಷರಂತಿದ್ದರು, ಹಗನ್ಹಾಧದಾಸರು. ಗೋಪಾಲ 
ದಾಸರ ತಮ್ಮಂದಿರು ಮೂವರು ಗೋಪಾಲದಾಸರಿಂದಲೇ ಹರಿದಾಸದೀಕ್ಷೆಯನ್ನು 
ಪಡೆದು, "ಗುರುಗೋಪಾಲ ವಿಠಲ', “ವರದಗೋಪಾಲವಿಠಲ', “ತಂದೆ ಗೋಪಾಲ 
ವಿರಲ' ಎನ್ನುವ ಅಂಕಿತಗಳಿಂದ ದೇವರ ನಾಮಗಳನ್ನು ರಚಿಸಿದರು. ಈ ಮೂವರ 


೨೨ 


ದಾಸ ಸಾಹಿತ್ಯ 


ಪೀಳಿಗೆ ಉಳಿದು ಒರಲಿಲ್ಲ, ಗೋವಾಲದಾಸರ ಇನ್ನೊಬ್ಬ ಶಿಷ್ಯ ಗದ್ದಾಲದ ಸುಬ್ಬಣ್ಣ 
ದಾಸ (ಕೇಶವವಿಠಲ)ರ ಪೀಳಿಗೆ ಸುರಪುರದ ಆನಂದದಾಸರ ಮೂಲಕ ಮುಂದು 
ವರಿಯಿತು. ಆದರೆ ಗೋಪಾಲದಾಸರ ಹೆಸರನ್ನೂ ಪರಂಹರೆಯನ್ನೂ ಉಳಿಸಿದವರು, 
ಬೆಳೆಸಿದವರು ಜಗನ್ನಾ ಥದಾಸರೇ. 


ಇವರು ಇತರ ದಾಸರಂತಲ್ಲದೆ ಮಹಾವಂಡಿತರು. ಸಂಸ್ಥ ತವೈದುಷ್ಯದಲ್ಲಿ ಸಿದ್ದಿ 
ಯನ್ನು ಪಡೆದವರು; ಶಾಸ್ತ್ರಭಾಗದಲ್ಲಿ ಎತ್ತಿದ ಕೈ ಅವರದು. ಇವರ ತಂದೆ ಬ್ಯಾಗವಟ್ಟಿ 
ನರಸಿಂಹಾಚಾರ್ಯರು ವೇಣುಗೋಪಾಲದಾಸರಲ್ಲಿ ಹರಿದಾಸದೀಕ್ಷೆಯನ್ನು 
ಪಡೆದು ವಿಜಯದಾಸರ ಪರಂಪರೆಗೇ ಸೇರಿದ್ದರು ; ಮಗ ಶ್ರೀನಿವಾಸಚಾರ್ಯರೂ 
(ಇದು ಜಗನ್ನಾಥದಾಸರ ಹೆಸರು) ಅದೇ ಪರಂಪರೆಯಲ್ಲಿ ಗೋಪಾಲ 
ದಾಸರಿಂದ ಹರಿದಾಸದೀಕ್ಷೆಯನ್ನು ಪಡೆದರು. ಬ್ಯಾಗವಟ್ಟಿ ರಾಯಚೊರು 


ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಸೇರಿದ ಹಳ್ಳಿ. ಆ ಕಾಲಕ್ಕೆ ರಾಯಚೂರು ಹರಿದಾಸ 
ಪಂಥದ ಕೇಂದ್ರವಾಗಿದ್ದಿತು. ಜಗನ್ಹ್ನಾ ಧದಾಸರು ಇಲ್ಲಿ 1728ರಲ್ಲಿ ಹುಟ್ಟಿ 1809ರಲ್ಲಿ 
ತೀರಿಕೊಂಡರು. ಹುಡುಗರಾಗಿದ್ದಾಗಲೇ ರಾಘವೇಂದ್ರಸ್ವಾಮಿ ಮಠದ ವರದೇಂದ್ರ 
ತೀರ್ಥರಲ್ಲಿ ಶಿಷ್ಯವೃತ್ತಿ ಮಾಡಿ ನಾಲ್ಕು ಶಾಸ್ತ್ರಗಳಲ್ಲಿಯೂ ಪಾರಂಗತರಾದರು, ವಾದ 
ವಾಕ್ಯಾರ್ಥಗಳಲ್ಲಿಯೂ ನಿಸ್ಸೀಮರೆನಿಸಿದರು. 


ಮೊದಮೊದಲು ಇವರಿಗೆ ಹರಿದಾಸಪಂಧದ ವಿಚಾರವಾಗಿ ತುಂಬ ಅಸಡ್ಡೆ 
ಇದ್ದಿತು ; ಕನ್ನಡದ ಪದಗಳನ್ನು ಹೀಯಾಳಿಸುತ್ತಿದರು. ಶಾಸ್ತ್ರ ಮರ್ಯಾದೆಯೊ 
ಸಂಸ್ಕೃತಾಭಿಮಾನವೂ ಬಲವಾಗಿದ್ದು ಹಾಸ ಇದಕ್ಕೆ ಕಾರಣ. ವಜಯದಾಸರನ್ನೆ ಉದಾ 
ಸೀನರಾಗಿ ಕೆಂಡರಂತೆ ; ಮಾನ್ಹಿಗೆ ಅವರು ಬಂದಾಗ ಅವಮಾನವನ್ನೂ ಮಾಡಿದರಂತೆ. 
ಈ ಅಪಚಾರಕ್ಕೆನೊಂದು ವಿಜಯದಾಸರ ಶಿಷ್ಯರಾದ ಗೋಪಾಲದಾಸರು ಉಪವಾಸ 
ಕೈಗೊಂಡರಂತೆ. ಆಗ ಇದ್ದಕ್ಕಿ ದಂತೆ ಜಗನ್ನಾ ಧದಾಸರಿಗೆ ಅಸಹ್ಯವಾದ ಉದರವ್ಯಾಧಿ 
ತಲೆದೋರಿ ಯಾರಿಂದಲೂ ಆದರ ಪರಿಹಾರ ದೊರೆಯದೆ ಕಡೆಗೆ ಗೋಪಾಲದಾಸರಲ್ಲಿ 
ಬಂದು ಕ್ಷಮೆಬೇಡಿದರೆಂದೂ ಅನಂತರ ಅವರ ಆರೋಗ್ಯ ಸುಧಾರಿಸಿತೆಂದೂ ಪ್ರತೀತಿ 
ಯಿದೆ. ಇದಾದ ಮೇಲೆ ಅವರು ಗೋಪಾಲದಾಸರಿಂದಲೇ ಹರಿದಾಸದೀಕ್ಷೆಯನ್ನು 
ಪಡೆದು “ಜಗನ್ನಾ ಧವಿರಲ' ಎನ್ನುವ ಅಂಕಿತದಿಂದ ನೂರಾರು ಪದ್ಮಗಳನ್ನೂ ಸುಳಾದಿ 
ಗಳನ್ನೂ 600 ನುಡಿಗಳ ತತ್ತ್ವಾಸುವ್ಹಾಲಿಯನ್ನೂ ರಚಿಸಿದರು. 

ಇವರ ಕೃತಿಗಳಲ್ಲಿ ಸುಪ್ರಸಿದ್ದ ವಾಗಿರುವುದು ಹರಿಕಧಾಮೃತಸಾರ' ದಾಸ 
ಸಾಹಿತ್ಯದಲ್ಲಿ ಇಷ್ಟು ಪ್ರೌಢವಾದ. ಸಮಗ್ರವಾದ, ವಿದ್ವತ್ಬೂರ್ಣವಾದ, ಪ್ರಮೇಯ 
ಪ್ರಷ್ಟವಾದ ಗ್ರಂಧ ಇನ್ನೊಂದಿಲ್ಲ... ಏವರಣೆಯಿಲ್ಲದೆ ಇದು ಅರ್ಧವಾಗುವುದು 


ಆ 


ಕಷ್ಟವೆಂದು ಇದಕ್ಕೆ ಹಲವಾರು ವ್ಯಾಖ್ಯಾನಗಳೂ ಟಿಪ್ಪ ಗಳೂ ಮೈದಳೆದುವು. 


100 


ವಿಜಯನಗರದ ಈಚಿನ ದಾಸ ಸಾಹಿತ್ಯ 


ಕಮಲಾಪತಿದಾಸರು, ಸಂಕರ್ಷಣ ಒಡೆಯರು, ಪದ್ಮನಾಭದಾಸರು ಇವರ ವಾಖ್ಯಾನ 
ಗಳು ಪ್ರಸಿದ್ಧ ವಾಗಿವೆ. ಕಡೆಯ ಲೇಖಕರ “ಭಾವಪ್ರಕಾಶಿಕೆ' ದಾಸಕೂಟದವರಲ್ಲಿ 
ತುಂಬಾ ಬಳಕೆಯಲ್ಲಿದೆ. ಜಗನ್ನಾಧದಾಸರ "ಹರಿಕಧಾಮೃತಸಾರ'ವು ಮೂವತ್ತೆರಡು 
ಸಂಧಿಗಳಲ್ಲಿ ರಚಿಸಿದ 988 ಷಟ್ಟಿದಿಗಳಿಂದ ಕೂಡಿದ ಪದ್ಯೆಗ್ರಂಧ. ಇದಕ್ಕೆ ಶ್ರೀದವಿರಲ 
ದಾಸರು (ಕರ್ಜಗಿ ದಾಸಪ್ಪ) ಇನ್ನೊಂದು ಸಂಧಿಯನ್ನು ಸೇರಿಸಿ ಅದರ 24 ಷಟ್ಟದಿ 
ಗಳನ್ನು ಫಲಶ್ಪು ಶಿಯೆಂದು ಕರೆದರು. ಈ ದಾಸರು ಜಗನ್ನಾ ಧದಾಸರ ಶಿಷ್ಯರೇ 
ಇವರ ಪೀಳಿಗೆಯಲ್ಲಿ ಭೀಮೇಶವಿರಲದಾಸರೆಂಬ ಇನ್ನೊಬ್ಬ ಹರಿದಾಸರು ಬಂದರು. 


ಪ್ರ `ಹರಿಕಥಾಮೃತಸಾರ'ವು ಬಟಿವಾಗಿಯೂ “ನವರಸಭರಿತ ಗುಣಗಂಭೀರ 
ರತ್ನಾಕರ ರುಚಿರ ಶೃಂಗಾರ — ಸಾಲಂಕಾರ ವಿಸ್ಮಾರ"ವಾಗಿಯೇ ಇದೆ. ಹರಿದಾಸ 
ಸಾಹಿತ್ಯದಲ್ಲಿ ಇದು ಶಾಸ್ತ್ರಪ್ರಬಂಧ ಕ ಮಾಧ್ವಸಿದ್ದಾಂತದ ಎಲ್ಲ ಪ್ರಮೇಯಗಳನ್ನು 
ಪ್ರೌಢವಾದ ಕನ್ನಡದಲ್ಲಿ ಇಲ್ಲಿ ಖಚಿತವಾಗಿ ನಿರೂಪಿಸಿದ್ದಾರೆ. ಸೃಷ್ಟಿ, ಸ್ಥಿತಿ, 
ಪರಮಾತ್ಮನ ಗುಣಗಳು, ಜೀವನಲಕ್ಷಣ, ಸ್ವಾತಂತ್ರ್ಯವಿಚಾರ, ಅಪರೋಕ್ಷಜ್ಞಾನ. 
ಮಹಾಪೂಜೆ ಮೊದಲೂದ ಎವರಗಳಲ್ಲ ಇಲ್ಲಿ ಸ್ವಾರಸ್ಯವಾಗಿ ಪರಿಶೀಲನೆಗೆ ಬರುತ್ತವೆ, 

ಜಗನ್ನಾಥದಾಸರು ಗುರುಗಳಾದ ಗೋಪಾಲದಾಸರ ಮೇಲೂ, ರಾಘವೇಂದ್ರ 
ಸ್ವಾಮಿಗಳ ಮೇಲೂ, ಮಾಧ್ರಖ್ರಮೇಯಗಳನ್ನು ರಚಿಸಿದ್ದಾರೆ. “ಭಯಪರಿಹಾರ 
ಸುಳಾದಿ'. "ತಂಪ್ರಸಾರ ಸುಳಾದಿ' ಮೊದಲಾದುವೂ ಉಗಾಭೋಗಗಳೂ ದಾಸಕೂಟ 
ದಲ್ಲಿ ಇಂದಿಗೂ ಜನಪ್ರಿಯವಾಗಿವೆ. ಇವರು "ರಂಗನೊಲಿದ' ಭಾಗವತರೆಂದೂ 
ಅಪರೋಕ್ಷಜ್ಞಾ,ನಿಗಳೆಂದೂ ಪ್ರಸಿದ್ದ ರಾಗಿದ್ದರು. ಇವರು ಮೈಸೂರು ರಾಜ್ಯಕ್ಕೂ 
ಬಂದಿದ್ದು ದಿವಾನ ಪೂರ್ಣಯೃ್ಮನವರಿಂದ ಸತ್ಕೃತರಾಗಿದ್ದರು. ಮಾನ್ವಿಯಲ್ಲಿ ತೀರಿ 
ಕೊಂಡರು ; ಅವರ ಪಂಶೀಕರು ಇಂದಿಗೂ ಇದ್ದಾರೆ. 

ಭಕ್ತಿಯಲ್ಲಿಯೂ ವಿರಕ್ಷಿಯಲ್ಲಿಯೂ ಪ್ರತಿಭೆಯಲ್ಲಿಯೂ ಪ್ರಭಾವದಲ್ಲಿಯೂ 
ಜಗನ್ನಾಥದಾಸೆರಂಥ ಹರಿದಾಸರು ಮತ್ತೆ ಕಾಣಿಸಿಕೊಳ್ಳಲಿಲ್ಲ. ಹರಿದಾಸ ಪರಂಪರೆ 
ಯಲ್ಲಿ ಕಡೆಯ ದೊಡ್ಡ ಹೆಸರೆಂದರೆ ಅವರದೇ. ಆದರೆ ಅವರಿಗೆ ಎಂಟು - ಹತ್ತು 
ಮಂದಿ ಶಿಷ್ಯರಿದ್ದು ಇವರೆಲ್ಲರೂ ದಾಸಸಾಹಿತ್ಯವನ್ನು ವಸ್ತರಿಸಿದರು ; ಇಬ್ಬರು 
ಮೂವರ ಪೀಳಿಗೆಗಳೂ ಮುಂಬರಿದವು. ಲಿಂಗಸುಗೂರು ಯೋಗೀಂದ್ರ (ಪ್ರಾಣೇಶ 
ವಿಠಲ) ಎಂಬ3ಶಿಷ್ಯರು 1 822ರಕ್ಕಿಸುಮಾರಿಗಿದ್ದುಕಿಸೊಗಸಾದ; ಪದಗಳನ್ನೂ ಹತ್ತಾರು 
ಕಾವ್ಯಗಳನ್ನೂ ಬರೆದಿದ್ದಾರೆ. ಕರ್ಜಗಿ ದಾಸಪ್ಪ (ಶಿಲ್ರದವಿಶಲ)ನ ವಿಚಾರ ಅಗಲೇ 
ಬಂದಿದೆ. "ಶ್ರೀಶವಿಠಲ", “ಲಕ್ಷ್ಮೀಶವಿಠಲ', "ಸುಂದರವಿಠಲ', “ಗುರುಶ್ರೀಶವಿಠಲ', 
"ಸುಖನಿಧಿವಿಠಲ', “ವರದೇಂದ್ರವಿಠಲ', ಮೊದಲಾದ ಮುದ್ರಿಕೆಯ ಪದಗಳೆಲ್ಲ 
ಜಗನ್ನಾಥದಾಸರ ಪರಂಪರೆಗೆ ಸೇರಿದ ದಾಸರವೇ. ಕದರಮಂದಿಗೆ, ಇಭರಾಮಪುರ, 


101 


ದಾಸ ಸಾಹಿತ್ಯ 


ಹೊನ್ನಾಳಿ, ಮೊದಲಕಲ್ಲು. ಬಳ್ಳಾರಿ ಮುಂತಾದ, ಸ್ಥಳಗಳು ಹರಿದಾಸರ ಕೇಂದ್ರ 
ಗಳಾದುದು ಅವರ ಕಾಲದಲ್ಲಿಯೇ. 

ಗೋಪಾಲದಾಸರ ಶಿಷ್ಯರಲ್ಲಿ ಒಬ್ಬರಾದ ಗದ್ವಾಲದ ಸುಬ್ಬಣ್ಣದಾಸರು 
(ಕೇಶವವಿಠಲ) ತಮ್ಮ ಶಿಷ್ಯರಾದ ಸುರಪುರದ ಆನಂದದಾಸರಿಂದ ಪ್ರಸಿದ್ಧ ವಷ್ಟೆ. 
ಆನಂದದಾಸರು ಜಯದಾಸರ ಊರಾದ ಜಚೀಕಲಪರಿಯವರೇ ; ಗುಲ್ಬರ್ಗಾ 
ಜಿಲ್ಲೆಯ ಸುರವುರ ಸಂಸ್ಥಾನಕ್ಕೆ ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದರು. 
ಅಲ್ಲಿಯೇ ಅವರಿಗೆ ಸಂಗೀತಶಿಕ್ಷಣವೂ ದೊರೆಯಿತು; ಸುರಪುರದ ಅರಸನ ಆಸ್ಥಾನ 
ದಲ್ಲಿ ವಿದಾ ಿಂಸರಾದರು, ಪ್ರಾಪಂಚಿಕ ಅಭ್ಕುದಯದಲ್ಲಿಯೇ ನಿರತರಾಗಿದ್ದ ಅವರ 
ಅಂತೆರಂಗದ ಕಣ್ಣನ್ನು ತೆರೆಯಿಸಿದವರು ಗದ್ವಾಲದ ಸುಬ್ಬಣ್ಣದಾಸರು; ಶ್ರೀಶವಿರಲ' 
ಎನ್ನು ವಂಕಿತದ ಹುಂಡೇಕಾರದಾಸರು ಎನ್ನುವ ಅಭಿಪ್ರಾಯವೂ ಬಂದಿದೆ (ಈ 
ದಾಸರು ಜಗನ್ನಾಥದಾಸರ ಶಿಷ್ಯರು). ಯಾರೋ, ಅಂತೂ ಸುರಪುರದ ಆನಂದ 
ದಾಸರು; ಕೀರ್ತನಪದ್ದ ತಿಯನ್ನು ಕೈಗೊಂಡವರಾದರೂ ಲೌಕಿಕವನ್ನು ಬಿಡಲಿಲ್ಲ. 

ಹರಿದಾಸನಂತರವೂ ಗಾಯನ, ರುದ್ರವೀಣಾವಾದನಗಳಲ್ಲಿ ಪ್ರಖ್ಯಾತಿಯನ್ನು 
ಪಡೆದು ಗದ್ವಾಲ, ವನಪರ್ತಿ ಮೊದಲಾದ ರಾಜಾಸ್ಥಾನಗಳಲ್ಲಿ ಸನ್ಮಾನಿತರಾವರು. 
ಮೈಸೂರಿಗೂ ಬಂದಿದ್ದು ಸದಾಶಿವರಾಯರೆದುರು ಹಾಡಿ, ವೀಣೆಯನ್ನು ನುಡಿಸಿ 
“ಭಲೆ' ಎನಿಸಿಕೊಂಡರಂತೆ; ಸದಾಶಿವರಾಯರು ವೀಣಿ ಶೇಷಣ್ಣನವರ ಗುರುಗಳು, 
ದೊಡ್ಡ ವಾಗ್ಗೆ ೀಯಕಾರರು. ಮುಮ್ಮಡಿಕೃಷ್ಣ ರಾಜಒಡೆಯರು ಅವರಿಗೆ ತುಂಬ 
ಸನ್ಮಾನಮಾಡಿ ಕಳುಹಿಸಿದರಂತೆ. ಲೌಕಿಕ ಮರ್ಯಾದೆಗಳಿಂದ ಬೇಸತ್ತು ಮಂತ್ರಾ 
ಲಯದಲ್ಲಿ ಕೆಲಕಾಲ ನಿಂತು ರಾಘವೇಂದ್ರಸ್ವಾಮಿಗಳ ಸೇವೆ ಮಾಡಿದರು. ಅಲ್ಲಿ 
ಇಭರಾಮಪುರದ ಕೃಷ್ಣಾಚಾರ್ಯರೆಂಬ ಜ್ಞಾ ನಿಗಳ ಸಹವಾಸ ದೊರೆತು ಅಪರೋಕ್ಷ 
ಜ್ಞಾನಿಗಳಾದರೆಂದು ಐತಿಹ್ಯವಿದೆ... ಅನಂತರ ರಾಜಸಭೆಗಳಿಗೆ ಹೋಗುವುದನ್ನು 
ಬಿಟ್ಟು ಹರಿದಾಸವೃತ್ತಿಯನ್ನೇ ಹಿಡಿದು ಕೀರ್ತನೆಗಳನ್ನು ಮಾಡಲಾರಂಭಿಸಿದರು. 
ಸುರಪುರದ ಗೋಪಾಲಕೃಷ್ಣ ಗುಡಿಯಲ್ಲಿಯೇ ಕೀರ್ತನೆ ಮಾಡುತ್ತ ಪ್ರಾಣಬಿಟ್ಟ 
ರೆಂದು ಹೇಳುತ್ತಾರೆ, 


ಇವರ ಪದಗಳು ಸರಳವಾದ ಕನ್ನಡ ಮಾತುಗಳಿಂದ ಕೂಡಿದ್ದು ದಿನಬಳಕೆಯ 
ಭಾವನೆಗಳಲ್ಲಿಯೇ ಅಧ್ಯಾತ್ಮದ ಆಳವನ್ನು ಮುಟ್ಟಿ ಸುವಂಥವು. ಇವರು “ಕೀರ್ತನ 
ಗೀತೆ'ಯನ್ನು ಬರೆದಿದ್ದಾರೆಂದು ಬೇಲೂರು ಕೇಶವದಾಸರು ತಿಳಿಸುತ್ತಾರೆ; ಅದರ 
ಮೊದಲ ಪದವನ್ನು ಉದ್ದರಿಸಿಯೂ ಇದ್ದಾರೆ... ಇದಲ್ಲದೆ ಅವರ ಹಲವಾರು 
ದೇವರ ನಾಮಗಳೂ ಪ್ರಚಲಿತವಾಗಿವೆ. ಇವರ ಪರಂಪರೆಯಲ್ಲಿ ಸುರಪುರದ ಭೀಮ 
ದಾಸರು (ಶ್ರೀಶಕೇಶವವಿಠಲ), ಸಂತೆಬೆನ್ನೂರು ರಾಮಾಚಾರ್ಯರು (ಕಮಲಾಪತಿ 


102 


ಜಯನಗರದ ಈಚಿನ ದಾಸ ಸಾಹಿತ್ಯ 


ವಿಠಲ) ಎಂಬಿಬ್ಬ ರು ಹರಿದಾಸರು ಬಂದು ಎರಡನೆಯವರ ಪೀಳಿಗೆ ಸ್ವಲ್ಪ ಕಾಲ 
ನಡೆಯಿತು. ಪ್ರತ ಶಿಷ್ಯರಲ್ಲಿ ಗರ್ಗೇಶ್ವ ರಿ ಕೇಶವರಾಯರು (ಮಧೆ ಶ್ಸೇಶವಿರಲ) 
ಪ್ರಮಖರು. ಇಲ್ಲಿಗೆ 1820ರ ಸ ಮುಟ್ಟು ತ್ರೃದೆ. 


ಗೋಪಾಲದಾಸರ ಹೀಳಿಗೆಯನ್ನು ಜಗನಾ ನ್ನಾಧದಾಸರ ಮೂಲಕ ಪ್ರಾಣೇಶ 
ವಿರಲದಾಸರ ಪೀಳಿಗೆಯಲ್ಲಿ ಕರ್ಜಗಿ ಏರಿ EET (ಸುಖನಿಧಿ 
ವಿಠಲ, 1912ರ ಸುಮಾರು), ಅವರಿಂದ ಅಂಕಿತ ಪಡೆದ ಕಲಮದಾನಿ ನಾರಾಯಣ 
ರಾಯರು (ಸಿರಿವಿಠಲ) ನಮ್ಮ ಕಾಲದವರೆಗೆ ಉಳಿಸಿಕೊಂಡುಬಂದಿದ್ದಾರೆ. ವಿಜಯ 
ದಾಸರ ಹೀಳಿಗೆಯನ್ನೇ ವೆಂಕಟ ವಿರಲದಾಸರ ಮೂಲಕ ಬೇಲೂರು ಕೇಶವದಾಸರು 
(ಮರಣ 1945) ಉಳಿಸಿದರು. ವಿಜಯದಾಸರ ಮತ್ತೊಬ್ಬ ಶಿಷ್ಯರಾದ ಮೋಹನ 
ದಾಸರು ತಮ್ಮ ಪರಂಪರೆಯನ್ನು ನಾಲ್ವರು ಶಿಷ ರಲ್ಲಿ ಹ ಅವರಲ್ಲಿ ಚಿಕ್ಕೆ ೀನ 
ಹಳ್ಳಿ ತಿಮ್ಮಣ್ಣ ದಾಸ ಸರೆಂಬುವರು. (ರಘುಪತಿವಿಶಲ) ಈ ಪರಂಪರೆಯನ್ನು ಚಳಿ 
ರ. ಇವರ ಪರಂಪರೆಯಲ್ಲಿ ಬಂದ ದೊಡ ತ್ನ್ಬಬಳ್ಳಾ ಪುರದ ಮುದ್ದು ಮೋಹನ 
ವಿಠಲದಾಸರು ಮೋಹನದಾಸರ ಪೀಳಿಗೆಯನ್ನು ಮುಂದುವರಿಸಿ, ದೇವರಾಯನ 
ದುರ್ಗದ ಸುಬ್ಬರಾಯದಾಸ (ತಂದೆ ಮುದ್ದು _ ಮೋಹನವಿರಲುರ ಮೂಲಕ ಇಂದಿನ 
ವರೆಗೆ ಉಳಿಸಿದ್ದಾರೆ. ದೇವರಾಯನದುರ್ಗದ ದಾಸರಿಗೆ ಚಿತ್ರದುರ್ಗದ ಶ್ರೀನಿವಾಸ 
ರಾಯರು (ಉರಗಾದ್ರಿವಾಸಎಠಲ)ರೆನ್ನುವ ಶಿಷ ್ಯರಿದ್ದು ಇವರಿಗೆ ಅರವತ್ತೆರಡು 
ಮಂದಿ ಶಿಷ್ಯರಾದರು. ಇವರ ಪೀಳಿಗೆಗಳು ನಮ್ಮ ಕಾಲದವರೆಗೆ ಬಂದಿವೆ. ದೇವ 
ರಾಯನದುರ್ಗದ ದಾಸರಿಗೆ ಒಂದು ಸಾವಿರ ಮಂದಿ ಶಿಷ್ಯರಿದ್ದರೆಂದು ಹೇಳುತ್ತಾರೆ. 
ಇವರಲ್ಲಿ ಎಂ. ಅರ್‌. ಗೋವಿಂದರಾವ್‌ (ಗುರುಗೋವಿಂದ ವಿರಲ) ಎನ್ನುವವರು 
ಇನ್ನೂ ಇದ್ದಾರೆ; ಕಾರಿದಾಸರಾಗಿ ಹಲವಾರು ದೇವರನಾಮಗಳನ್ನು ರಚಿಸಿ ಗ್ರಂಥ 
ಕರ್ತರೂ ಆಗಿದ್ದಾರೆ. ಹೀಗೆಯೇ ರಾಣೀಬೆನ್ನೂರು ಹಯವದನಾಚಾರ್ಯ 
(ಮಧ್ವಾಂತರ್ಗತವಿರಲ), ಆರ್‌. ರಾಮಚಂದ್ರರಾಯರು (ತಂದೆ ವೆಂಕಟೇಶ ವಿಠಲ) 
ಮೊದಲಾದವರು ನಮ್ಮ ಕಾಲದ ಹರಿದಾಸರೇ. 


ಹರಿದಾಸಪಂಥದ ಶಕ್ತಿಯೂ ಆ ಸಾಹಿತ್ಯದ ಸಂಪತ್ತೂ ಕಡಮೆಯಾಗುತ್ತಾ 
ಬಂದಿದೆಯೆನ್ನು ವುದರಲ್ಲಿ ಸಂಶಯವಿಲ್ಲ. ವಿಸ್ತಾರದಲ್ಲಿಯೂ ಸಾರ್ಥಕ್ಯ್ಕದಲ್ಲಿಯೂ 
ಹರಿದಾಸಸಾಹಿತ್ಯ ಗೋಪಾಲದಾಸರ ಕಾಲದಿಂದ ಇಳಿಮುಖವೇ. ಕಳೆದ ತಲೆಮಾರಿ 
ನಲ್ಲಿ ಅವರು ಗಳಿಸಿದ್ದ ಜನಪ್ರೀತಿಯೂ ಈಗ ಬಹುಮಟ್ಟಿಗೆ ಮರೆಯಾಗಿದೆ; ಈಗಿನ 
ಹರಿದಾಸಸಾಹಿತ್ಯದಲ್ಲಿ ಪ್ರತಿಭೆಯಾಗಲಿ ಸ್ವಾರಸ್ಯವಾಗಲಿ ಕಂಡು ಬರದೆ ಪದಗಳು 
ನೀರಸವಾಗಿವೆ. "ಹೇಳಿದ್ದೆ ಹೇಳೋ ಕಿಸಿಬಾಯಿದಾಸ' ಎನ್ನುವ ಗಾದೆ ಇಂಥ 
ದಾಸರನ್ನು ನೋಡಿಯೇ ಮಾಡಿದುದೊ ಎನಿಸುತ್ತದೆ. ಲೋಕಾನುಭವವಿದ್ದರೆ 


103 


ಡಾಸ ಸಾಹಿತ್ಯ 


ಆಧ್ಯಾತ್ಮಿಕ ದೃಷ್ಟಿಯಿಲ್ಲ. ಆಧ್ಯಾತ್ಮಿಕದೃಷ್ಟಿಯಿದ್ದರೆ ಲೋಕಾನುಭವವಿಲ್ಲ, ಎರದೂ 
ಇದ್ದರೆ ಲೋಕಸಂಗ್ರಹದ ತವಕಎಲ್ಲ.. ಹೀಗಾಗಿ ಈಚಿನ ಹರಿದಾಸಸಾಹಿತ್ಯ ದುರ್ಬಲ 
ವಾಗಿದೆ, ನಿರರ್ಧಕವಾಗಿದೆ. ಜನರನ್ನು ಆಕರ್ಷಿಸುವ ಸಾಮಗ್ರಿಯಾಗಲಿ ಸತ್ತ್ವ 
ವಾಗಲಿ ಇಲ್ಲಿ ಕಾಣಬರುವುದಿಲ್ಲ. ಯುಗಧರ್ಮವೇ ಇಂಥ ಸಾಹಿತ್ಯಕ್ಕೆ ಪ್ರತಿಕೊಲವೊ 
ಏನೊ ! ಆದರೆ ಒಂದು ಕಾಲದಲ್ಲಿ ನಮ್ಮ ನಾಡಿನ ಹಿರಿಯರು ಬೆಳೆಸಿದ ಹರಿದಾಸ 
ಪಂಥ, ಅದರಿಂದ ಹೊರಹೊಮ್ಮಿದ ಅಪೂರ್ವಸಾಹಿತ್ಯ,ಎರಡೂ ನಾಡಿಗೆ ಬಲವನ್ನೂ 
ಕಳೆಯನ್ನೂ ಒದಗಿಸಿದುವು ಎನ್ನುವುದು ಹೆಮ್ಮೆಯನ್ನೂ ಸಮಾಧಾನವನ್ನೂ ತರುವ 
ನೆನಪು. 


ಸಾರಸ್ವತ ಯಲ 


ಬೆಂಗಳೂರಿನ ಸುಬೋಧ ಕುಸುಮಾಂಜಲಿ ಗ್ರಂಥಮಾಲೆಯ ಸುಬೋಧ ರಾಮ 
ರಾಯರು ಅತ್ಯಂತ ಪ್ರಯಾಸದಿಂದ ಹರಿದಾಸರ ಕೃತಿಗಳನ್ನೆಲ್ಲ ಸಂಪಾದಿಸಿ, ಸಂಗ್ರ 
ಹಿಸಿ "ಹರಿದಾಸಕೀರ್ತನ ತರಂಗಿಣಿ' ಎನ್ನುವ ಮೂಲೆಯಲ್ಲಿ ಪ್ರಕಟಿಸಿದರು. ಇದು 
ನಲವತ್ತು ನಲವತ್ತೈದು ವರ್ಷಗಳ ಹಿಂದೆಯೇ ಆರಂಭವಾದ ಉದ್ಯಮ. ಉಡು 
ಖಯ ಪಾವಂಜೆ ಗುರುರಾಯರು ಕೂಡ ಇಂಧದೇ ಪ್ರಯತ್ನವನ್ನು ನಡೆಸಿದರು. 
ಇದೇ ನಮಗಿರುವ ಮೂಲಸಂಪತ್ತು. ಮುಂದೆ ಲಿಂಗಸುಗೂರಿನ ಗೋರಾಬಾಳ 
ಹನುಮಂತರಾಯರು ಈ ಸಂಪತ್ತನ್ನು ಸಿಂಗ್ಲಿ ಸಿದರು. ದಾಸಸಾಹಿತ್ಯದ ಬಗ್ಗೆ ಮೊಟ್ಟ 
ಮೊದಲಿಗೆ ಸಂಶೋಧನಾತ್ಮಕವಾದ, ಸಮಗ್ರವಾದ ಅಧ್ಯಯನವನ್ನು ನಡೆಸಿದವರು 
ಧಾರವಾಡದ ರಾಘವೇಂದ್ರಾಚಾರ್ಯ ಪಂಚಮುಖಿಯವರು ; ಅವರ “ಕರ್ಣಾಟಕ 
ಹರಿದಾಸಸಾಹಿತ್ಯ' (ಕನ್ನಡ ಸಾಹಿತ್ಯ ಪರಿಷತ್ತು, 1952) ಈ ಅಧ್ಯಯನದ ಫಲ. 
ಇದಕ್ಕೆ ದೊದಲೇ ಇಂಗ್ಲಿಷಿನಲ್ಲಿ ಎ. ಪ, ಕರಮಕರರೂ ನಾರಾಯಣರಾವ್‌ ಕಲಮ 
ದಾನಿಯವರೂ ಕೂಡಿ Mystic Teachings of Haridasas of Karnataka 
ಎನ್ನುವ ಪುಸ್ತಕವನ್ನು ಪ್ರಕಟಿಸಿದ್ದ ರು (ಕರ್ನಾಟಕ ವಿದ್ಯಾವರ್ಧಕ ಸಂಘ. ಧಾರವಾಡ 
1939). ಅದಕ್ಕೂ ಮೊದಲು ಬೇಲೂರು ಕೇಶವದಾಸರು ಎರಡು ಭಾಗಗಳಲ್ಲಿ 
"ಕರ್ಣಾಟಕ ಭಕ್ತವಿಜಯ'ವನ್ನು ರಚಿಸಿ ಅದರಲ್ಲಿ ಪ್ರಮುಖ ಹರಿದಾಸರ ಜೀವನ 
ಕಥೆಗಳನ್ನೂ ಕೃತಿವಿಮರ್ಶೆಯನ್ನೂ ಕೊಟ್ಟಿದ್ದರು (1932). ಇದು ಸ್ವಾರಸ್ಯವಾದ 


104 


ವಿಜಯನಗರದ ಈಚೆನ ದಾಸ ಸಾಹಿತ್ಯ 


ನಿರೂಪಣೆಯಾದರೂ ಇತಿಯ ಸಾಸ ಪ್ರಜ್ಞೆ ಅಷ್ಟಕ್ಕೆ ಕ್ವಷ್ಟೇ ಎನಿಸುತ್ತದೆ, ಆದರೆ ಮುಂದಿನ 
ಅಧ್ಯ ಯನಕ್ಕೆ ಬೇಕಾದ ಸಾಮಗ್ರಿ ಯನ್ನು ಈ ಪ ಟ್ಟ 3 ಕಟಣೆ ಸಿದ್ದ ಮಾಡಿತು. 1965ರಲ್ಲಿ 
ಗದ ಪರಿಮಳ ಪ್ರ ಕಾಶನಮಂದಿರದವರು ವಿಚ್‌. ಕೆ. ವೇದವ್ಯಾಸಾ 
ಚಾರ್ಯರ "ಕರ್ಣಾಟಕ ಘನಿ ರು” ಎನ್ನುವ ವಿಮರ್ಶಾಶ ಓಕವಾದ ಅಧ್ಯ ಜಪ 
ವನ್ನು ಅಚ್ಚುಮಾಡಿಸಿದರು. 

ಇಷ್ಟು ಹರಿದಾಸಸಾಹಿತ್ಯದ ಸಮಗ್ರ ಪರಿಶೀಲನೆಯಾದರೆ ಕಟ್ಟೆ ಶೇಷಾ 
ಚಾರ್ಯರು ಬರೆದ '"ಕವಿಕನಕದಾಸರು' (ಬೆಳಗಾವಿ, 1938), ಅನಂತರಾವ್‌ 
ಪಾಟೀಲರು ಸಿದ್ದ ಪಡಿಸಿದ “ಪ್ರಸನ್ನ ವೆಂಕಟದಾಸರು ಮತ್ತು ಅವರ ಕೃತಿಗಳು' 
(ಧಾರವಾಡದ ಮಿಂಚಿನ ಬಳ್ಳಿ ತ 1956), ಕೆ. ಎಂ. ಕೃಷ್ಣರಾಯರ 
"ಜಗನ್ನಾಧದಾಸರು' (ಮೈ ಸೂರಿನ ಉಷಾಸಾಹಿತ್ಯಮಾಲೆ 1956), ಎಸ್‌ ಈ. ರಾಮ 
ಚಂದ್ರ ರಾಯರೆ "ಪುರಂದರದಾಸರು" (ಬೆಂಗಳೂರು ಪುರಂದರದಾಸರ ಚತುರ್ಥ 
ಶತಮಾನೋತ್ಸವ ಸಮಿತಿ, 1964), ಮೊದಲಾದುವು ಆಯಾ ಹರಿದಾಸರನ್ನು 
ಕುರಿತು ನಡೆಸಿದ ಅಧ್ಯಯನಗಳು. ಮುಳಬಾಗಲು ಸತ್ಯನಿಧಿತೀರ್ಥರು ಶ್ರೀಪಾದ 
ರಾಜರನ್ನು ಕುರಿತು ಸಣ್ಣದೊಂದು ಪುಸ್ತಕವೊಂದನ್ನು ಬರೆದಿದ್ದಾರೆ (1965) ; 
ಶ್ರೀನಿವಾಸ ಹರಿದಾಸಾನುದಾಸರು ಹೀಗೆಯೇ ವ್ಯಾಸರಾಯರ ಚರಿತ್ರೆಯನ್ನು ರಚಿಸಿ 
ಅವರ ದಾಸಸಾಹಿತ್ಯದ ವಿಚಾರವಾಗಿ ಬರೆದಿದ್ದಾರೆ (1950). ಹರಿದಾಸರತ್ನ 
ಗೋಪಾಲದಾಸರು “ಹರಿದಾಸಭಾರತೀ' ಎನ್ನುವ ಮಾಸಪತ್ರಿಕೆಯನ್ನು ಬೆಂಗಳೂರಿ 
ನಿಂದ ನಬಸುತ್ತಿದು ಅದರಲ್ಲಿ ದಾಸಸಾಹಿತ್ಯವನ್ನು ಪ್ರಕಟಿಸಿದರು (1950 ರಿಂದ). 
"ಹರಿದಾಸಗೋಕುಲ ಗ್ರಂಥಮಾಲೆ'ಯು ಮೈ ಸೂರಿನಿಂದ ಹರಿಕಧಾಮೃತ ಸಾರವೇ 
ಮೊದಲಾದ ಗ್ರಂಥಗಳನ್ನು ಹೊರತಂದಿತು. 


ಹರಿದಾಸಸಾಹಿತ್ಯಕ್ಕೂ ಸಂಗೀತಕ್ಕೂ ಇರುವ ಸಂಬಂಧವನ್ನು ಕುರಿತು 
ಹಲಗೂರು ಕೃಷ್ಣಾ ಚಾರ್ಯರು ("ಕರ್ಣಾಟಕ ಸಂಗೀತವೂ ದಾಸಕೂಟವೂ') ಮೊಟ್ಟ 
ಮೊದಲು ಅಧ್ಯಯನ ನಡೆಸಿದರು. ಅನಂತರ ಮದ್ರಾಸಿನ ಟಿ, ಎ. ಸುಬ್ಬರಾಯರೂ 
ಮತ್ತಿತರೂ ಇದನ್ನು ಮುಂದರಿಸಿದರು. ದಾಸರ ಕೃತಿಗಳಿಗೆ ಸ್ವರಪ್ರಸ್ತಾರ ಹಾಕುವ 
ಕೆಲಸವನ್ನು ವೈಣಿಕವಿದ್ವಾನ್‌ ಎಲ್‌. ರಾಜಾರಾಯರು ಕ್ಚೈ ಗೊಂಡರು; ಕನ್ನಡ 
ಸಾಹಿತ್ಯ ಪರಿಷತ್ತ, ಇಸ್‌ ಸಂಕಲನವನ್ನು ಪ್ರಕಟಿಸಿತು. ಇದೇ "ಕಲಸ ವನ್ನು ಆಸ್ಚಾ ನ 
ವಿದ್ವಾನ್‌ ಎನ್‌. ಚನ್ನಕೇಶವಯ್ಯ ತು ತಮ್ಮ "ಕೀರ್ತನಸುಧಾಸಾಗರ' ದಲ್ಲಿ 
ನಡೆಸಿದರು. (1967); ಇದರಲ್ಲಿ ನರಹರಿತೀರ್ಥರು, ಶ್ರೀಪಾದರಾಯರು, 
ವ್ಯಾಸತೀರ್ಥರು, ವಾದಿರಾಜರು, "ವೈಕುಂಠದಾಸ ರು ಮತ್ತು ಕನಕದಾಸರು ಇವರ 


105 


ದಾಸ ಸಾಹಿತ್ಯ 


ಕೆಲವು ಕೃತಿಗಳನ್ನು (ಒಟ್ಟು 54) ಆಯ್ದು ಆವಕ್ಕೆ ಪ್ರಾಚೀನ ಪದ್ದ ತಿಯಂತೆ 
ಸ್ವರಪ್ರಸ್ತಾರ ಹಾಕಿದ್ದಾರೆ. ಇದು ಪ್ರಥಮ ತರಂಗವಷ್ಟೆ ; ಉಳಿದ ತರಂಗಗಳು 
ಹೊರಬರುವುವೆಂದು ನಿರೀಕ್ಷೆಯಿದೆ. ದಾಸಸಾಹಿತ್ಯದ ಸಂಗೀತ ಸಂಯೋಜನಗೆ 
ಇದು ಮೈಲಿಗಲ್ಲಾಗುವ ಪ್ರಯತ್ನ. 


106 


ದಾಸ ಸಾಹಿತ್ಯ 


ಭಾಗ : ಮೂರು 


ದಾಸ ಸಾಹಿತ್ಯದ ಕೊಡುಗೆ 


ಪ್ರೊ. ಕೆ. ಸಂಹದ್ಗಿರಿರಾವ್‌ 


ದಾಸ ಸಾಹಿತ್ಯದ ಕೊಡುಗೆ 


ವ್ಯ್ಕಾಸಕೂಟ - ದಾಸಕೂಟ 


ವ್ಯಾಸಕೂಟ' ಮತ್ತು "ದಾಸಕೂಟ'ಗಳು ವ್ಯಾಸತೀರ್ಥರ ಹಾಗೂ ಪುರಂದರ 
ದಾಸರ ನಟ್ಟ ರೂಪುಗೊಂಡುವೆಂದು ಹೇಳಬಹುದು. ಅದು ವಿಜಯನಗರದ 
ರಾಜ್ಯ ದ ಉಚ್ಚಾ ಯಕಾಲ. ಶ್ರಿ ಕ್ಟ ಷ್ಣ ದೇವರಾಯನ ಆಳ್ವಿಕೆಯ ಕಾಲ. ಹಿಂದು 
ಸಂಸ್ಕೃ ತಿಯ ಪುನ ನರುದ್ಹಾರಕ್ಕೆ ಹೊಸ ಹುರುಪಿನಿಂದ ಪ ಪ್ರಯತ್ನಗಳು ನಡೆಯುತ್ತಿಧವು. 
ಸಾಯಣಾಚಾರ್ಯರು ವೇದ ಭಾಷ್ಯಗಳನ್ನು ರಚಿಸಿದ್ದರು. ಸಂಸ್ಕ ತದಲ್ಲಿರುವ ಅನೇಕ 
ಶಾಸ್ತ್ರಗಳ ವ್ಯಾ ಸಂಗಕ್ಕೆ ಉತ್ತೇಜನವಿತ್ತು ಸಂಗೀತ, ನೃತ್ಯ, ಚಾ ಶಿಲ್ಪ ಮುಂತಾದ 
ಕಲೆಗಳ ಅಭ್ಯಾಸ ಸ ರಾಜಾಶ್ರಯವನ್ನು ಪಡೆದು ಅಭಿವೃ ದ್ರಿ ಯಾಗುತಿ ದವು. ಸಂಸ್ಕೃ ತ 
ದಲ್ಲಿದ ವಿಷಯಗಳನು ಜನಸಾಮಾನ್ಯ ರಿಗೆ ಒದಗಿಸಬೇಕೆಂಬ ಹಂಬಲವೂ ಇ 
ಇದೇ " ದಾಸಕೂಟ'ದ ಪ್ರೆ ಚಾರಿ | 


ಜನೆತಾಶಿ ಕ್ಷಣ 


ಇಂತಹ ಪ್ರೇರಣೆ ನಮ್ಮ ದೇಶದಲ್ಲಿ ಹೊಸದೇನೂ ಅಲ್ಲ. ಪ್ರಾಚೀನ ಕಾಲ 
ದಿಂದಲೂ ಜನತಾ ಶಿಕ್ಷಣಕ್ಕೆ ಗಮನ ಕೊಡಲಾಗುತ್ತಿತ್ತು. ಬೌದ್ಧ ಮತ್ತು ಜೈನ 
ಧರ್ಮಗಳು ಎಲ್ಲೆ ಡೆಯಲ್ಲಿ ಪ್ರ ಚಾರಗೊಳ್ಳ ಲು ಸಂಸ್ಥ ೈತಕ್ಕೆ ಬದಲಾಗಿ ಜನಸಾಮಾನ್ಯರು 
ಅರ್ಥ ಮಾಡಿಕೊಳ್ಳ ರಂದು ಪಾಲಿ, ಪ್ರಾ, ಕತ RAS ದೇಶೀಯ ಭಾಷೆಗಳನ್ನು 
ಪಯೋಗಿಸುತ್ತಿದ್ದರು. ರಾಮಾಯಣ, `ಮೆಹಾಭಾರೆತ, ಪುರಾಣಗಳು ವೈ ದಿಕ 
ಧರ್ಮದ ತತ್ತ್ವಗಳನ್ನು ನಿದರ್ಶನಗಳ ಮೂಲಕ ವಿಪದಪಡಿಸುವ ಗ್ರಂಥಗಳಾದುದ 
ರಿಂದ, ಪೌರಾಣಿಕರು ಅವುಗಳನ್ನು ದೇಶಭಾಷೆಗಳಲ್ಲಿ ಅನುವಾದ ಮಾಡಿ ಜನ 
ಸಾಮಾನ್ಯರಿಗೆ ಮುಟ್ಟಿ ಸುತ್ತಿ ದರು. ದಕ್ಷಿಣ ದೇಶದಲ್ಲಿ ಶಿವಭಕ್ಕರೂ (ನಾಯನ್ಮಾರು 
ಗಳು), ವೈಷ್ಣವ ಭ 3 ರೂ (ಆಳ್ವಾ ರುಗಳು) ಸಂಸ್ಕ 'ಆಭಾಷೆಯಲ್ಲಿರುವ ತತ್ತ್ವಗಳನ್ನೂ 
ಸ್ತೋತ್ರಗಳನ್ನೂ ತಮಿಳುಭಾಷೆಯಲ್ಲಿ ಜನರಿಗೆ" ಒದಗಿಸಿದರು. ಈ “ಬಗೆಯಲ್ಲಿ 
ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜನರೆಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸುವ ಪ್ರಯತ್ನಗಳು 
ಪೂರ್ವಕಾಲದಿಂದಲೂ ನಡೆಯತ್ತಾ ಬಂದಿವೆ. 


109 


ದಾಸ ಸಾಹಿತ್ಯ 


ಬಕಿ ಹಂಥಗಳು 
wd 


ಭಾರತ ದೇಶದ ಧಾರ್ಮಿಕ ಜೀವನದ ಇತಿಹಾಸದಲ್ಲಿ (12-1 3ರಂತೆ) 15-16 
ಶತಮಾನಗಳೂ ಭಕ್ತಿಯ ಪ್ರಸಾರದ ಕಾಲವೆಂದು ಹೇಳಬಹುದು. ಮಹಾರಾಷ್ಟ ದಲ್ಲಿ 
ನಾಮದೇವ್‌ ಮತ್ತು ಏಕನಾಧ. ಗುಜರಾತಿನಲ್ಲಿ ಬಹಳ ಪ್ರಭಾವ ಬೀರಿದ ಆಂಧ್ರ 
ಪ್ರದೇಶದ ವಲ್ಲಭಾಚಾರ್ಯರೂ ಅವರ ಮಗ ವಿಠಖನಾಥ. ಪಂಜಾಬಿನಲ್ಲಿ ಸಿಖ್‌ 
ಮತದ ಪ್ರವರ್ತರೂ ಪರಮ ಭಕ್ಕರೂ ಷ್ಟ ನಾನಕ, ಉತ್ತರ ಪ್ರದೇಶದಲ್ಲಿ ಬೀರ್‌ 
ಮತ್ತು ಜತ್‌ ಸ್‌ ಬಂಗಾಳದಲ್ಲಿ ಶ್ರಿ ಷ್ಣಚ್ಚೆ ತನ್ಕ - ಇವರೆಲ್ಲರೂ ಈ ಕಾಲದಲ್ಲಿ 
ಜನ್ಮತಾಳಿ ದೇಶ ಭಾಷೆಗಳಲ್ಲಿ ಆಸು] ಸ್ಟ "ಭಜನೆ -. ಕೀರ್ತನೆಗಳ ಮೂಲಕ 
ಭಗವದ್ಗ ಕ್ತಿ ಯನ್ನು ಪರಿಣಾಮಕಾರಿಯಾಗಿ ಪ್ರಸರಿಸಿದರು. ದೇಶಾದ್ಯಂತ ಧರ್ಮ 
ಜಾಗೃತಿಯೂ, ಜಾತಿ ಭೇಧಗಳನ್ನು ಮರೆತು, `ಒಂದು ಸಂಘಟನೆಯೂ ಉಂಟಾದವು. 


ಈ ಪರಿಸ್ಥಿತಿಯಲ್ಲಿ ಕರ್ಣಾಟಕದಲ್ಲಿ ಜನ್ಮತಾಳಿದ ದಾಸಕೂಟದವರ ಕಾರ್ಯ 
ವ್ಹೆಶಿಷ್ಟ 5sಪೊರ್ಣವಾದುದು. 


ಪ್ರರಂದರದಾಸರಿಗೆ ಪೂರ್ವದಲ್ಲೇ ಕನ್ನ ಡದಲ್ಲಿ ಬಟ ರಚಿಸಿ 

ಕನ್ನ ಡಭಾಷೆ ಷೆಗೆ ಪ್ರಾಶಸ ಸ್ಸವನ್ನೂ ಕೊಟ್ಟ ವರಿದರೆಂದು ಈ ಮುಂಚೆ ತಿಳಿಸಿ ನರಹರಿ 
ತೀರ್ಥರು, ಶ್ರಿ ಆ ಚ: ವ್ಯಾ “ಸತೀರ್ಥರು ಸಂಸ್ಕ ಸ್ಸ ತದಲ್ಲಿ ಉದ್ದಾ ಸಜನ ಪಂಡಿತ 
ರಾಗಿದ್ದಾ ಗ್ಯೂ ಕನ್ನ ಸ ಡದಲ್ಲಿ ಕ್ರ ತಿಗಳನ್ನು, ರಚಿಸಿದರು. ಇದು ಅವರ ಹ್ಚ್ರ ದಯ ವೈ ಶಾಲ್ಯ 
ವನ್ನೂ ಲಾಕಿಕಪ. ಸ್ರಜ್ಞೆ ಯನ್ನೂ ತೋರಿಸುತ್ತ ಬೆ ದಾಸಪರಂಪರಗೆ ಶ್ರಿ gp 
ಯತ! ಮೊದಲಿಗರೆಂದು ಅವರಿಗೆ ಮನ್ನಣೆ ಕೊಡಲಾಗಿದೆ... ಇವರು ಕಿರ 
ಜಿಲ್ಲೆಯ ಅಬ್ಬೂ ರಿನಲ್ಲಿ ಹುಟ್ಟಿ ದವರಾದರೂ ವಿದ್ಯಾಭ್ಕಾ ಸಕ್ಕೆ ದಕ್ಷಿಣ ದೇಶದ 
ಶ್ರೀರಂಗದಲ್ಲಿ ಸ ( ರ್ಣಶೀರ್ಧರೆಂಬ” ಮಧ್ವ ಮಠಾಧಿಪತಿಗಳ ಆಶ್ರ ಯವನ್ನು ಪಡೆದರು. 
ಇಲ್ಲೇ ತಮ್ಮ ಜಾಲ ವನ್ನು ಕಳೆದರು. ಶ್ರೀರಂಗ ಶ್ರೀವೈಷ್ಟವರ (ಶ್ರಿ ರಾಮಾನುಜ 
ಮತಾನುಯಾಯಿಗಳ) ಪುಣ್ಯಕ್ಷೇತ್ರ. ಸಂಸ್ಕೃತದೊಂದಿಗೆ” ತಮಿಳು ಭಾಷೆಯಲ್ಲಿ 
ಆಳ್ವಾರರು ರಚಿಸಿದ ಸ್ತೋತ್ರಗಳನ್ನು ಪೂಜಾಕಾಲದಲ್ಲಿಯೂ ಉತ್ಸವಾದಿಗಳಲ್ಲಿಯೂ 
ವಿಪುಲವಾಗಿ ಬಳಸಲಾಗುತ್ತಿತ್ತು... ಶ್ರೀಪಾದರಾಯರು ಇದರಿಂದ ಪ್ರಭಾವಿತರಾಗಿ 
ದ್ಹಿರಬೇಕು. ಸ್ವರ್ಣತೀರ್ಥರ ತರುವಾಯ ಇವರೇ ಮಠಾಧಿಪತಿಗಳಾದರು. ಮುಳು 
ಬಾಗಿಲಲ್ಲಿ ನೆಲೆಸಿದರು. ಶಾಸ್ತ್ರೀಯ ಸಂಗೀತಜ್ಞಾ ನವನ್ನು ಪಡೆದವರಾಗಿದ್ದರು. ಕನ್ನಡ 
ದಲ್ಲಿ ದೇವರನಾಮಗಳನ್ನೂ ಸುಳಾದಿಗಳನ್ನೂ ರಚಿಸಿದರು. ಆ ಕಾಲಕ್ಕಾಗಲೇ 
ಪಂಢರಾಪುರದ ಪಾಂಡುರಂಗ ವಿರಲನು ಕರ್ಣಾಟಕ - ಮಹಾರಾಷ್ಟ್ರ ದೇಶಗಳ ಎಷ್ಟು 
ಭಕ್ತರಿಗೆ ಆರಾಧ್ಯದೇವತೆಯಾಗಿದ್ದನು ಮತ್ತು ಶ್ರೀಪಾದರಾಯರಿಗೆ'ಶ ಶ್ರೀರಂಗದ ರಂಗ 


110 


ದಾಸೆ ಸಾಹಿತ್ಯದ ಕೊಡುಗೆ 


ನಾಥನು ಪೂಜ್ಯದೇವತೆಯಾಗಿದ್ದರಿಂದ ಅವರು ತಮ್ಮ ಕೃತಿಗಳಿಗೆ “ರಂಗವಿರಲ "ನೆಂಬ 
ಅಂಕಿತವನ್ನಿಟ್ಟುಕೊಂಡರು. ಇದನ್ನು ಯಾವ ಗುರುಗಳೂ ಕೊಟ್ಟಿಂತೆ ಕಾಣುವುದಿಲ್ಲ. 

ವ್ಯಾಸತೀರ್ಥರು ಬಾಲ್ಯದಲ್ಲಿಯೇ ಸಂನ್ಯಾಸ ಸ್ತೀಕರಿಸಿ ಶಾಸ್ತ್ರಾಧ್ಯ ಸೈಯನಕ್ಕೆ 
ಶ್ರಿ ೀಪಾದರಾಯರ ಬಳಿಗೆ ಜಿ ಹನ್ನೆ ರಡುವರ್ಷ ಶಿಷ ವೃತ್ತಿ ಮಾಡಿದರು. ತಮ್ಮ 
ಗುರುಗಳಂತೆ ಅವರೂ ಕನ್ನ ಡದಲ್ಲಿ ಕೃತಿಗಳನ್ನು ದಚಿ ಸಿದರು" ಅವರೂ ಸಂಗೀತದಲ್ಲಿ 
ಪ್ರಾವೀಣ್ಯವನ್ನು ಪಡೆದಿರಬೇಕು, ಅವರ ಕೀರ್ತನೆಗಳಲ್ಲಿರುವ ಲಯ - ಬಂಧ ಇದಕ್ಕೆ 
ಸಾಕ್ಷಿಯಾಗಿದೆ. ವಾ ್ಯಸತೀರ್ಥರು ಶಾಸ್ತ್ರಗಳಲ್ಲಿ ಪ್ರಕಾಂಡ ಪಂಡಿತರು. ಅಷ್ಟೇ ಅಲ್ಲ 
ಪರಮಭಕ್ಕರು : Cs. ಪೂಜಾ ಕಾಲದಲ್ಲಿ ತದೇಕಚಿತ್ತರಾಗಿ ತಾವು 
ಪೂಜಿಸುತ್ತಿದ್ದ ಮೂರ್ತಿಯೊಂದಿಗೆ ಮಾತಾಡುತ್ತಿದ್ದರೆಂದೂ, ಭಕ್ತಿಯ ಆವೇಶದಲ್ಲಿ 
ಹಾಡುತ್ತಿದ್ದರೆಂದೂ, ನೃತ್ಯ ಮಾಡುತ್ತಿದ್ದರೆಂದೂ ಎರಡು ಸಾಲಿಗ್ರಾಮಗಳನ್ನು 
ಕ್ಸ ಯಲ್ಲೆತ್ತಿಕೊಂಡು ತಾಳ ಹಾಕುತ್ತಿ ದ್ರರೆಂದೂ ಪ್ರ, ತೀಶಿ ಇದೆ. ತಮ್ಮ ಪೂದಾಕಾಲದಲ್ಲಿ 
ಕನ್ನ ಡ 'ದೇವರನಾಮಗಳನ್ನು ಹಾಡಿ ಸಾವ ಪದ್ಧ ತಿಯನ್ನು ಶ್ರಿ ೇಪಾದರಾಯರಂತೆಯೇ 
ತಮ್ಮ ಮರದಲ್ಲಿ ರೂಢಿಗೆ ತಂದರು. 


ಶ್ರೀರಾಗದ ಈ ಹಾಡು : 


ಕಣ್ಣಿಗೆ ಕಟಿ 3 ದಂತಿದೆ 

ಬಣ್ಣ ದ ಕೊಳಲ ಭಾವಿಸಿ ನೋಡಬಾರದೆ 
ಕೂಡಿಹ ಸೋಗೆ ಗೌರಿಯ ಕಡುಸೊಂಪು 
ಸೊಗಸುವಡೆದ ಸುಳಿಗುರುಳಿನ ಗುಂಪು 
ಆಡುವ ಮುರುಹು ಮಾಗಾಯ್ಗ್ಲಳ ತೌಂಪು 
ಕೂಡಿ ಕುಣಿವ ಕುಡಿಹುಬ್ಬಿನಲಂಪು 


ಒಂದಡಿ ನೆಲದೊಳು ನಿಂದಿಹ ನಿಲುವು . . . 

ಮತ್ತೊಂದಡಿ ಸಾರ್ಚಿಪ ಬಲು ಗೆಲುವು 

ಮುಂದೆ ಪಶುಗಳ ಮನ್ನಿಪ ನಿಲುವು 

ತಂದೆ ಶಿ ಶ್ರೀಕ್ಟ್ರ ಷ್ಣ ನಂದಿಗೆ SEE 
ವ್ಯಾಸತೀರ್ಥರ ಶ್ರೀಕೃಷ್ಣ ಭಕ್ತಿಗೂ, ಕಲ್ಪನಾಶಕ್ತಿಗೂ ತಿಳಿಗನ್ನಡ ಶಬ್ದಪ್ರಯೋಗ 
ಚ ನಿರ್ದಾನಗಳು. Kd ಜಗ ಜಿ ಶ್ರೀಕ್ಟ್ರೆ ಪ್ಹ - Ee ಅಂಕಿತ “ಉಪಾಸನಾ 
ಮೂರ್ತಿಯ ಹೆಸರನ್ನೆ £ ಇ ಇಟ್ಟು ಕೊಂಡರು. ಇದನ್ನು ಗುರುಗಳಿಂದ ಪಡೆದುದಕ್ಕೆ 
ಯಾವ ಪ್ರಸ್ತಾಪವೂ - ಇಲ್ಲ. 


111 


ದಾಸ ಸಾಹಿತ್ಯ 


ದಾಸ ಕೂಟದ ವೈವಸ್ಥೆ 


ಹಂಪಿಯಲ್ಲಿ ಪುರಂದರದಾಸರು ವ್ಯಾಸತೀರ್ಥರ ಬಳಿ ಬಂದು ಅವರ ಅನು 
ಗ್ರಹಕ್ಕೆ ಪಾತ್ರರಾದ ಮೇಲೆ ದಾಸಕೂಟದ ಕಲ್ಪನೆ ರೂಪ ತಾಳಿರಬೇಕೆಂದು ತೋರು 
ತ್ತದೆ. ಪುರಂದರದಾಸರು ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯರಾದರು. ಗುರುಗಳಿಗೆ ಒಂದು 
ನಿಧಿಯೇ ದೊರೆತಂತಾಯಿತು. ವುರಂದರದಾಸರದು ಅಸಾಧಾರಣ ವ್ಯಕ್ತಿತ್ವ : ಅವರು 
ವೈರಾಗ್ಯ ಶಿರೋಮಣಿ, ಪರಮಭಕ್ತ ಮತ್ತು ಜ್ಞಾನಿ - ಮತ್ತು ಎಲ್ಲಕ್ಕೂ ಮಿಗಿಲಾಗಿ 
ಸಂಗೀತ ಶಾಸ್ತ್ರ ಸಂವನ್ನ ಮತ್ತು ಕೆಚ್ಚೆದೆಯ ಭಕ್ತಿ ಪ್ರಚಾರಕ. ಗುರುಗಳಿಗೆ ಇವರೇ 
ಆದರ್ಶದಾಸರಾದರು. ಅವರೊಂದಿಗೆ ಸಹಕರಿಸಿ ದಾಸಕೂಟದ ವ್ಯವಸ್ಥೆ ಯನ್ನು 
ಮಾಡಿದರು. ವ್ಯಾಸತೀರ್ಥರೆ. ಅಕಾಲದ ವ್ಯಾಸಕೂಟಕ್ಕೆ .. ಅಂದರೆ ಶಾಸ್ತ್ರಪಾಂಡಿತ್ಯ 
ವಿದ ವಿದ್ವಾಂಸರಿಗೆ ನಾಯಕರಾಗಿದ್ದರು, ಈ ಮೊದಲೇ ಕನ್ನಡ-ಕೃತಿಗಳನ್ನು ರಚಿಸಿ 
ಹಾಡಿದವರಿಧರೂ ವ್ಯವಸ್ಥಿತವಾದ ರೀತಿಯಲ್ಲಿ “ದಾಸಕೂಟ' ಇರಲಿಲ್ಲವೆಂದು ಹೇಳ 
ಬಹುದು. 


ಹೀಗೆ ವ್ಯವಸ್ಥೆಯಾದ ಮೇಲೆ ದಾಸಕೂಟಕ್ಕೆ ಸೇರುವವರಲ್ಲಿ ಕೆಲವು ವಿಶಿಷ್ಟ 
ಯೋಗ್ಯತೆಯನ್ನು ನಿರೀಕ್ಷಿಸಲಾಯಿತು. ಅವರಲ್ಲಿ ಸಾಕಷ್ಟು ಸಂಗೀತಜ್ಞಾನವಿರಬೇಕು. 
ಸಾಕಷ್ಟುಮಟ್ಟಿಗೆ ಇತಿಹಾಸ, ಪುರಾಣಗಳ ಜ್ಞಾನ ಅವುಗಳಲ್ಲಿ ಶ್ರದ್ಧೆ. ಭಕ್ತಿಭಾವ, 
ವೈರಾಗ್ಯ, ನಿಶ್ಶತ್ತಪ್ತಿ - ಈ ಅರ್ಹತೆಗಳನ್ನು ಪಡೆದಿರಬೇಕು. ತಕ್ಕಮಟ್ಟಿಗೆ ದೇಹ 
ದಾರ್ಡ್ಯವೂ ಅವಶ್ಯಕ. ಇಂತಹವರು ಯೋಗ್ಯ ಗುರುವನ್ನು ಆಶ್ರಯಿಸಿ, ಪಾಯಶಃ 
ಅವರ ಶುಶ್ರೂಷೆಮಾಡಿ. ಅವರ ಮನವನ್ನೊ ಲಿಸಬೇಕು. ದಾಸದೀಕ್ಷೆಯನ್ನು ಪಡೆಯು 
ವುದಕ್ಕೆ ಮೊದಲು ಕೆಲವು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದೇ ಅವರ 
ಶೀಲದ ವರೀಕ್ಷ; “ಸಾಲ ಮಾಡನಾ' “ಸಾಲದು ಎನೆನು' "ನಾಳೆಗಿಡೆನು' ಇವು ಮಹತ್ವ 
ಪೂಣವಾದ ಪ್ರತಿಜ್ಞೆಗಳು. ದಾಸಕೂಟಕ್ಕೆ ಸೇರಲು ಬಯಸುವರು ಸಾಮಾನ್ಯವಾಗಿ 
ಗೃಹಸ್ಥರೇ. ಇಂತಹವರಿಗೆ ಜೀವನದ ನಿರ್ವಹಣೆಯಲ್ಲಿ ಪದಾರ್ಥಗಳ ಅಭಾವ 
ಉಂಟಾಗುವುದು ಸರ್ವಸಾಮಾನ್ಯ. ಆದರೆ ದಾಸಕೂಟದವರು ಇತರ ನಂಸಾರಿಗಳಂತೆ 
ಸಾಲ ಮಾಡಬಾರದು. ' ಇದರಿಂದ ಒಂದು ಸಂಯಮ ಮತ್ತು ತಾಪಸ ಮನೋವೃತ್ತಿ 
ದಾಸನಲ್ಲಿ ಬೆಳೆಯುತ್ತದೆ. ಇದೇ ರೀತಿ "ಸಾಲದು ಎನನು' ಎನ್ನುವ ಪ್ರತಿಜ್ಞೆಯಿಂದ 
ದಾಸನಲ್ಲಿ ನಿತ್ಯತ್ತಪ್ತಿಯೂ ಯದ್ವ್ರ ಚ್ಛಾಲಾಭ ಸಂತಷ್ಟಿಯೂ ಬೆಳೆಯುತ್ತದೆ. 
ದಾಸನು ಮಧುಕರಿಗೆ (ಭಿಕ್ಷೆಗೆ ಹೊರಟಾಗ ಎಲ್ಲೆಡೆಯಲ್ಲಿಯೂ ಎಲ್ಲಕಾಲದಲ್ಲಿಯೂ 
ಏಕರೀತಿಯ ಆದರ ಸಿಗುವ ನಿರೀಕ್ಷೆ ಮಾಡಬಾರದು. ತಮ್ಮ ಸೇವೆಯಾದ ಭಗವನ್ನಾಮ 
ಸಂಕೀರ್ತನೆಯನ್ನೂ, ಭಜನೆಯನ್ನೂ ದಾಸರು ಮಾಡುತ್ತ ಹೋಗಬೇಕೆ ಹೊರತು, 


112 


ಸ ಸಾಹಿತ್ಯದ ಕೊಡುಗೆ 


ಯೋಗ್ಯ ಪುರಸ್ಕಾರ ಸಿಗಲಿಲ್ಲವೆಂದು ಮೆನೋವಿಕಾರ ತಾಳಬಾರದು. “ಹರಿ ಚಿತ್ತ - 
ಒಂದು ಇಡೆ ಪುರಸಾ ) ರವಿಲ್ಲದಿದ್ದರೆ ಮತ್ತೊಂದು ಕಡೆ ಪುರಸ್ಕಾರ ಸಿಗುತ್ತದೆ” ಎಂಬ 
ದೃಢ ಚಿತ್ತದಿಂದ ತನ್ನ ವೃತ್ತಿಯನ್ನು ನಡೆಸುತ್ತ ಹ ಸಾಮಾನ್ಯವಾಗಿ 
ದಾಸರು ಮನೆಯ ಬಾಗಿಲ ಬಳಿ ಬಂದು ಭಿಕ್ಷೆ ಬೇಡುವ ಪದ್ದತಿ ಇರಲಿಲ್ಲ. ಗಾನ 
ನರ್ತನಗಳನ್ನು ಮಾಡುತ್ತ ನಡುರಸ್ತೆಯಲ್ಲಿ ಹೋಗುವುದೇ ಅವರ ರೂಢಿ. ಅವರ 
ಬರುವಿಕೆಯೇ ಕಣ್ಣು ಕಿವಿಗಳಿಗೆ ಹಬ್ಬ ಮೆಂದು ಸಾಮಾನ್ಯವಾಗಿ ಜನ ಭಾವಿಸುತ್ತಿದ್ದರು. 

ಮನೆಯಿಂದ ಗೃಹಿಣಿಯರೂ, ಇತರರೂ ಬಂದು ತಮ್ಮ, ಕಾಣಿಕೆಯನ್ನು, ಕೊನೆಯಪಕ್ಷ 
ಒಂದುಹಿಡಿ ಅಕ್ಕಿಯನ್ನು, ನೀಡಿ ದಾಸರ ಆಶೀರ್ವಾದ ಪಡೆಯುತ್ತಿದ್ದರು. ಕೊನೆಯ 
ಪ್ರತಿಜ್ಞೆ ಯಾದ "ನಾಳೆಗಿಡೆನು' ಅವರಲ್ಲಿ ಅಸಂಗ್ರಹ ಬುದ್ದಿಯನ್ನು ಬೆಳೆಸುತ್ತಿತ್ಕು. 

ಭಗವಂತನ ದಾಸರಾದುದರಿಂದ ಅವರ ಯೋಗಕ್ಷೇಮವನ್ನು ಭಗವಂತನೇ ನೋಡಿ 
ಕೊಳ್ಳುವನೆಂಬ ಭರವಸೆ ಮೂಡಬೇಕು. ಜನರ ಪ್ರೀತ್ಥಾ ದರಗಳನ 2 ಗಳಿಸಿದ ಮೇಲೆ 
ಅವರಿಗೆ ಏಶರ ಕೊರತೆ ಅಲ್ಲದೆ ಹಿಂದಿಗಕಾಲದಲ್ಲಿ ಸಾಫ್ರಿ _ಕವೂ ಚರ ಆದ ಜೀವನ 
ವನ್ನು ನಡಸುತ್ತಿದ ದಾಸರಿಗೆ ಅನ್ನವಸ್ತ್ರವಸ ಶಿಗಳಿಗಿಂತಲೂ ಮಿಗಿಲಾಗಿ ಯಾವ 
ಭೋಗವೂ ಬೇಕಾಗಿರಲಿಲ್ಲ. ಅನಾಯಾಸವಾಗಿ ಈ ಆವಶ್ಯಕತೆಗಳನ್ನು ಜನರೇ ಅವರಿಗೆ 


ಪೂರೈಸುತ್ತಿದರು. 


ಈ ಪ್ರಫಿಜ್ಞೆ ಗಳನ್ನು ಪಾಲಿಸುವ ಭರವಸೆಯನ್ನು ಕೊಟ್ಟ ಮೇಲೆ ಗುರುಗಳು 
ಇವರಿಗೆ ಒಂದು ಅಂಕಿತವನ್ನು ಅನುಗ್ರಹಿಸುವರು. ಇಲ್ಲಿಗೆ ದಾಸನು ದೀಕ್ಷೆಯನ್ನು 
ವಹಿಸಿದಂತಾಗುವುದು. ಈ ದೀ ಕ್ಷೆಯನ್ನು ಪಡಯುವುದು ಕಷ್ಟ ವೆಂದು ಪುರಂದರ 
ದಾಸರೇ ಒಂದು ಪದದಲ್ಲಿ ಹೇಳಿದ್ದಾರೆ. 


'ವನಜ ಭವಾಂಡದೊಳು ಹರಿದಾಸತ್ವದೀಕ್ಷೆ 
ಬಲುಕಷ್ಟ ಕಷ್ಟವೆಂದು ಕಾಣೋ 
ಮನುಚಾಧಮಗೆ ಇದು ಸುಲಭವಲ್ಲನೋ ಪ್ರಾಣಿ' 


ಎಂದಿದ್ದಾರೆ. ವಏಿಜಯದಾಸರೂ ಅಂಕಿತಕ್ಕೆ ಬಹಳ ಪ್ರಾಶಸ್ತೃ ಕೊಟ್ಟಿದ್ದಾರೆ. 
'ಮನುಜಂಗಂಕಿತವು ಶಾಂತಿಯು ಇಲ್ಲದಲೆ ಅನುವಾಗಿ ಪೇಳ್ದ ತತ್ತ್ಪೃಗಳು ವ್ಯರ್ಧ 
ಕಾಣೊ" ಎಂದು ಹೇಳಿದಾರೆ. 

Cad 


ಈ ರೀತಿಯ ದೀಕ್ಷೆಯನ್ನು ಕೈಗೊಂಡ ದಾಸರು ಭಿಕ್ಷೆಗೆ ಹೊರಡುವುದಕ್ಕೆ 


ದಾಸ ಸಾಹಿತ್ಯ 


ಮುನ್ನ ಒಂದು ವಿಶಿಷ ತವಾದ ಪೋಷಾಕನ್ನು ಧರಿಸುತ್ತಿದ್ದ ರು.* ದಾಸಕೂಟಕ್ಕೆ 
ಸೇರಿದನೇಕರು ಇದೊಂದನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ತಮ್ಮ 
ಜೀವನವನ್ನು ಸಾಗಿಸಿದರು. ಆದರೆ ಕೆಲವರು ದೀಕ್ಷೆಯನ್ನು ವಹಿಸಿ ಜೀವನೋ 
ಪಾಯಕ್ಕೆ ಬೇರೆ ವೃತ್ತಿಗಳಿದ್ದದ್ದರಿಂದ, ಪ್ರತಿನಿತ್ಯ ಕ್ಲುಪ್ತಕಾಲದಲ್ಲಿ ದೇವರನಾಮ 
ಗಳನ್ನು ಹಾಡುತ್ತ ಮಧುಕರಿ ಮಾಡುತ್ತಿದ್ದುದೂ ಉಂಟು. 

ತಹುಗೆ ಅನುಗ್ರಹೀತವಾದ ಅಂಕಿತನಾಮವನ್ನು ಸಾರ್ಥಕಗೊಳಿಸಲು ದಾಸ 
ಕೂಟದವರೆಲ್ಲರೂ ಹಾಡುಗಳ ರಚನೆಗೆ ಪ್ರಯತ್ನಿ ಸಿದರೆನ್ನಬಹುದು. ಶಕ್ತಿಸಾಮರ್ಥ್ಯ, 
ವಿದ್ದವರು ಸ್ವಂತ ರಚನೆಗಳನ್ನೂ. ಪ್ರಸಿದ್ದರಾದ ದಾಸರ ರಚನೆಗಳ ಜೊತೆಗೆ 
ಹಾಡುತ್ತ ಹೋಗಿರಬೇಕು. ಆತ್ಮ ತ್ರಪ್ತಿಗಾಗಿ ರಚಿತವಾದ ಇಂತಹ ಅನೇಕ ರಚನೆ 
ಗಳು ಪ್ರಕಾಶಕ್ಕೆ ಬರಲಿಲ್ಲ. 

ದಾಸಕೊಟವವರನ್ನು ಸಂಗೀತದ ಮೂಲಕ ಸಾಮಾನ್ಯ ಜನರಲ್ಲಿ ಜ್ಞಾನ ಭಕ್ತಿ 
ವೈರಾಗ್ಯಗಳನ್ನು ಬೋಧಿಸುವ ಒಂದು ಭಗವಂತನ ಸ್ವಯಂಸೇವಕದಳವೆಂದು ಕರೆಯ 
ಬಹುದು, ಆದರೆ ಈ ದಳಕ್ಕೆ ಯಾವ ಬಗೆಯ ಕೇಂದ್ರೀಕೃತ ವ್ಯವಸ್ಥೆ ಇರಲಿಲ್ಲ. 
ಅಧಿಕಾರ ವರ್ಗವಿರಲಿಲ್ಲ. ಪ್ರತಿಯೊಬ್ಬರೂ ಪ್ರೇರಣೆಗನುಸಾರವಾಗಿ, ಶಕ್ತು ತ್ಪಾಹ 
ಗಳಿಗನುಸಾರವಾಗಿ ಜನತಾ ಶಿಕ್ಷಣದ ಪುಣ್ಶ ಕಾರ್ಯವನ್ನು ಕೈಗೊಂಡರು. ಶ್ರೀ ಪುರಂ 
ದರದಾಸರ ಹಾಗೂ ತಮ್ಮ ಕಾಲದಲ್ಲಿದ್ದ ಇತರ ಪ್ರ೭ಭಾವಂತರಾದ ದಾಸರ ವ್ಯಕ್ತಿ 
ತ್ವವೇ ಸ್ಫೂರ್ತಿಯನ್ನೊದಗಿಸುತ್ತಿತ್ತು. 

ಹಿಂದೆ ಹೇಳಿದಂತೆ ವ್ಯಾಸತೀರ್ಥರ ಆಶ್ರಯದಲ್ಲಿ ವ್ಯಾಸಕೂಟವೂ ದಾಸ 
ಕೂಟವೂ ಸಮಾನ ರೀತಿಯಲ್ಲಿ ಪೋಷಣೆ ಪಡದುವು. ಪುರಂದರದಾಸರ ಕೈತಿಗಳಿಗೆ 
ಪುರಂದರೋಪನಿಷತ್ತೆಂಬ ಪ್ರಶಸ್ತಿ ದೊರೆಯಿತು. ಗುರುಗಳು ಈ ಕೃತಿಗಳಿಗೆ 
ಶ್ರೀ ಮಧಾ ಪ ಚಾರ್ಯರ ಶಾಸ್ತ್ರಗಳಿಗೆ ತೋರಿಸುವಷ್ಟು ಆದರವನ್ನೇ ತೋರಿಸಿದರು. 
ಪುರಂದರದಾಸರ ಗುಣವನ್ನೂ ವ್ಯಕ್ತಿತ್ವವನ್ನೂ ಮನಸಾರೆ ಪ್ರಶಂಸಿದರು. 

ಆ ಕಾಲದಲ್ಲೇ ಬೂಟಾಟಿಕೆ ದಾಸರೂ ಇದ್ದರೆಂದು ತೋರುತ್ತದೆ. 


* ಶುಭ್ರವಾದ ಪಂಚಕಚ್ಚೆ ಹಾಕಿದ ದೋತ್ರ, ಮೈಮೇಲೆ ಅಂಗವಸ್ತ್ರ, ಕಾವಿಬಣ್ಣವ 
ಮುಂಡಾಸು, ಅದರ ಕೊನೆಯನ್ನು, ಹಿಂದಕ್ಕೆ ಬೆನ್ನನ್ನು ಮುಚ್ಚುವಂತೆ ಇಳಿಯ ಬಿಟ್ಟಿ ರುವುದು, 
ಕತ್ತಿನಲ್ಲಿ ತಂಳಸಿಮಾಲೆ, ಹೆಗಲಿಗೆ “ಗೋಪಾಳ” ಬುಟ್ಟಿ (ಭಿಕ್ಷಾಪಾತ್ರೆ), ಬಲಗೈಯಲ್ಲಿ ತಂಬೂರಿ, 
ಎಡಗೈಯಲ್ಲಿ ಚಿಪ್ಲಾ ತಾಳೆ, ಕಾಲಿಗೆ ಗೆಜ್ಜೆ ಇದೇ ದಾಸರ ಸಮವಸ್ತ್ರ. ಕೆಲವರು ಒಬ್ಬರೇ 
ಹೋಗುವರು, ಕೆಲವರು ಶಿಷ್ಯ ಸಮೇತ, ಅಧವಾ ದಂಪತಿ ಸಮೇತ ಹೋಗುವುದೂ ಉಂಟು. 


114 


ದಾಸ ಸಾಹಿತ್ಯದ ಕೊಡುಗೆ 


ಕ್ರಮಬದ್ದವಾಗಿ ದಾಸದೀಕ್ಷೆಯನ್ನು ಪಡೆಯದೆ ಅನೇಕ ಜನ ಈ ವೃತ್ತಿಯನ್ನು 
ಅವಲಂಬಿಸುತ್ತಿದ್ದ ವರೂ ಇದ್ದರು. ವೈಷ್ಣವ ಅಥವಾ ವೈಷ್ಣವ ಧರ್ಮಕ್ಕೆ ಸೇರಿದ 
ಎಲ್ಲ ಪಂಗಡದ ಜನರು ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಭಿಕ್ಷುಕ ವೃತ್ತಿಯನ್ನು ಕೈಗೊಂಡು 
ದಾಸರ ಪದಗಳನ್ನು ಹಾಡಿ ಇವನ್ನು ಪ್ರಚಾರಮಾಡಿದರು. ಭಕ್ತಿಪಂಥದಲ್ಲಿ ಜಾತಿ. 
ಕುಲದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಇಂತಹ ಬಿದಿ ದಾಸರೂ ತಮ್ಮ ಶಕ್ತ 
ನುಸಾರ ಜನತಾ ಶಿಕ್ಷಣವನ್ನು ಮಾಡಿದರು. ದಾಸಸಾಹಿತ್ಯದಲ್ಲಿ ಸಂಶೋಧನೆ ನಡೆ 
ಸಿರುವವರು ಸುಮಾರು 200 ಅಂಕಿತವನ್ನು ಪಡೆದ ದಾಸರಿದ್ದರೆಂದು ಪಟ್ಟಿ ಮಾಡಿ 
ದ್ಹಾರೆ. ಆದರೆ ಇದೇ ರೀತಿಯ ಕಾರ್ಯವನ್ನು ಮಾಡಿದ ಒಟ್ಟಿನಲ್ಲಿ ದಾಸರ ಸಂಖ್ಯೆ 
ಅಸಂಖ್ಯಾತವೆಂದು ನಾವು ನೆನಪಿನಲ್ಲಿಡಬೇಕು. ಇವರನೇಕರಿಗೆ ಪ್ರತಿಭಾವಂತರಾದ 
ಹರಿದಾಸರ ದೇವರನಾಮಗಳೇ ಮುಖ್ಯ ಸಾಮಗ್ರಿ ಪರೋಕ್ಷವಾಗಿ ಇವರೆಲ್ಲರೂ 
ಅವರ ಶಿಜ್ಯವರ್ಗಕ್ಕೇ ಸೇರಿದವರೆಂದೇ ಹೇಳಬೇಕು. ಧಾರ್ಮಿಕ ಹಾಗೂ ಪಾರಮಾ 
ರ್ಥಕ ಜೀವನದ ಕಡೆ ಜನರ ಮನಸ್ಸನ್ನು ಎಳೆಯುವುದೇ ಇವರ ಉದ್ದೇಶ. 


ಆಧ್ಯಾತ್ಮಿಕ ಶಿಕ್ಷಣ (ಭಕ್ತಿ ಜ್ಞಾನ ವೈರಾಗ್ಯ) 

ಹರಿದಾಸರು ಹಾಡುಗಳ ಮೂಲಕ ಜನತೆಗೆ ಮಾಡಿದ ಧಾರ್ಮಿಕ ಶಿಕ್ಷಣದ 
ಮುಖ್ಯಾಂಶಗಳನ್ನು ಈಗ ಪ್ರಸ್ತಾಪಿಸಬಹುದು. ಇವರೆಲ್ಲರೂ ವೈಷ್ಣವರು, 
ಅಂದರೆ ಪರಮಾತ್ಮನನು ವಿಷ್ಣುವೆಂದು ಕರೆದವರು. ವಿಷ್ಣುವೆಂಬ ಪದ ಸರ್ವ 
ವ್ಯಾಪಕತ್ಚವನ್ನು ಸೂಚಿಸುತ್ತದೆ. ಪರಮಾತ್ಮನು ಎಲ್ಲೆಡೆಯಲ್ಲಿಯೂ ಇದ್ದಾನೆ. 
ಎಲ್ಲ ಪ್ರಾಣಿಗಳ ಪ್ರಾಣವಾಗಿಯೂ ಅಂತರ್ಯಾಮಿಯಾಗಿಯೂ ಇದ್ದಾನೆ. 
ಅವನೇ ಸರ್ವಕರ್ತ, ಸರ್ವನಿಯಾಮಕ, ಸರ್ವದಾ ಅವನನ್ನು ನೆನೆಯುತ್ತ ಮನು 
ಷ್ಯನು ತನ್ನ ಕೆಲಸಗಳೆಲ್ಲವನ್ನು ಮಾಡಬೇಕು ಎಲ್ಲವನ್ನೂ ಅವನಿಗೇ ಸಮ 
ರ್ಪಣೆ ಮಾಡಬೇಕು. ಎಷ್ಟುವಿಗೆ ಎಷ್ಟೋ ಹೆಸರಿಗಳಿವೆ-- ಒಂದು ಸಹಸ್ರ 
ಹೆಸರುಗಳಿರುವ ಎಷ್ಟು ಸಹಸ್ರನಾಮ ಪ್ರಸಿದ್ಧವಾದ ಪಾರಾಯಣ ಪುಸ್ತಕವೇ ಇದೆ. 
ಅದರೆ ಇವುಗಳಲ್ಲಿ ಹೆಚ್ಚು ಬಳೆಕೆಯಲ್ಲಿರುವವೆಂದರೆ, ಹರಿ, ನಾರಾಯಣ,ವಾಸುದೇವ, 
ಕೇಶವ, ರಾಮ, ಕೃಷ್ಣ, ಗೋವಿಂದ ಗೋಪಾಲ ಇತ್ಯಾದಿ. ಈ ಹೆಸರುಗಳ 
ಉಚ್ಚಾರಣೆಯೇ ಮನುಷ್ಯನನ್ನ ಪವಿತ್ರನನ್ನಾಗಿ ಮಾಡುವುದು. ಅವನ ಪಾಪಗಳನ್ನು 
ಪರಿಹರಿಸುವದು. ಭಾಗವತದಲ್ಲಿ ಎಷ್ಟು ಭಕ್ತಿಯ ವಿಧಾನಗಳನ್ನು ವಿವರಿಸುವ ಶ್ಲೋಕ 
ವಿದೆ. 

ಭಕ್ತಿಸಾಧಕರಿಗೆ-- ಕರ್ಣಾಟಕ ಮಾತ್ರವಲ್ಲದೆ ಎಲ್ಲ ಪ್ರಾಂತಗಳಲ್ಲಿಯೂ ಇದೇ 
ಮುಖ್ಯ ಸೂಚಿ ಆಯಿತು. ಇವುಗಳಲ್ಲಿ “ಕೀರ್ತನಂ' "ಸ್ಮರಣಂ', `ವಂದನಂ' 


115 


ದಾಸ ಸಾಹಿತ್ಯ 


ಇವುಗಳನುಸಾರವಾಗಿ ಹರಿದಾಸರು ನೂರಾರು ಹಾಡುಗಳನ್ನು ರಚಿಸಿ ಭಗವಂತನ 
ನಾಮೋಚ್ಚಾರಣೆಯನ್ನೂ. ಸ್ಮರಣೆಯನ್ನೂ. ವಂದನೆಯನ್ನೂ ಮಾಡಿ ಚಿತ್ತಶುದ್ದಿ 
ಯನ್ನು ಮಾಡಿಕೊಳ್ಳಬೇಕೆಂದು ಕರೆಯಿತ್ತರು. “ಹರಿ ಭಜನೆ ಮಾಡೊ ನಿರಂತರ” 
“ಕಲಿಯುಗದಲಿ ಹರಿನಾಮವ ನೆನೆದರೆ' ಇವೇ ಮುಂತಾದ ಅಸಂಖ್ಯಾತ ಹಾಡುಗಳು 
ಜನರಲ್ಲಿ ಭಕ್ಕಿಭಾವವನ್ನು ಮೂಡಿಸಲು ಸಹಾಯವಾಡುವು. 

ಇದು ಕೇವಲ ಕುರುಡ ಭಕ್ತಿಯಾಗಬಾರದೆಂಬ ಉದ್ದೇಶದಿಂದ ಭಗವಂತನ 
ಮಹಿಮೆಯ ಜ್ಞಾನವನ್ನೂ ಬೋಧಿಸಿದರು. ಮಧ್ವಾಚಾರ್ಯರು ಭಕ್ತಿಗೆ ಕೊಟ್ಟ, 
ವ್ಯಾಖ್ಯೆ ಈ ರೀತಿಯ ಜ್ಞಾ ನವೂ ಅತ್ಯಾವಶೈವಾಗಿರಬೇಕೆಂದು ಸೂಚಿಸುತ್ತದೆ. 

“ಮಾಹಾತ್ಮ್ಯಜ್ಞಾನ ಪೂರ್ವಸ್ತು ಸುದ್ದಢ ಸರ್ವತೋಧಿಕಃ ಸ್ನೇಹೋ ಭಕ್ತಿ 
ರಿತಿ ಪ್ರೋಕ್ತಃ” ಎಂದು ಆಚಾರ್ಯರು ಹೇಳಿದ್ದಾರೆ - ಅಂದರೆ ಭಗವಂತನ 
ಮಾಹಾತ್ಮ್ಯ ಜ್ಞಾನದಿಂದ ಹುಟ್ಟುವ ಎಲ್ಲಕ್ಕೂ ದ್ಧಢವೂ ಅಧಿಕವೂ ಆದ ಸ್ನೇಹಕ್ಕೆ 
ಭಕ್ತಿಯೆಂದು ಹೇಳಲಾಗಿದೆ. ಮಧ್ವಾ ಚಾರ್ಯರು ತತ್ತ್ವತಃ ಸಗುಣೊಪಾಸಕರು. 
ಹರಿಯೇ ಸರ್ಮೋತ ಮನು ಸಮಸ್ತ ಕಲ್ಯಾಣಗುಣಗಳಿಂದ ಕೂದಿದವನು. ನಿರ್ಗುಣ, 
ನಿರಾಕಾರ, ನಿರಾಮಯನೆಂದು - ಹೇಳಲಾದ ಉಪನಿಷದ್‌ ಬ್ರಹ್ಮದಂತೆ ಅಲ್ಲ. 
ಶ್ರೀರಾಮಾನುಜಾಚಾರ್ಯರೂ ಇದೇ ನಿಲುವನ್ನು ತಾಳಿದವರು. ಹರಿದಾಸರಲ್ಲಿ ಬಹು 
ಮಟ್ಟಿಗೆ ಮಧ್ವಾಚಾರ್ಯರ ಅನುಯಾಯಿಗಳೇ ಇದರು. , ಕನಕದಾಸರು, ವೈಕುಂರ 
ದಾಸರು, ವಂಗನಾಮದ ತಿಮ್ಮ ಣ್ಣ ದಾಸರು ಮುಂತಾದವರು ಕೆಲವರು ರಾಮಾನುಜ 
ಪಂಥಕ್ಕೆ ಸೇರಿದವರೂ ಇದ್ದರು -. ಆದರೆ ಬ'ಗವಂತನ ಗುಣಗಾನ ಮಾಡುವುದರಲ್ಲಿ 
ಅಭಿವ್ರಾಯ ಭೇದ ಇರಲಿಲ್ಲ. 

ಈ ಕಲ್ಯಾಣಗುಣಗಳನ್ನು ಬಗೆಬಗೆಯಲ್ಲಿ ಇಂಪಾದ ಹಾಡುಗಳಲ್ಲಿ ರಸವತ್ತಾಗಿ 
ವರ್ಣಿಸುವುದೇ ತಮ್ಮ ಭಾಗ್ಯವೆಂದು ದಾಸರು ಭಾವಿಸಿದರು. *"*ದಾಸ'ರೆಂದು 
ತಮ್ಮನ್ನು ತಾವೇ ಕರೆದುಕೊಂರು “ಪಾದಸೇವನ' “ದಾಸಭಾವ' “ಆತ್ಮನಿವೇದನ' 
ಇವನ್ನು ತಮ್ಮಲ್ಲಿ ಬೆಳಸಿಕೊಳ್ಳಲು ಯತ್ನಿಸಿದರು. ಭಗವಂತನೊಬ್ಬನೆ ಸರ್ವಸ್ವತಂತ್ರನು 
ಜೀವರೆಲ್ಲರೂ ಅಸ್ವತಂತ್ರೆ ರು ; ಅವನು ಬಿಂಬದಾದರೆ ಇವರೆಲ್ಲರೂ ಪ್ರತಿಬಿಂಬಗಳಂತೆ 
ಇವರ ಚಲನವಲನಗಳಲ್ಲವೂ ಅವನ ಅಧೀನ - ಇದು ಮಧ್ವ ಸಿದ್ದಾಂಠದ ಮೂಲ 
ತತ್ತ್ವ್ವಗಳಲ್ಲೊಂದು. "ಗತಿರ್ಭರ್ತಾ ಪ್ರಭುಃ ಸಾಕ್ಷೀ ನಿವಾಸಃ ಶರಣಂ ಸುಪ್ಪತ್‌' 
ಎಂದು ಭಗವದ್ಗೀತೆಯಲ್ಲಿ ಭಗವಂತನು ಸಾರಿದ್ದಾನೆ (ಅಂದರೆ ನಾನೇ ಗತಿ, ಭರ್ತ, 
ಪೋಷಕನು, ಸಾಕ್ಷಿ, ವಾಸಸ್ಥಾನ ಎಲ್ಲರಿಗೂ ಆಶ್ರಯ ಮಿತ್ತ). ಇಂತಹವನನನ್ನು 
ಒಲಿಸಿಕೊಳ್ಳುವುದು, ಅವನನ್ನು ಪ್ರೀತಿಗೊಳಿಸುವುದೇ ತಮ್ಮ ಪವಿತ್ರ ಕರ್ತವ್ಯವೆಂದು 


ನ 
ದಾಸರು ಭಾವಿಸಿದರು. ಈ, ಪುಣ್ಯಕಾರ್ಯದಲ್ಲಿ ಜನರೆಲ್ಲರೂ ಭಾಗಿಗಳಾಗುವಂತೆ 


116 


ಬೂಸ ಸಾಹಿತ್ಯದ ಕೊಡುಗೆ 


ಅವರಲ್ಲಿ ಪ್ರೇರಣೆ ಉಂಟುಮಾಡಿ ಭಕ್ತಿಭಾವನ್ನು ಮೂಡಿಸಲು ಉದ್ಯುಕ್ತರಾದರು. 
ದೇವರನ್ನು ಸಂತೋಷ ಪಡಿಸುವುದೇ ನಮ್ಮ ಕರ್ತವ್ಯ. ಇದಕ್ಕೆ ಮಧಾ ಿಚಾರ್ಯರೇ 
ಹರಿಗೀತೆಯೆಂಬ ತಮ್ಮ “ದ್ವಾದಶ ಸ್ತೋತ್ರ "ವೆಂಬ ಗೀತ ಪ್ರಬಂಧದಲ್ಲಿ ಒಂದು 
ಸ್ತೋತ್ರಕ್ಕೆ "ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ ಮಂಡನಂ' 
(ಅಖಂಡ ದೇವತಾಸಮೂಹಕ್ಕೆ ಭೂಷಣನಾದ ವಾಸುದೇವನನ್ನು (ಕೃಷ್ಣನನ್ನು) 
ಸಂತೋಷಗೊಳಿಸೋಣ) ಎಂಬ ಪಲ್ಲವಿಯನ್ನು ರಚಿಸಿ ಮಾರ್ಗದರ್ಶಕರಾದರು. 

ನಾಮಕೀರ್ತನೆಯನ್ನೂ, ನಾಮದ ಮಹಿಮೆಯನ್ನೂ ತಿಳಿಸುವ ಅನೇಕ ಹಾಡು 
ಗಳ ಜೊತೆಯಲ್ಲಿ ದೇವರ ಅತಿಶಯ ಮಹಿಮೆ, ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷಣೆಗಾಗಿ 
ಅವನು ಮಾಡಿದ ಅವತಾರಗಳು, ಅವನ ಲೀಲೆಗಳು - ಇವು ನೂರಾರು ಸಾವಿರಾರೃ 
ದೇವರನಾಮಗಳ ವಿಷಯವಾಗಿದೆ. ಈ ನಿದರ್ಶನಗಳೆಲ್ಲ ನಮ್ಮ ಇತಿಹಾಸ 
ವುರಾಣಗಳಿಂದ ಆಯ್ದು ವುಃ ಮಧ್ವ್ದಾ ಹ ಚಾರ್ಯರೂ ತಾವು ರಚಿಸಿದ ಗ್ರಂಧೆಗಳಲ್ಲಿ 
"ಮಹಾಭಾರತ ತಾತ್ತರ್ಯ ನಿರ್ಣಯ `ಭಾಗವತತಾಶ್ಚ್ರರ್ಯ'ಗಳಿಗೆ ವಿಶೇಷ ಸ್ಲಾನ 
ಉಂಟು. ವೇದೋಪನಿಷತ್ತುಗಳಲ್ಲಿ ಬೋಧಿಸಿರುವ ನಿಗೂಢವಾದ ತತ್ತ ಎಗಳನ್ನು 
ಅರ್ಧಮಾಡಿಕೊಳ್ಳಲು ಇತಿಹಾಸ - ಪುರಾಣಗಳು, ಕಥೆ ಸಂವಾದಗಳು ಸಾಮಾನ್ಯ 
ಜನರಿಗೆ ಸಹಾಯಕವಾಗುತ್ತವೆ. ಇದಕ್ಕಾಗಿಯೇ ವೇದದಲ್ಲಿ ವರ್ಣಿಸಿರುವ ಪರಮ 
ಪುರುಷನು ದಶರಥನ ಮಗನಾಗಿ ಹುಟ್ಟಿ ದನೆಂದೂ ವೇದತತ್ತ್ವಗಳು ವಾಲ್ಮೀಕಿ ರಚಿಸಿದ 
ರಾಮಾಯಣದಲ್ಲಿ ಅಂತರ್ಗತವಾಗಿದೆಯೆಂದೂ ಹೇಳಲಾಗಿದೆ : 


ವೇದವೇದ್ಳೇ ಪರೇ ಪುಂಸಿ ಜಾತೇ ಧಶರಥಾತ್ಮಜೇ 
ವೇದಃ ಪ್ರಾಜಚೇತಸಾಸೀತ್‌ ಸಾಕ್ಷಾದಾ ಶಿ ಮಾಯಣಾತ್ಮನಾ 


ಇದೇ ರೀತಿಯಲ್ಲಿ ಮಹಾಭಾರತವನ್ನು ಪಂಚಮವೇದವಂದು ಗೌರವಿಸಲಾಗಿದೆ, 
ಭಾಗವತಪುರಾಣಕ್ಕೆ ಹೆಜ್ಜಿನ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಜನರ ಆಧ್ಯಾತ್ಮಿಕ ಶಿಕ್ಷಣಕ್ಕೆ 
ಅದನ್ನು. ವಿಶೇಷ ರೀತಿಯಲ್ಲಿ ಬಳಸಿಕೊಂಡವರು ಮಧ್ಯಯುಗದಲ್ಲಿದ್ದ ವೆ ಪ್ಲ ವ ಸಂತರು 
ಮತ್ತು ಭಕ್ತರು. ಪಾಮರ ಜನರಿಗೆ ವೇದೋಕ್ತ ಶತ್ತ್ವಗಳನ್ನು ಭೋಧಿಸುವುದು 
ಇವರೆಲ್ಲರ ಗುರಿಯಾಗಿತ್ತು. ಇದನ್ನು ಪುರಾಣ ಪ್ರವಚನಗಳ ಮೂಲಕವೂ, ಹರಿಕಥೆ 
(ಕಾಲಕ್ಷೇಪ)ಗಳ ಮೂಲಕವೂ ಎಲ್ಲ ಪ್ರಾಂತಗಳಲ್ಲೂ ನಡೆಸಲಾಗುತ್ತಿತ್ತು. ಅಷ್ಟೇ 
ಅಲ್ಲದೆ ; ಪ ಶ್ರತಿಯೊಂದು ಪ್ರಾಂತದಲ್ಲಿಯೂ ತಮ್ಮದೇ ಆದ ರೀತಿಯಲ್ಲಿ ನಾಟಕಗಳ 
ಮೂಲಕವೂ ಹಾಡುಗಳ ಮತ್ತು ಅಭಿನಯಗಳ ಮೂಲಕವೂ ಈ ಕಥೆಗಳು ಪಾಮರ 
ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಪರಿಚಯವಾದುವು. ಕರ್ಣಾಟಕದಲ್ಲಿಯೂ. 
ಈ ಎಲ್ಲ ಪ್ರಕಾರಗಳಲ್ಲಿ ಜನತಾ ಶಿಕ್ಷಣ ನಡೆಯುತ್ತಿತ್ತು. 


117 


ಬಾಸ ಸಾಹಿತ್ಯ 


ಈ ನಾನಾ ಪ್ರಕಾರಗಳ ಜನತಾಶಿಕ್ಷಣದಲ್ಲಿ ಹರಿದಾಸರು ಒದಗಿಸುತ್ತಿದುದು 
ವಿಶಿಷ್ಟಗುಣದ್ದು. ಅದು ಉತ್ತಮ ಸಂಗೀತ -. ಸಾಹಿತ್ಯಗಳ ಮೂಲಕ ಜನರನ್ನು 
ಸುಸಂಸ್ಕೃತರನ್ನಾಗಿ ಮಾಡುವ ಶಿಕ್ಷಣವಾಗಿತ್ತು. ಅವರ ಬುದ್ದಿಯ ಮತ್ತು ಹೃದಯದ 
ಎಕಾಸಕ್ಕೆ ಏಕಕಾಲದಲ್ಲಿ ದಾಸರಪದಗಳು ಉತ್ತೇಜನ ಕೊಡುತ್ತಿದ್ದವು. 

ಎಲ್ಲ ದಾಸರೂ ಭಗವಂತನ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಅವನ ಅವ 
ತಾರಗಳ ಕಥೆಯನ್ನೂ, ಇತಿಹಾಸ ಪುರಾಣಗಳಲ್ಲಿ ಹೇಳಿರುವ ಭಕ್ತರ ಕಥೆಗಳನ್ನೂ 
ಏಪುಲವಾಗಿ ಉಪಯೋಗಿಸುತ್ತಿದ್ದ ರು. ಭಗವಂತನ ಮಹಿಮೆಯನ್ನು ತಿಳಿಸಲು ತರ್ಕ 
ಅಥವಾ ಜಿಜ್ಞಾ, ಸೆಯ ಮಾರ್ಗವನ್ನನುಸರಿಸುವುದಕ್ಕಿಂತಲೂ ಈ ರೀತಿಯ ಕಥಾನಕ 
ಗಳೂ, ನಿದರ್ಶನಗಳೂ ಹೆಚ್ಚು ಪರಿಣಾಮಕಾರಿಯಾಗುವವು. 

"ನಿಖಿಳರಕ್ಷಕ ನೀನೆ ವಿಶ್ವವ್ಯಾಪಕ' ಎಂಬಂತಹ ಮಾತುಗಳಲ್ಲಿ ಎಲ್ಲ ಕಾಲ 
ಗಳಲ್ಲಿಯೂ ಧರ್ಮವನ್ನು ಕಾಪಾಡಿ, ಶಿಷ್ಟರನ್ನು ರಕ್ಷಿಸಲು ಭಗವಂತನು ಅವತಾರ 
ವನ್ನೆ ತುವನು ಎಂಬುದನ್ನು ದಾಸರಪದಗಳು ಆಗಾಗ್ಗೆ ಪ್ರಸ್ತಾಪಿಸಿ ಜನರು ಧರ್ಮ 
ಮಾರ್ಗಾವಲಂಬಿಗಳಾಗಿರಬೇಕೆಂದು ವ್ರೋತ್ಸಾಹಿಸುತ್ತವೆ. ದಶಾವತಾರದ ಪ್ರಸ್ತಾಪ 
ಈ ಪದಗಳಲ್ಲಿ ನಾವು ಆಗಾಗ್ಗೆ ಕಾಣುತ್ತೇವೆ. ಈ ಒಕ್ಕಣೆಯ ವೈವಿಧ್ಯ ದಾಸ 
ಸಾಹಿತ್ಯಾಭಿಮಾನಿಗಳ ಅಧ್ಯಯನಕ್ಕೆ ಒಂದು ಸ್ವಾರಸ್ಯವಾದ ವಿಷಯ. ಉದಾಹರಣೆಗೆ 
ವ್ಯಾಸತೀರ್ಥರು "ಶರಣು ಶರಣು' ಎಂಬ ಕೀರ್ತನೆಯಲ್ಲಿ ಸಂಕ್ಷೇಪವಾಗಿ ಒಂದೇ 
ಚರಣದಲ್ಲಿ 


“ಶರಣು ಮತ್ಸ ತಿನ ಕೂರ್ಮಕೋಡ 
ನರಹರಿ ವಟು ಭಾರ್ಗವ 
ಶರಣು ರಾಘವ ಕೃಷ್ಣ ಬುದ್ಧ 
ಶರಣು ಕಲಿ ರೂಪನೆ' 

ಎಂದು ದಶಾವತರಗಳನ್ನು ನಿರೂಪಿಸಿದ್ದಾರೆ. 


ಪುರಂದರದಾಸರು “ಅಂಬೆಗಾಲಿಕ್ಟ್ಯುತಕ್ತಿ ಬಂದ ಗೋವಿಂದ' ಎಂಬ ದನ್ಯಾಸಿ 
ರಾಗದ ಕೀರ್ತನೆಯಲ್ಲಿ ಈ ರೀತಿ ವರ್ಣಿಸಿದ್ದಾರೆ : 


ಕಣ್ಣು ಬಿಡುವನು ತನ್ನ ಚಿನ್ನ ತಗ್ಗಿ ಸುವನು 
ಮಣ್ಣು ಕೆದರಿ ಕೋರ ಜಾಯ ತೆರೆದು 
ಚಿಣ್ಣ ಭಾರ್ಗವ ಲಕ್ಷ್ಮಣಣ್ಣ ಬೆಣ್ಣೆಯ ಕಳ್ಳ 
ಮಾನವ ಬಿಟು ವ ಕುದುರೆಯ ವೇರಿದ 


118 


ದಾಸ ಸಾಹಿತ್ಯದ ಕೊಡುಗೆ 


ಕನಕದಾಸರು ಸ್ವಲ್ಪ ವಿಸ್ತಾರವಾಗಿ "ರಾಮ ಗೋವಿಂದಹರೇ' ಎಂಬ 
ಸೌರಾಷ್ಟ್ರ ರಾಗದ ಕೀರ್ತನೆಯಲ್ಲಿ ಹೀಗೆ ವರ್ಣಿಸಿದ್ದಾರೆ : 


"ಮಚ್ಚಾವತಾರದೊಳಾಡಿದವನೆ 
ಮಂದರಾಚಲವ ಬೆನ್ನೊ ಳಾಂತವನೆ 
ಅಚ್ಚ ಸೂಕರವಾಗಿ ಬಾಳಿದನೆ 
ಮದ ಹೆಚ್ಚಿ ಹಿರಣ್ಯನ ಸೀಳಿದೆನೆ 


ಬಲಿಯೊಳು ದಾನವ ಬೇಡಿದನೆ 
ಕ್ಷತ್ರಕುಲವ ಬಿಡದೆ ಕ್ಷಯ ಮಾಡಿದನೆ 
ಜಲನಿಧಿಗೆ ಬಿಲ್ಲ ಹೂಡಿದನೆ 
ಕಾಮಗೊಲಿದು ಗೊಲ್ಲತಿಯೊಳಾದಿದನೆ 
ಸಾಧಿಸಿ ತ್ರಿಪುರ ಗೆಲಿದನೆ 

ಪ್ರತಿವಾದಿಸಿ ಹಯುವೇರಿ ನಲಿದವನೆ 
ಭೇದಿಸಿ ವಶ್ವವ ಗೆಲಿದವನೆ 
ಬಾಡದಾದಿಕೇಶವರಾಯನಮಗೊಲಿದವನೆ 


ಹೀಗೆ ನೂರಾರು ಬಗೆಯಲ್ಲಿ ಭಗವಂತನ ದಶಾವತಾರದ ವರ್ಣನೆಯನ್ನು 
ಕೇಳಿ ಜನದಿಗೆ ಬಾಯಿಪಾಠವಾಗಿತ್ತು. 


ಅಂತೆಯೇ ದಾಸರು ಇತಿಹಾಸ ಪುರಾಣಗಳಲ್ಲಿನ ಭಕ್ತರ ಕಥೆಗಳನ್ನು ಜನರಿಗೆ 
ನೆನೆಪು ಮಾಡಿಸುತ್ತಿದ್ದರು. ಪ್ರಹ್ಲಾದ, ಧ್ರುವ, ಆಜಾಮಿಳ, ರುಕ್ಮಾಂಗದ, 
ಗಜೇಂದ್ರ, ದ್ರೌಪದಿ, ಅಕ್ರೂರ, ಬಲಿ, ಎದುರ, ವಾಲ್ಮೀಕಿ ಮುಂತಾದವರ ಕಥೆ 
ಗಳನ್ನು ಪ್ರಸ್ತಾಪಿಸಿ, ಹೇಗೆ ಭಗವಂತನು ಕರುಣಾಮಯನು, ದೀನರಕ್ಷಕನು ಎಂಬು 
ದನ್ನು ಅನೇಕ ಪದಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ಹನುಮಂತನ ಪರಾಕ್ರಮ, 
ಅವನ ಭಕ್ತಿ ಪರಾಕಾಷ್ಟೃತೆ, ಆವನ ಮೂರು ಅವತಾರಗಳ ವರ್ಣಸೆ (ಅಂದರೆ, 
ಹನುಮ, ಭೀಮ, ಮಧ್ವ. ಇದು ಮಧ್ಹಾಚಾರ್ಯರ ಅನುಯಾಯಿಗಳ ದೃಢವಾದ 
ಸಂಬಿಕೆ) ಇದು ಅಸೇಕ ಪದಗಳ ವಿಷಯವಾಗಿದೆ. 


ಇದೇ ಅಲ್ಲದೆ ಗಣಪತಿ, ಸ್ವರಸ್ವತಿ, ಲಕ್ಷ್ಮಿ, ಭಾರತಿ, ಪಾರ್ವತಿ, ಶಿವ 
ಮುಂತಾದ ದೇವತೆಗಳನ್ನು ಪ್ರಾರ್ಥಿಸುವ ಅನೇಕ ಹಾಡುಗಳೂ ವಿಶೇಷವಾಗಿ 
ನಮ್ಮ ಮಹಿಳೆಯರು ತಮ್ಮ ಪೂಜಾಕಾಲಹಲ್ಲಿ ಬಳಸುವಂತಹ ಅನೇಕ ದಾಸರ 
ಪದಗಳೂ ಇವೆ. 


119 


ದಾಸ ಸಾಹಿತ್ಯ 


ಕೃಷ್ಣಾ ವತಾರವಂತೂ ಎಲ್ಲ ದಾಸರಿಗೆ ಯಥೇಷ್ಟವಾದ ಸಾಮಗ್ರಿಯನ್ನೊದಗಿ 
ಸಿದೆ. ಕೃಷ್ಣನ ಲೀಲೆಗಳನ್ನೂ. ಯಶೋದೆಯ ವಾತ ಲ್ಯವನ್ನೂ ಸ 
ಪರಾಭಕ್ತಿಯನ್ನು ಬಹಳ ರಸವತ್ತಾ, ಗಿ ವರ್ಣಿಸುವ ದಾಸ ಸರ ಪದಗಳು ಅಸಂಖ್ಯಾತ 
ಶಾಂತ, ಸಖ್ಯ, ದಾಸ್ಕ, ವಾತ್ಸಲ್ಯ ಮತ್ತು ಮಧುರ... ಈ ಐದು ರೀತಿಗಳಲ್ಲಿ ಭಕ್ತಿ 
ಭಾವ ಅಭಿವೃ ಕ ತ ವಾಗುವುದೆಂದು ವಿವರಿಸಲಾಗಿದೆ. ಇವುಗಳಲ್ಲಿ ಗೋಪಿಯರು 
ತೋರಿಸಿದ ನಿರ್ವಾಜ ಪ್ರೇಮವು (ಮಾಧುರ್ಯ ಮಧುರಭಾವ) ಎಲ್ಲಕ್ಕೂ ಉತ್ತಮ 
ವಾದುದೆಂದು ನಾರದ ಭಕ್ತಿಸೂತ್ರಗಳಲ್ಲಿ ಹೇಳಿದೆ. ಭಗವಂತನ ಸ್ಮರಣೆ ತಪ್ಪಿದರೆ 
ಅತಿವ್ಮಾ ಕುಲವನ್ನು ಅನುಭವಿಸುವುದು, ಎಲ್ಲ ಕಾರ್ಯಗಳನ್ನೂ ಸತ ಇ 
ಬುದ್ದಿ ಯಿಂದ ಮಾಡುವುದು- - ಇದೇ ಭಕ್ತಿಯ ಪರಾಕಾಂಕ್ಷೆಯೆಂದು ಭಕ್ತಿ ಸೂತ್ರಗಳ 
ಅಭಿಪ್ರಾ ಯ. ಈ ಭಕ್ತಿಯಲ್ಲಿ ಭಗವಂತನ ಮಾಹಾತ್ಮ ಯನ್ನು ಗೋಪಿಯರು ಮರೆಯ 
ಲಿಲ್ಲ. ಹಾಗೆ ಮರೆತಿದ್ದರೆ ಅದು ಕೇವಲ ಕಾಮುಕವಾಗು ತ್ರಿತ್ತು. ಹೀಗೆ ಹೇಳಲು 
ಭಾಗ ವರಾನ ವರ್ಣಿಸಿರುವ ಪ್ರಸಂಗ ಅವಕಾಶ ಕೊಡುವುದಿಲ್ಲ. ಇವು 
ಷ್ಟನ ನ ಬಾಲ್ಯ ದ ಪ್ರಸಂಗಗಳು, ತದೇಕ ಧ್ಯಾನದಲ್ಲಿ ಯೋಗಿಗಳು ಪರವಸ್ತುವಿನಲ್ಲಿ 
ತಲ್ಲೀನವಾಗುವಂತೆ ಗೋಪಿಯರೂ ತಲ್ಲೀನರಾದರೆಂದೂ, ಶಮ ಲೌಕಿಕ ಬಂಧನ 
ಗಳಲ್ಲವನ್ನೂ ಕಡಿದುಹಾಕಿ ಕೃಷ್ಣನ ಅಂತರಪ್ರ ಜ್ಞಾ ಸ್ವರೂಪದಲ್ಲಿ. ಲೀನರಾದರೆಂದು 
ಭಾಗವತ ವರ್ಣಿಸುತ್ತದೆ. ಇದೇ ವೈಷ್ಣ ತ ದಲ್ಲಿ ಮೋಕ್ಷದ ಸ್ವರೂಪ. 
ಇದನ್ನೇ ಉತ್ತರದಲ್ಲಿ ಜಯದೇವ, ಕೃಷ್ಣಚ್ಛೆತನ್ಯ ಮತ್ತು ವಲ್ಲಭಾಃ ಜಾರ್ಯರು 
ಉಪದೇಶಿದರು. ಕರ್ಣಾಟಕದಲ್ಲಿ ಇದನ್ನು ಪ್ರಚುರಗೊಳಿಸಿದವರು ಹರಿದಾಸರು. 


ಬಿ 
ಗೋಪಿಯರ ಭಕ್ತಿಯನ್ನೂ , ಭಾಗ್ಯವನ್ನೂ ಕೃಷ್ಣನ ಬಾಲಲೀಲೆಗಳನ್ನೂ ವರ್ಣಿ 


ಸುವ ದಾಸರ ಪದಗಳು ಕರ್ಣಾಟಕದಲ್ಲಲ್ಲ (ದಕ್ಷಿಣ ಪ್ರಾ, ೦ತಗಳಲ್ಲಿ ಲ್ಲವೆಂತಲೂ ಹೇಳ 
ಬಹುದು) ಬಹುಜನಪ್ರಿಯವಾದುವು. ನಮ್ಮ ನಾಡಿನ ಮಹಿಳೆಯರು ಈ ಹಾಡು 
ಗಳನ್ನು ಹೇಳಿಕೊಳ್ಳುತ್ತ ತಮ್ಮ ಅಂತರಂಗ ಭಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ತಮ್ಮ 
ಮಕ್ಕಳನ್ನುದ್ದೇಶಿಸಿ ಈ ಹಾಡುಗಳನ್ನು ಹಾಡಿ ಸಂತಸಗೊಂಡಿದ್ದಾರೆ. ತಮ್ಮ ಮನೆ 
ಗಳನ್ನು ಬೆಳಗಿಸಿದ್ದಾರೆ. ಜೀವನದ ರಸಪುಷ್ಟಿಗೆ ಈ ಪದಗಳು ಬಹಳ ಸಹಾಯಮಾಡಿವೆ. 

ಜ್ಞಾನ ಭಕ್ತಿಗಳ ಜೊತೆಗೆ ಹರಿದಾಸರು ವೈರಾಗ್ಯವನ್ನೂ ಜನರಿಗೆ ಬೋಧಿ 
ಸಿದರು. ಅವರು ನಡೆಸುತ್ತಿದ್ದ ಎರಕ್ತಜೀವನವೇ ಈ ಬೋಧನೆಗೆ ನಿದರ್ಶನ 
ವಾಗಿತ್ತು. ದಾಸರು ಸಂಸಾರಿಗಳಾಗಿದ್ದರೂ, ಯದ್ಧ ್ರಚ್ಛಾಲಾಭ ಸಂತುಷ್ಟರಾಗಿ, 
ಸಂಗ್ರಹ ಬುದ್ದಿಯನ್ನು ತೊರೆದು ಹೆರಿನಾಮಸ ಸಂಕೀರ್ತನೆಯನ್ನು ಹರ್ಷಚಿತ್ತರಾಗಿ 
ತಮ್ಮ ಜೀವನವನ್ನು ಸಾಗಿಸುತ್ತಿದ್ದ ರೀತಿ ಎಲ್ಲ ಸಂಸಾರಿಗಳಿಗೂ ಆದರ್ಶಪ್ರಾಯ 
ವಾಗಿತ್ತು. ದಾಸರ ವೃತ್ತಿ ಭಿಕ್ಷೆ ಬೇಡುವುದು ಮಧುಕರ ವೃತ್ತಿ. ಹೀಗೆ 


120 


ದಾಸ ಸಾಹಿತ್ಯದ ಕೊಡುಗೆ 


ಮಾಡುತ್ತ ಅವರು ಯಾವ ರೀತಿಯ ದೃನ್ಯವನ್ನೂ ತಾಳಲಿಲ್ಲ. ಪ್ರತಿಯಾಗಿ ಹೆಮ್ಮೆ 
ಯನ್ನೇ ತಾಳಿ ನಿಶ್ಚಿ ಂತರಾಗಿದ್ದರು. ಪುರಂದರದಾಸರೇ ಇದನ್ನು ವರ್ಣಿಸಿದ್ದಾ ಬ 


"ಮಧುಕರ ವೃತ್ತಿ ಎನ್ನದು, ಆದು ಬಲುಚೆನ್ನದು 

ಪದುಮನಾಭನ ಹ ಮಧುಪವೆಂಬ' 
ಎಂದಿದ್ದಾರೆ. ಹಿಂದೆ ಚಿನಿವಾರರಾಗಿದ್ದರು, ಅಂಗಿ ಪೇಟವನ್ನು ಧರಿಸುತ್ತಿದ್ದವರು. 
ವ್ಯಾಪಾರದಲ್ಲಿ ತೊಡಗಿದ್ದವರು ದಾಸರಾಗಿ ಮಾಡುವ ವ್ಯಾಪಾರವನ್ನೂ ಧರಿಸುವ 
ವೇಷವನ್ನೂ ಹೋಲಿಸಿ ಇಂದು ಸ್ವಾರಸ್ಯವಾದ ಪದವನ್ನು ಹಾಡಿದ್ದಾರೆ : 

“ವ್ಯಾಪಾರ ಎಮಗಾಯಿತು 

ಶ್ರೀಪತಿಯ ಪಾದಾರವಿಂದ ಸೇವೆಯೆಂಬೋ 

ಹರಿಕರುಣವೆ ಆಂಗಿ, ಗುರುಕರುಣವೆ ಮುಂಡಾಸು 

ಹರಿದಾಸರ ದಯವೆಂಬೊ ವಲ್ಲಿ 

ಪರಮ ಪಾಹಿ ಕಲಿಯೆಂಬೊ ಪಾಪಾಸು ಮೆಟಿ ಚ 

ದುರಾತ್ಮರ ಎದೆ ಮೇಲೆ ನಡೆವಂಥ 

ಬಿಳಿಯ ಕಾಗದ ಹೃದಯ ಬಾಯಿ ಕಲಮದಾನಿ 

ನಾಲಗೆ ಎಂಬೋದು ಲೇಖನಿಯು 


ಸಣಡಿರ ಕಫ ಆಅಳಂಕಉಗ ಈ೮ಈ%04 %8%64ಅಆಳಿ '__ ಗ್‌ ಕ್‌ ಕ್‌ ಕ ಭಜ ಯ 


ಕಳಾ ಕಾ ಅಲರಾಂ SS 


ನುಡಿ EE ಬಾಷ್ಯ ಚ 
ಮುಡುಪಿನೊಳಗಿಟ್ಟ ಕೈ ಕೆ ಜೀತವು | 


ತಃ Be 


ಕ aes 


ಪುಂಡರೀಕಾಕ್ಷ ಶ್ರಿ SS 
ದಂಡಿಸಿ ವೀಳ್ಯವ ವ ಕೊಟ್ಟು ಸೇವೆಯೊಳಿಟ್ಟ 
ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ' 

ಎಂದು ಕನ ;ಕದಾಸರು ಸಾರಿದರು. ವೇದಶಾಸ್ತ್ರ ಪಂಚಾಂಗ ಓದುವವರು, ಚಂಡ 
ಭಟರು ಕತ್ತಿ ಢಾಲು ಕೈಲಿ ಹಿಡಿವವರು, ಅಂಗಡಿಗಳನ್ನು ಹೂಡುವವರು, ಕೊಟ ಶಂ 
ಕುಟ್ಟುವವರು, ಸಂನ್ಯಾಸಿ, ಜಂಗಮ, ಜೋಗಿ, ಜಟ್ಟಿ, ಮೊಂಡಬೈರಾಗಿ, ಕಳ್ಳತನವ 
ಮಾಡುವವರು... ಇತ್ಯಾದಿ ಕೆಲಸಗನು ಇದಕ್ಕಾಗಿಯೇ. ಆದರೆ "ಉನ್ನಂತ ನೆಲೆಯಾದಿ 
ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕಾಗಿ' 
ಎಂದರು 


121 


ದಾಸ ಸಾಹಿತ್ಯ 


ಪುರಂದರದಾಸರು ಬಹಳ ಲಲಿತವಾದ ಭಾಷೆಯಲ್ಲಿ ಹೀಗೆ ಉಪದೇಶ 
ಮಾಡಿದರು ಃ 


“ವಿಷಯದ ವಿಚಾರ ಬಿಡು ವಿಹಿತ ಕರ್ಮವಮಾಡು 
ವೆ ಶೈರಾಗ್ಯ ಭಾಗ್ಯ ಬೇಡು 

ವಿಷವೆಂದು ಕಾಮ ಕ್ರೋಧಗೆಳೆಲ್ಲವೀಡಾಡು 
ವಸುಣ ಮನವೆ ಮಾಧವನ್ನ ಕೊಂಡಾಡು 


ಅನುದಿನವು ಹರಿಕಥೆಯ ಕೇಳಿ ಸಂತೋಷಪಡು 
ವಿನಯದಿ ಸಜ್ಜನರ ಕೂಡು 

ಮನ ಮುಟ್ಟಿ ದುರಾಚಾರಮಾಳ್ಚರನು ನೀ ಕಾಡು 
ಹಣಹೊನ್ನು ಪರಹೆಣ್ಣು ಹೆಂಚೆಂದು ನೋಡು' 


ಆದರೆ ವೈರಾಗ್ಯವೆಂದರೆ ದಾರಿದ್ರ್ಯವನ್ನಪ್ಪಿಕೊಳ್ಳುವುದಲ್ಲ. ಹರಿದಾಸರು ತಕ್ಕ 
ಮೆಟ್ಟಿಗೆ ಪುಷ್ಟವಾದ ಜೀವನವನ್ನು ನಡೆಸುತ್ತಿದ್ದರು. ಅವರ ನಿತ್ಯತ್ಛಷ್ಠಿಯೇ ಇದಕ್ಕೆ 
ಕಾರಣ. ಗೋಪಾಲದಾಸರು ಒಂದು ಹಾಡಿನಲ್ಲಿ ವೈರಾಗ್ಯದ ಅರ್ಥವನ್ನು ವಿಶದ 
ಗೊಳಿಸಿದ್ದಾರೆ ; 


"ವೈರಾಗ್ಯ ಮಾರ್ಗ ಕೇಳು ದಾರಿದ್ರಮಾರ್ಗ ಕೀಳು 
ಶ್ರೀರಮಣನ ಪಾದಾರಾಧಿಸುವುದಕ್ಕೆ 

ನಾರಿಯ ಥಾರುಣಿಿಯ ಧನವ ಬಿಟ ತ್ರರಾಯಿತೆ 
ವೈರಾಗ್ಯವಲ್ಲ ಕಂಡ ಧೀರರಿಗೆ 


ನಾರಿಸುತರುಗಳು ಶರೀರಸಂಬಂಧಿಗರು 
ಎಂತೆಂದಿರಬೇಕು 

`ನೀರಿನೊಳಗೆ ಇನ್ನು ಕಮಲವು ಇದ್ದಂತೆ 
ಕಾರಣಪಾಗಿ ಕಾರ್ಯವಿಲ್ಲದಿರಬೇಕು 


ಸ್ವಯೋಗ್ಯತೆಯೊಳಗೆ ಆಯತಪಾದದು 

ರು 
“ನೋಯದೆ -ಉಣುವುದೆ ನ್ಯಾಯದ ವೈರಾಗ್ಯ 
ಆಯಾಸ ಫಡದೆ ಪರರ ಶ್ರೇಯಸ್ಸು ನೋಡಿ 
ಶ್ರೀಯರಸನಿತ್ತನೆಂಬುದೆ ವೈರಾಗ್ಯ 


122 


ದಾಸ ಸಾಹಿತ್ಯದ ಕೊಡುಗೆ 


ಘನಮಹಿಮ ಚೆಲುವ ಗೋಪಾಲವಿಠಲನ 
ನೆನೆದು ಸಕಲ ಸುಖವುಣುವುದೆ ವೈರಾಗ್ಯ 


ಸಕಲ ಖಶ್ತರ್ಯವೂ ಈಶ್ವರನು ಕೊಟ್ಟದ್ದು — ಅದು ಅವನ ವರವೆಂದು 
ತಿಳಿದು ಭುಂಜಿಸಬೇಕು ; ವರರ ಧಾನವನ್ನು ಆಶಿಸಬಾರದು. “*ತೇನತ್ಯಕ್ತೇನ 
ಭುಂರಿಜೀಥಾ ಮಾಗ್ರಧಃ ಕಸ್ಕಸ್ಟಿದ್ದವಂ' ಎಂಬ ಈಶಾವಾನ್ಯ ಉಪನಿಷತ್‌ ವಾಕ್ಯಕ್ಕೆ 
ಮಧಾ ಪ್ರಾಚಾರ್ಯರು ಮಾಡಿರುವ ವ್ಯಾಖ್ಯೆಯೂ ಇದೇ. ವೈರಾಗ್ಯ ವೆಂದರೆ ಈ 
ಲೋಕ ಕ್ಷಣಭಂಗುರ. ಮಿಥೈ. ಮಾಯೆ- ಎನ್ನುವ ಭಾವದಿಂದ ಅದರಿಂದ ವಿಮುಖ 
ವಾಗುವುದೂ ಅಲ್ಲ. ಮಧ್ವಾಚಾರ್ಯರು ಜಗತ್ತು ಸತ್ಯ ಇದು ಮಿಥ್ಯವಲ್ಲ ಎಂದು 
ಒತ್ತಿ ಹೇಳಿದರು.  ಮಾಯಾವಾದದ ತೀವ್ರ ಖಂಡನವೇ ಅವರ ಶಿಷ್ಯರು ಅದ್ದೆ ಪ್ರಶ 
ಗಳೊಂದಿಗೆ ನಡೆಸಿದ ವಾದಗಳಲ್ಲಿ ಮುಖ್ಯ ವಿಷಯವಾಯಿತು. ಜಗತ್ತನ್ನು ಬರಿ 
ಭ್ರಾಂತಿಯೆಂದು ದಾಸರು ನಿರಾಕರಿಸಲಿಲ್ಲ. “ಸಂಸಾರವೆಂಬಂಧ ಭಾಗ್ಯವಿರಲಿ ಕಂಸಾರಿ 
ನೆನೆವಂಥ ಸೌಭಾಗ್ಯವಿರಲಿ' ಎಂದು ಪುರಂದರದಾಸರು ಹಾಡಿದರು. ಇದೇ ಅಭಿ 
ಪಾಯವನ್ನೇ ಸರಳವಾದ ಮಾತುಗಳಲ್ಲಿ ದಾಸರು ತಮ್ಮ ಪಿಳ್ಳಾರಿ ಗೀತೆಯಲ್ಲಿ “ಕೆರೆಯ 
ನೀರನು ಕೆರೆಗೆ ಚಿಲ್ಲಿ. ವರವ ಪಡೆದವರಂತೆ ಕಾಣಿರೊ' ಎಂದರು. ತಮ್ಮ ದ್ವಾದಶ 
ಸ್ತೋತ್ರದಲ್ಲಿ ಮಧ್ವಾಚಾರ್ಯರೂ "ಕುರುಭುಂಕ್ಷ್ವ ಚ ಕರ್ಮನಿಜಂ ನಿಯತಂ ಹರಿ 
ಪಾದ ಏನಮ್ರದ್ದಿಯಾ ಸತತಂ-- ಹರಿರೇವ ಪರೋ ಹರಿರೇವ ಗುರುಃ ಹರಿರೇವ 
ಜಗತ್‌ ಖಿತ್ಛ ಮಾತೃ ಗತಿಃ ।' ಎಂದು ವಿವರಿಸಿದರು. ಪ್ರಾಪಂಚಿಕ ಜೀವನವನ್ನು 
ಹೇಗೆ ನಡೆಸಬೇಕೆನು ವುದಕ್ಕೆ ಸಾರಸ್ಯ ವಾದ ಉಪಮಾನಗಳೊಂದಿಗೆ ದಾಸರು ಈರೀತಿ 
ಉಪದೇಶ ಮಾಡಿದರು : 


"ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ 
ಪದುಮನಾಭನ ಪಾದ ಭಜನೆ ಸುಖವಯ್ಯಾ 


ಕಲ್ಲಾಗಿರಬೇಕು ಕಠಿನಭವತೊರೆಯೊಳಗೆ 
ಬಲ್ಲಾಗಿರಬೇಕು ಬಲ್ಲವರೊಳಗೆ 

ಮೆಲ್ಲನೆ ಮಾಧವನ ಮನವ ಮೆಚ್ಚಿ ಸಬೇಕು 
ಬೆಲ್ಲವಾಗಿರಬೇಕು ಬಂಧುಜನರೊಳಗೆ 


ಬುದ್ದಿ ಯಲಿ ತನುಮನವ ತಿದ್ದಿ ಕೊಳ್ಳಲು ಬೇಕು 
ಮುದ್ದಾಗಬೇಕು ಮುನಿಯೋಗಿಗಳಿಗೆ " 


123 


ದಾಸ ಸಾಹಿತ್ಯ 


ವಿಷಯ ಭೋಗದ ತೃಣಕೆ ಉರಿಯಾಗಿರಬೇಕು 
ನಿಶಿಹಗಲು ಶ್ರೀಹರಿಯ ನೆನೆಯಬೇಕು 
ವಸುಧೇಶ ಪುರಂದರ ವಿರಲರಾಮನ 


ಹಸನಾದ ದಾಸರ ಸೇವಿಸಲು ಬೇಕು 


ನೀತಿಬೋದೆ, ಸಮಾಜ ಸುಧಾರಣೆ 

ಜ್ಞಾನ ಭಕ್ತಿ, ವೈರಾಗ್ಯಗಳು ಬೇರೂರಿ ಬೆಳೆಯಬೇಕಾದರೆ ವ್ಯಕ್ತಿಯ ಜೀವನ 
ನೀತಿ ನಿಯಮಗಳನ್ನು ಪಾಲಿಸಬೇಕು : ಶೀಲದಿಂದ ಕೂಡಿರಬೇಕು. ಆದ್ದರಿಂದ 
ದಾಸರು (ವಿಶೇಷವಾಗಿ ಪುರಂದರದಾಸರೂ ಕನಕದಾಸರೂ) ತಮ್ಮ ಹಾಡುಗಳಲ್ಲಿ 
ಜನರನ್ನು ಎಚ್ಚರಿಸಿದ್ದಾರೆ. ಸಮಾಜದಲ್ಲಿನ ದೋಷಗಳನ್ನು ಟೀಕಿಸಿದ್ದಾರೆ. ಡಾಂಭಿಕ 
ತನ ಕವಟ, ಅರ್ಥವಿಲ್ಲದ ಬಾಹ್ಯಾಚಾರಗಳು, ಜಾತಿಯ ಅಹಂಕಾರ ಮುಂತಾದ 
ಜನರ ನಡತೆಯಲ್ಲಿನ ವಕ್ರತೆಗಳನ್ನು ಖಂಡಿಸಿದ್ದಾರೆ. ಅಧವಾ ಹಾಸ್ಕಕ್ಕೆ ಗುರಿಮಾಡಿ 
ದ್ದಾರೆ. ಇದು ಯಾರೊಬ್ಬರನ್ನೂ ಉದ್ದೇಶಿಸಿ ಹೇಳಿದ ಮಾತುಗಳಲ್ಲ. ಕೇಳಿದವರು 
ತಮ್ಮನ್ನು ತಾವೇ ಪರೀಕ್ಷಿಸಿಕೊಂಡು ತಮ್ಹ ನಡತೆಯನ್ನು ತಿದ್ದಿಕೊಳ್ಳಬೇಕು. 

ಹಿಂದು ಸಮಾಜದಲ್ಲಿ ಅಂತ್ಯ ಜರು ಶತಮಾನಗಳಿಂದ ತಿರಸ್ಕಾರಕ್ಕೆ ಗುರಿಯಾದ 
ವರು, ಅಲ್ಲದೆ ಉಳಿದ ಜಾತಿಗಳಲ್ಲಿಯೂ ಉಚ್ಚೆ ನೀಚವೆಂಬ ಭಾವನೆಗಳು ಬಹಳ 
ಕಾಲದ ಹಿಂದಿನಿಂದ ಬಂದುವು. ವ್ಯಕ್ತಿಯ ಸ್ವಾತಂತ್ರ್ಯಕ್ಕೂ ವ್ಯಕ್ತಿಯ ಗೌರವಕ್ಕೂ 
ಈಗಿನ ಕಾಲದಲ್ಲಿರುವಷ್ಟು ಪ್ರಾಧಾನ್ಯ ಆಗಿನ ಕಾಲದಲ್ಲಿ ಕೊಡುತ್ತಿರಲಿಲ್ಲ. ಆದರೆ 
ಎಲ್ಲರ ಅಂತರ್ಯಾಮಿಯಾಗಿ ಭಗವಂತನಿರುವನೆಂಬ ಭಾವವನ್ನು ತಾಳಿದ್ದ ವೈಷ್ಣ 
ವಸಂತರು ಇದಕ್ಕೆ ಅಪವಾದ. 


“ಕುಲ ಕುಲ ಕುಲವೆನ್ನುತಿಹರು 
ಕುಲವ್ಯಾವುದು ಸತ್ತ ಸುಖವುಳ್ಳವರಿಗೆ 


ಆತ್ಮ ಯಾವ ಕುಲ ಜೀವ ಯಾವ ಕುಲ 
ತತ್ತ್ವ್ವೇಂದ್ರಿಯಗಳ ಕುಲಪೇಳಿರಯ್ಯಾ 
ಆತ್ಮಂತರಾತ್ಮನು ನೆಲೆಯಾದಿಕೇಶವ 
ಆತನೊಲಿದ ಮೇಲೆ ಯಾತರ ಕುಲವಯ್ಯಾ 


ಎಂದು ಕನಕದಾಸರು ಪ್ರಶ್ನಿಸಿದರು. * 


x ಅವರನ್ನು ಕುಲದ ಹೆಸರಿನಲ್ಲಿ ಹೀನಾಯೆದಿಂದ ಕಂಡಿರಬೇಕು, (ಸುಂ. 


124 


ದಾಸ ಸಾಹಿತ್ಯದ ಕೊಡುಗೆ 


ಪುರಂದರದಾಸರು ಉತ್ತಮ ನಡೆತೆಯೆ ಸತ್ತುಲದ ಲಕ್ಷಣ, ದುರ್ನಡತೆಯುಳ್ಳ 
ವರೇ ನಿಜವಾದ ಹೊಲೆಯರೆಿಂದು ಚುಚ್ಚು ವ ಮಾತುಗಳಲ್ಲಿ ಸಾರಿದರು. ಅಂತಹ 
ಹೊಲೆಯರ ಪಟ್ಟಿ ಕೀಯನ್ನು ಮಾಡಿದರು. 


“ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೆ 

ಶ್ರೀ ಹರಿಯ ಸ್ಮರಣೆಯನ್ನು ಬಲ್ಲವರು ಹೇಳಿ 
(ಲವನು ಕೈಗೊಂಡು ನಡೆಸದಾತನೆ ಹೊಲೆಯ 
ಳಿದ ಹರಿಕಬಿಯೆ ಕೇಳದವ ಹೊಲೆಯ 


(ಅ 


6 


ಅಲಾಗಿ ಅರಸಂಗೆ ಕೇಡು ಬಗೆವವ ಹೊಲೆಯ 
ಸೂಳೆಯನು ಕಾಮಿಸುವ ಶುದ್ಧ ಹೊಲೆಯ 
ಕೊಂಡ ಸಾಲಗಳನು ತಿದದಾತನೆ ಹೊಲೆಯ 
ಲಂಡಶನದಲ್ಲಿ ನದವ ಭಂಡ ಹೊಲೆಯ 

ಉಂಡ ಮನೆಗೆರಡನ್ನು ಬಗೆವಾತ ಹೊಲೆಯ 
ಹೆಂಡತಿಯ ಇಚ್ಛೆಯವ ಕೇಡಿ ಹೊಲೆಯ 
ಇದ್ದಾಗ ದಾನಧರ್ಮವ ಮಾಡದವ ಹೊಲೆಯ 
ಮದ್ದಿಕ್ಕಿ ಕೊಲ್ಲುವವ ಮಾರಿತಕೊಲೆಯ 

ಬದ್ಧ ವಾದ ನಯ ನುಡಿಯು ಇಲ್ಲದಾತನೆ ಹೊಲೆಯ 
ಶುದ್ಧ ತಾನೆಂಬಾತ ಶುಂಠಹೊಲೆಯ 

ಆಸೆಮಾತನು ಕೊಟ್ಟು ಭಾಷೆ ತಪ್ಪುವ ಹೊಲೆಯ 
ಲೇಸು ಉಪಕಾರಗಳ ಮಾಡದವ ಹೊಲೆಯ 
ಗುರುಹಿರಿಯರನು ನಮಿಸದಾತನತೆ ಹೊಲೆಯ 
ಪ್ರರಂದರವಿರಲನ ನೆನೆಯದವ ಹೊಲೆಯ 


ಪ್ರರಂದದರದಾಸರು ಮಾಡಿದ ನೀತಿ ನಡಶೆಗಳ ಬೋಧೆಗೆ ಅವರು ಮೂರ್‌ 
ರಾರೆಂಬುದನ್ನು ವಿವರಿಸುವ ಕೀರ್ತನೆ ಒಳ್ಳೆಯ ನಿದರ್ಶನ ; 


"ಮೂರ್ಪರಾದರು ಜನರು ಲೋಕದೊಳಗೆ 
ಏಕದೇವನ ಬಿಟ್ಟು ಕಾಕು ದೈವವ ಭಜಿಸಿ 


ಎಂದು ಮೂರರ ಪಟಿ ಯನು ಮಾಡಿದ್ದಾರೆ. 


೬ ಬ 
125 


ದಾಸ ಸಾಹಿತ್ಯ 


"ಗೆಂಟನೊಬ್ಬರ ಕೈಯಲಿಡುವಾತ : ನೆಂಟರಿಗೆ ಸಾಲವನು ಕೊಡುವಾತ ; 
ಪಡೆದ ಮಕ್ಕಳ ಮಾರಿ ಒಡಲ ಪೊರೆವವ; ಮಡದಿ ಹುಟಿ ದ ಮನೆಯಲಿರುವವ, 
ಬಡತನ ಬಂದಾಗ ಬೈದುಕೊಂಬವ ; ದೃಢ ಭಕ್ತಿ ಇಲ್ಲದವ ; 

ಮುಪ್ಪಿನಲ್ಲಿ ಮದುವೆ ಮಾಡಿ ಕೊಂಬವ; 

ಸತ್ತ ಕರುವಿನ ತಾಯ ಹಾಲು ಕರೆವವ; ಒತ್ತೆಯಿಲ್ಲದೆ ಸಾಲ ಕೊಡುವವ ; 
ಹತ್ತೆಂಟು ಬಗೆಯಲ್ಲಿ ಹಂಬಲಿಸುವವ ; ಹೆತ್ತ ತಾಯಿಯ ಬೈವವ ; 
ತಾಮಸರ ಕೂಡಿ ಕೊಂಡವ ; 

ಉಂಡ ಮನೆಗೆ ಎರಡನ್ನು ಬಗೆಯುವಾಶ; ಕೊಂಡೆ ಮಾತನು ಕೇಳಿ ಕುಣಿಯು ವವ: 
ಪುರಂದರವಿಠಲನ ಕೊಂಡಾಡಿ ಭಜಿಸದವ ' 


ವ್ಯಕ್ತಿಯ ಶೀಲ ಬೆಳೆಯಬೇಕಾದರೆ ಆತ್ಮಪರೀಕ್ಷೆ ಅತ್ಯಾವಶ್ಯಕ. ಈ ಉಪದೇಶ 
ವನ್ನು ಮನಮುಟ್ಟುವ ರೀತಿಯಲ್ಲಿ ಪ್ರರಂದರದಾಸರು ಮಾಡಿದರು. ಪರನಿಂದೆ ಮಾಡ 
ಬಾರದೆಂದು ವಿಜಯದಾಸರು ತಮ್ಮ ಕೀರ್ತನೆಯೊಂದರಲ್ಲಿ ಎಚ್ಚರಿಸಿದ್ದಾರೆ : 


ಏನು ಕಾರಣ ಮತಿಯಿಲ್ಲ ಮನವೆ 
ಹೀನಾಯವಾಡದಿರು ಪರರಗುಣಗಳ ಎಣಿಸಿ 
ಅವನ ಗೊಡವೆಯೇಕೆ ಅವನಾರು ನೀನಾರು 
ಅವನ ಪಾಪಕ್ಕೆ ನೀ ಭಾಗಿಯಾಗೀಯೆ 


ನಿನ್ನೊಳಗೆ ನೀ ತಿಳಿದು ವಿಜಯ ಎಠಲನ್ನ 
ಸನ್ನು ತಿಸಿ ಭವರೋಗ ಬನ್ನ ವನು ಕಳೆಯೊ 


ಆದರೆ ನಿಂದಕರ ಪಾತ್ರವೂ ಅಗತ್ಯವೇ. ನಿನ್ನನು ಯಾರಾದರು ನಿಂದಿಸಿದರೆ 
ಅದರಿಂದ ನೀನು ಮನಗೆಡಬಾರದು ಭಕ್ತರ ಲಕ್ಷಣಗಳನ್ನು *ತುಲ್ಕನಿಂದಾಸ್ತುತಿಃ” 
ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಇದನ್ನೇ ಜಗನ್ನಾಥದಾಸರು 


“ಹಲವು ಪಾತಕಗಳ ಕಳೆದು ಪುಣ್ಯವನೀವ 
ನಿಂದಕರು ಕರುಣಾಳು ಇಳೆಯೊಳಗೆ' 


ಎಂದು ಹೇಳಿದ್ದಾರೆ. ಪುರಂದಸದಾಸರು ವ್ಯಂಗ್ಯೋಕ್ತಿಯಿಂದ ನಿಂದಕರ ನ್ನು 
ವರ್ಣಿಸಿದ್ದಾರೆ. 

ಈ ದಾಸ ಶ್ರೇಷ್ಠರು ಹೇಳಿದಂತೆ "ಕಠಿನಭವತೊರೆಯೊಳಗೆ ಕಲ್ಲಾಗಿರಬೇಕು' 
ಇಂತಹವರ ವಿಷಯದಲ್ಲಿ ನಾವು ಸಹನೆಯನ್ನು ತೋರುವುದು ಮಾತ್ರವಲ್ಲ ; ಅವರನ್ನು 


126 


ದಾಸ ಸಾಹಿತ್ಯದ ಕೊಡುಗೆ 


ನಮ್ಮವರನ್ನಾ ಗಿ ಮಾಡಿಕೊಳ್ಳಬೇಕೆಂದು “ಧರ್ಮವೇ ಜಯವೆಂಬ ದಿವ್ಯಮಂತ್ರ' ಎಂದು 
ಆರಂಭವಾಗುವ ದೇವರನಾಮದಲ್ಲಿ ಉದಾತ್ತವಾದ ಆದರ್ಶವನ್ನು ನಮ್ಮ ಮುಂದೆ 
ಇಟಿ ದ್ದಾರೆ. 


ವಿಷವನಿಕ್ಕಿದವಗೆ ಪಷಡ್ರಸವನುಣಿಸಬೇಕು 
ದ್ವೇಷ ಮಾಡಿದವನ ಪೋಷಿಸಲು ಬೇಕು 


ಕುಂದೆಣಿಸುವವರ ಗೆಳೆತನ ಮಾಡಬೇಕು 
ಕಂಡು ಸಹಿಸದವರ ಕರೆಯಬೇಕು 


ಇದೇ ರೀತಿಯ ಧ್ಭತಿಯನ್ನೂ ತಾಳ್ಮೆಯ ಮಹಿಮಾತಿಶಯವನ್ನೂ ದಾಸರ 
ಮತ್ತೊಂದು ಪ್ರಸಿದ್ದವಾದ ಕೀರ್ತನೆಯಲ್ಲಿ ನಾವು ಕಾಣುತ್ತೇವೆ : 


ನಾನಿನ್ನ ಧ್ಯಾನದೊಳಿರಲು ಸದಾ 
ಹೀನ ಮಾನವರೇನು ಮಾಡಬಲ್ಲರೋ ರಂಗ 


ಕಿಚ್ಚಿಗೆ ಇರುವ ಯುತ್ತವುದೇ ಕೇಳೆಲೋ ರಂಗ 
ದಾಳಿಲಿ ಕುದುರೆ ವೆ ಓಯಾರದಿ ಕುಣಿಯಲು 
ಧೂಳು ರವಿಯ ಮೇಲೆ ಮುಚ್ಚುವುದೆ 
ತಾಳಿದವರಿಗೆ ವಿರುದ್ಧ ಲೋಕದಲುಂಟೆ 
ಗಾಳಿಗೆ ಗಿರಿಯು ಅಲ್ಲಾ ಡಬಲ್ಲುದೆ 


ಪುರಂದರದಾಸರು ಅನೇಕ ಕೀರ್ತನೆಗಳಲ್ಲಿ ಕಪಟಿಗಳನ್ನೂ ಡಂಭಾಚಾರಿಗಳನ್ನೂ 
ಪರಿಹಾಸಕ್ಕೆ ಗುರಿಮಾಡಿದ್ದಾರೆ.ಆಚಾರನಿಷ್ಕರು ತಮ್ಮ ಮಡಿವಂತಿಕೆಯನ್ನು ಕಾಪಾಡುವ 
ರೀತಿಯನ್ನು ನೋಡಿ “ಮಡಿಮಡಿಯೆಂದು ಅಡಿಗಡಿಗ್ಹಾರುವೆ' ಎಂದಿದ್ದಾರೆ. ಮನುಜ 
ರೆಲ್ಲ ಹಗರಣವ ಮಾಡಾವುದ ಕಂಡು........ ಕಾಮಕ್ರೋಥ ಮನದೊಳಟ್ಟು ಹರಿವ 
ನೀರಿನನೊಳಗೆ ಮುಳುಗಿ ಬೆರಳ ಎಣಿಸುತಿಹರ ಕಂಡು' ದಾಸರಿಗೆ "ನಗೆಯು ಬರುತಿದೆ! 
ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸಿ ಅವರ ಹೇಳಿದ ಹಾಡು ಒಮ್ಮೆ ಕೇಳಿದ 
ವರಿಗೆ ಎಂದೂ ಮರೆಯಲಾಗದಂತಹುದು. 


ಬಿಸಿಲಲಿ ಬಳಲಿ ಬಂದವರಿಗೆ ನೆರಳಿಲ್ಲ 
ಹಸಿದು ಬಂದವರಿಗೆ ಹಣ್ಣು ಇಲ್ಲ 
ಕುಸುಮ ವಾಸನೆ, ಇಲ್ಲ ಕೂಡಲು ಸ್ಥಳವಿಲ್ಲ 


127 


ದಾಸೆ ಸಾಹಿತ್ಯ 


ತನ್ನಿಂದ ಉಪಕಾರ ತಟಕಾದರು ಇಲ್ಲ 
ಬನ್ನದ ಮಾತಿಗೆ ಕೊನೆಯಿಲ್ಲವು 
ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ 
ಇನ್ನಿವರ ಕಾರ್ಯವು ಪುರಂದರವಿಠಲ 


ಹುಟ್ಟು ಸ್ವಭಾವವನ್ನು ಮಾರ್ಪಡಿಸುವುದು ಬಹಳ ಕಷ್ಟ. ಇದಕ್ಕೆ ಸತ್ಸಂಗವೇ 
ಉಪಾಯವೆಂದು ಹಿಂದಿನ ಜ್ಞಾನಿಗಳು ಹೇಳಿದಂತೆ ದಾಸರೂ ಸತ್ಸಂಗದ ಆವಶ್ಯಕತೆ 
ಯನ್ನು ಒತ್ತಿ ಹೇಳಿದ್ದಾರೆ... 


ಸಜ್ಜನರ ಸಂಗದೊಳಿರಿಸೆನ್ನ ರಂಗ 
ದುರ್ಜನರ ಸಂಗ ನಾನೊಲ್ಲೆ ಮಂಗಳಾಂಗೆ 
ಮೂಢಮೂರ್ಪರ ಸೆಂಗ ಬಲುಭಂಗ ಎಲೋ ರಂಗ 


ಎಂದು ಕನಕದಾಸರು ಹಾಡಿದ್ದಾರೆ. ಪುರಂದರದಾಸರೂ ಒಂದು ಕೀರ್ತನೆಯಲ್ಲಿ 


ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ 

ಸುಜ್ಜ್ಲಾ ನಿಗಳ ಕೂಡೆ ಜಗಳವೆ ಲೇಸು 
ಎಂದು ಹೇಳಿದ್ದಾರೆ. 

ದುರ್ಜನರು ತಾವು ಮಾಡುವ ಕೆಟ ತ ಕರ್ಮಗಳಿಗೆ ಈ ಜನ್ಮದಲ್ಲೇ ತಕ್ಕ ' ಶಿಕ್ಷೆ 
ಯನ್ನನುಭವಿಸುತ್ತಾರೆಂದು ಅನೇಕ ರೋಗಗಳಿಗೆ ತುತ್ತಾಗುತ್ತಾರೆಂದೂ ಕನಕದಾಸರು 
ಬೆದರಿಕೆ ಹಾಕಿದ್ದಾರೆ. 

ಜನರಲ್ಲಿ ಪಾಪಭೀತಿಯೆನ್ನು ಹುಟ್ಟಿಸಿ, ಅವರು ಸನ್ಮಾರ್ಗದಲ್ಲಿ ನಡೆಯುವಂತೆ 
ಉಪದೇಶಿಸಿದ್ದಾರೆ. 

ಈಗಿನ ಕಾಲದಲ್ಲಿಯೂ ಅನೇಕ ಕಡೆಗಳಲ್ಲಿರುವಂತೆ ಆಗಿನ ಕಾಲದಲ್ಲಿಯೂ 
ಕ್ಷುದ್ರ ದೇವತೆಗಳ ಫೂಜೆ ಅವುಗಳಿಗೆ ಪ್ರಾಣಿಬಲಿ ಮುಂತಾದ ಪದ್ದತಿಗಳಿದ್ದುವು. 
ಕನಕದಾಸರು ಕುರುಬರ ವಂಶಕ್ಕೆ ಸೇರಿದವರಾದರೂ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ 
ಸಾತ್ತ್ವಿಕವಾದ ಪೂಜಾವಿಧಾನಗಳನ್ನು ಕೈಗೊಂಡವರು. ಅಜ್ಜಾ ನಿಗಳು ಅನುಸರಿಸು 
ತಿದ ತಾಮಸಿಕ ಪದ್ದತಿಗಳನ್ನು ಖಂಡಿಸಿ ಸಮಾಜ ಸುಧಾರಣೆಯನ್ನು ಮಾಡಲು 


~ 


ು 
ುತಿ ಸಿದರು. 
ಲ್‌ 


ದಾನ ಧರ್ಮವ ಮಾಡಿ ಸುಖಿಯಾಗು ಮನವೆ 
ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ 


128 


ದಾಸ ಸಾಹಿತ್ಯದ ಕೊಡುಗೆ 


ವಕ್ಕನಾಶಿ ಎಲ್ಲಮ್ಮ ಮಾರಿದುರ್ಗಿಯು ಚೌಡಿ 
ಅಕ್ಕರಿಂದಲಿ ಪೂಜೆಯ ಮಾಡಲೇಕೆ 


ಕೋ ಬು, ಹೋತು ಕುರಿ ಕೋಣವಾ ಬಲಿಗೊಂಬ 

ಡೊಂಬಿದ್ಫೆವಗಳ ಭಜಿಸದಿರು ಮನವೆ 

ಕನಕದಾಸರೂ ಪುರಂದರದಾಸರೂ ಇದ್ದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ 
ಅಪಾರವಾದ ಸಂಪದಭಿವೃದ್ದಿ ಯನ್ನು ಹೊಂದಿತ್ತಾದರೂ ಜನರ ಶೀಲ ಶಿಥಿಲವಾಗು 
ತ್ತಿತ್ತು. ಇದನ್ನು ಕಂಡು ಈ ದಾಸವರ್ಯರು ಕೊರಗಿದರು. ಎಚ್ಚರಿಕೆಯನ್ನಿ ತ್ತದು. 
ಕನಕದಾಸರು "ಕಲಿ ಹೆಚ್ಚಿ ಬಂದಿತಲ್ಲ' ಎಂಬ ಕೀರ್ತನೆಯಲ್ಲಿ ಇದನ್ನು ಪ್ರಸ್ತಾಪಿ 
ಸಿದಾರೆ. 


ಪಾತಕದಿ ಮನವೆರಗಿ ಮೋಹಿಪ 
ಮಾತಾಪಿತ್ಛ ಗುರುದ್ಧವ ದ್ರೋಹದಿ 
ಭೂತಳವು ನಡುಗುತಿಹುದು 


ಬನ್ನಣೆ ಮಾತುಗಳು ಮತ್ತು ಮತ್ತು ಮತ್ಸರ ಕ್ರೋಧಗಳು 
ಅನ್ಯಾಯದಿಂದ ಅರ್ಥವ ಗಳಿಸೋರು 
"ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಪೇಳುವೆನು' 


ಎಂದು ಆರಂಭಿಸಿ ಆಗಿನ ಕಾಲದಲ್ಲಿ ನಡೆಯುತ್ತಿದ್ದ ಅತ್ಯಾಚಾರಗಳನ್ನು ವಿವರಿ 
ಸಿರುವರು. 

“ನೆಚ್ಚದಿರೀ ಭಾಗ್ಯ ಯಾರಿಗೂ ಸ್ಲಿರವಿಲ್ಲ ನಿಶ್ಚಯವೆಚ್ಚರಿಕೆ' ಎಂದು ಪುರಂದರ 
ದಾಸರು ಹಾಡಿದರು. 

ಈ ರೀತಿಯಲ್ಲಿ ರಾಗ ಮೆಟ್ಟು ಳಲ್ಲಿ ಜನರ ಮನಸ್ಸನ್ನಾ ಕರ್ಷಿಸಿ ತಮ್ಮ ಮಾತು 
ಗಳು ಅಚ್ಚಳಿಯದೆ ನಿಂತು ಆಗಾಗ್ಗೆ ಪ್ರತಿಧ್ವನಿಸುವಂತೆ ಜನರಿಗೆ ಧರ್ಮವನ್ನೂ ನೀತಿ 
ಯನ್ನೂ ಬೋಧಿಸಿದರು, ಜನಾಭಿಪ್ರಾಯವನ್ನು ರೂಪಿಸಲು ಯತ್ನಿ ಸಿದರು, 


ಸಾಹಿತ್ಯ ಸೇವೆ 


ಹರಿದಾಸರು ಕನ್ನಡ ಸಾಹಿತ್ಯಕ್ಕೆ ಮಾಡಿದ ಸೇವೆ ಗುಣದಲ್ಲಿಯೂ ಪ್ರಮಾಣ 
ದಲ್ಲಿಯೂ ಗಣನೀಯವಾದುದು. 


೨ 129 


ದಾಸ ಸಾಹಿತ್ಯ 


ನಮ್ಮ ದೇಶದಲ್ಲಿ ಮುದ್ರಣಾಲಯಗಳು ಬರುವುದಕ್ಕೆ ಪೂರ್ವದಲ್ಲಿ -. ಅಂದರೆ 
19ನೆಯ ಶತಮಾನದ ಮಧ್ಯಭಾಗದವರೆಗು ಹಿಂದಿನಕಾಲದ ಶಾಸ್ತ್ರವನ್ನೂ ಸಾಹಿತ್ಯ 
ವನ್ನೂ ರಕ್ಷಿಸಲು ಎರಡೇ ಮಾರ್ಗಗಳಿದುವು ; ಒಂದು ಬಾಯಿ ಪಾರದಿಂದ ಒಬ್ಬ 
ರಿಂದೊಬ್ಬರಿಗೆ ತಲೆತಲಾಂತರವಾಗಿ ಬಂದುದು. ಎರಡನೆಯದು ಕೈ ಬರೆಹದ ಮೂಲಕ 
ಪ್ರತಿಗಳ ಮೂಲಕ ರಕ್ಷಿಸಲ್ಪ ಟ್ಟು ದು. ದಾಸರು ರಚಿಸಿದ ಸ ಸಾಹಿತ್ಯ ಉಳಿದು ಬಂದುದೂ 
3 ರ್ಮಾಗಳಿಂದಲೇ. ಶಾಸ ಗ ೦ಥಗಳನ್ನೂ ಇತಿಹಾಸ ಪುರಾಣಗಳನ್ನೂ ಬರೆದಿಡು 
ವದು ಒಂದು ಪುಣ್ಯಕಾರ್ಯವಂದು ಭಾವಿಸಲಾಗಿತ್ತು. ಕನ್ನಡದಲ್ಲಿರುವ ದಾಸರ 
ಪದಗಳನ್ನು ಬರೆದಿಡುವುದಕ್ಕೆ ಇಷ್ಟು ಪ್ರಶಸ್ತಿ ಇರಲಿಲ್ಲ. ದಾಸ ಸಕೊಟಿಕ್ಕೆ ಸೇರಿದವರೂ 
ಅವರ ಭಕ್ತರೂ -. ಇವರೇ ಈ p ವನ್ನು ಮಾಡಬೇಕಾಗಿತ್ತು. ತಕ್ಕಮಟ್ಟಿಗೆ 
ಮಾಡಿಯೂ ಮಾಡಿದರು, ಇಂತಹ ಕೆಲವೇ. ಜನರು ಮಾಡಿದ ಸೇವೆಯಿಂದ ಈ 
ಐನೂರು ವರ್ಷಗಳಲ್ಲಿ ದಾಸಸಾ ಸಾಹಿತ್ಯದ ಒಂದು ಅಲ್ಲ ಭಾಗ ಮಾತ್ರ ನಮಗೆ ಈಗ 
ದೊರೆತಿದೆ; ಬಾಯಿಪಾರ ಮಾಡಿ "ಒಬ್ಬರಿಂದೊಬ್ಬರಿಗೆ ತ ತಾವ ಬ! ಉಳಿದು 
ಬಂದದು ಇಷ್ಟು ಪ್ರಮಾಣದಲ್ಲಿಯೂ ಇಲ್ಲವೆಂದು ಹೇಳಬೇಕು. ಉದಾಹರಣೆಗೆ 
ಪ್ರರಂದರದಾಸರು ನಾಲ್ಕುಮುಕ್ಕಾಲುಲಕ್ಷ ಪದಗಳನ್ನು ರಚಿಸಿದರೆಂದು ಪ್ರತೀತಿ ಇದೆ, 
ಈಗ ನಮಗೆ ದೊರೆತಿರುವುದೊ ಸುಮಾರು ಒಂದುಸಾವಿರ ಮಾತ್ರ. ಅವರು ಜೀವಂತ 
ವಾಗಿದ್ದಾ ಗಲೆ ಅನೇಕಾನೇಕ ಪದಗಳನ್ನು ಲಿಖಿತರೂಪದಲ್ಲಿ ಅವರ ಶಿಷ್ಯರೂ ಅವರಲ್ಲಿ 
ಭಕಿ 8 ಯಿದವರೂ ಕಾಪಾಡಿರಬೇಕು. pe ಪುರಂದರದಾಸರು ತವಾದ 
ಒಂದು ವರ್ಷದ ನಂತರ ವಿಜಯನಗರ ಪಟ್ಟ ಣಿ ಪೂರ್ಣನಾಶಕ್ಕೆ ಗುರಿಯಾಯಿತು. 
ಆ ವಿಪ್ಲವದಲ್ಲಿ ಆದ ಪ್ರಾಣಹಾನಿ, ದ್ರವ್ಯ ವ್ಯ ಹಾನಿ ಎಷ್ಟೆ ೦ದು ಊಹಿಸುವುದೇ ಕಷ್ಟ. 
ಎಷ್ಟು "ಗೆ ಗ್ರಂಥಗಳ ಹಸ್ತ ಹಟ ರ ತಿಗಳೂ ಅಳಿದವೊ ಹೇಳುವವರಾರು ? ಅಂದಿಗೆ 
ದಾಸಕೂಟವೇ ಕಣ ಒರೆಯಾಯಿತು.. ಸುಮಾರು ನೂರುವರ್ಷಗಳ ನಂತರ ವಏಜಯ 
ದಾಸರು ಪುನರುಜ್ಜಿ ಗಾಲಾ ಅವರೂ 25ಸಾವಿರ ಪದಗಳನ್ನು ರಚಿಸಿದ 
ರೆಂದು ಪ್ರತೀತಿ, ಅವರ ಕಾಲದ ನಂತರ ಅಂತಹ ಘೋರವಾದ ವಿಪ್ಲ ವಗಳು 
ಸಂಭವಿಸಲಿಲ್ಲ. ಆದರೂ ವಿಜಯದಾಸರ ರಚನೆಗಳಲ್ಲಿಯೂ ಸ ಸ್ವಲ್ಪ ಭಾಗವೇ. ನಮಗೆ 
ಉಳಿದು ಬಂದಿದೆ. 


ಈವರೆಗೆ ಉಳಿದು ಬಂದಿರುವ ಕ್ರತಿಗಳಿಂದಲೇ ಇವುಗಳಲ್ಲಿ ಉತ್ತಮ ಸಾಹಿತ್ಯ 

ಲಕ್ಷಣಗಳನ್ನು ನಾವು ಗುರುತಿಸ ಸಬಹುದಾಗಿದೆ. ಹದಿನ ದನೆಯ ಶತಮಾನದಿಂದಲೇ 

ಕನ್ನಡದಲ್ಲಿ ಆಧುನಿಕಯುಗ ಪ್ರಾರಂಭವಾಗಿತ್ತು. ಆದ್ದ ರಿಂದ ಭಾಷೆಯಲ್ಲಿ ಕ್ಲಿ ಷ್ಟ ತೆ 
ಯಿಲ್ಲದೆ ಈಗಿನವರಿಗೂ ಈ ರಚನೆಗಳು ಸುಲಭವಾಗಿ ಅರ್ಥವಾಗುತ್ತ ವೆ. 


ಭಾಷೆಯ ಸರಳತೆಯ ದೃಷ್ಟಿಯಿಂದಲೂ ಸ ಸಾಮಾನ್ಯ ಜನರನ್ನುದ್ದೇಶಿಸಿ ರಚಿತ 


130. 


ದಾಸ ಸಾಹಿತ್ಯ ಕೊಡುಗೆ 


ವಾದುವೆಂಬ ಕಾರಣದಿಂದಲೂ ದಾಸರ ಪದಗಳನ್ನು ಜನಪದ ಸಾಹಿತ್ಯವೆಂದು ಪರಿಗಣಿಸ 
ಬಹುದಾದರೂ ಇವುಗಳನ್ನು ರಚಿಸಿದವರು ಮೇಧಾವಿಗಳು, ಸುಸೆಂಸ್ಕೃತರು, ಅನು 
ಭಾವಿಗಳು ಎನ್ನುವ ವಿಷಯವನ್ನು ನಾವು ಮರೆಯಬಾರದು. ಅವರಲ್ಲಿ ಕೆಲವರು 
ಸಂಸ್ಕೃತ ಡಿ ಕನ್ನಡ ಭಾಷೆಗಳಲ್ಲಿ ನಿಷ್ಣಾತರು, ಶಾಸ್ತ್ರಪಾಂಡಿತ್ಯವನ್ನು ಪಡೆದಿದ್ರವರು. 
ಅವರ ರಚನೆಗಳು ಕೇವಲ ಮನರಂಜನೆಯನ್ನು ಮಾತ್ರ ಕೊಡುವಂತಹವಲ್ಲ, ವಿಚಾರ 
ವನ್ನು ಪ್ರಜೋದಿಸಶಕ್ಕೆಂತಹವು. ಚಿತ್ರಶುದ್ದಿ ಯನ್ನು ಮಾಡಬಲಂತಹವು. ಆಂತ 
ರಂಗವನ್ನು ಪ್ರವೇಶಿಸಿ ರಸೋತ್ಪಾ ದನೆಯನ್ನು ಮಾಡುವ ಶಕ್ತಿ ಯುಳ್ಳವು. ಆದ್ದರಿಂದ 
ಈ ರಚನೆಗಳಲ್ಲಿ ಉತ್ತಮ ಕಾವ್ಯದಲ್ಲಿರುವ ಲಕ್ಷಣಗಳನ್ನು ಗುರುತಿಸುವಂತಿದೆ. 

ಎಲ್ಲ ದಾಸರಪದಗಳೂ ಉತ್ತಮ ಕಾವ್ಯ ಮಟ್ಟಕ್ಕೆ ಬರದೆ ಹೋದರೂ 
ಶ್ರೀಪಾದರಾಯರು, ವ್ಯಾಸತೀರ್ಥರು, ಪುರಂದರದಾಸರು, ಕನಕದಾಸರು, ವಾದಿ 
ರಾಜರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ಜಗನ್ನಾಥ 
ದಾಸರು, ಮೋಹನದಾಸರು - ಇವರಂತಹವರು ರಚಿಸಿದ ನೂರಾರು ಪದಗಳು 
ಭಾಷೆಯ ದೃಷ್ಟಿಯಿಂದಲೂ, ಭಾವದ ದೃಷ್ಟಿಯಿಂದಲೂ ಕನ್ನಡ ಸಾಹಿ ತ್ಯ 
ಭಾಂಡಾರಕ್ಕೆ ಅಮೂಲ್ಯ ಕೊಡುಗೆಗಳಾಗಿವೆ, ರಸಾತ್ಮಕವಾಗಿವೆ. ದೇಶದಲ್ಲಿ ಸಂಚಾರ 
ಮಾಡಿದ, ಮಾಡುತ್ತಿರುವ ನೂರಾರು ದಾಸರು ಈ ಮಹನೀಯರ ಪದಗಳನ್ನೇ 
ಹೆಚ್ಚಾಗಿ ಪಾಠಮಾಡಿಕೊಂಡು ತಮ್ಮ ವೃತ್ತಿಯನ್ನು ಸಾಗಿಸಿರುವರು. ಭಕ್ತಿ, ಜ್ಞಾನ, 
ವೈರಾಗ್ಯಗಳ ಪ್ರಚಾರದೊಂದಿಗೆ ಕಾವ್ಯಪ್ರಚಾರವನ್ನೂ ಮಾಡುತ್ತ ಬಂದಿದ್ದಾರೆ, 
ಸಾಮಾನ್ಯ ಜನರಲ್ಲಿ ಸುಪ್ತವಾಗಿರುವ ಕಾವ್ಯಪ್ರಜ್ಞೆಯನ್ನೂ ರಸಜ್ಞತೆಯನ್ನು 
ಉದ್ದೀಪನಗೊಳಿಸಿದ್ದಾರೆ. ಅವರು ಹಾಡಿದ ರಾಗಭಾವವೂ ಸಾಹಿತ್ಯದೊಂದಿಗೆ 
ಬೆರೆತು ಕೇಳುವವರಲ್ಲಿ ಪ್ರಭಾವವನ್ನು ಬೀರಿದೆ. ಕೇವಲ ಮಾದರಿಗಾಗಿ ಕೆಲವು ಉದಾ 
ಹರಣೆಗಳನ್ನು ಇಲ್ಲಿ ಕೊಡಬಹುದು. 

ಶ್ರೀಪಾದರಾಯರು ದೇವರನ್ನು ಬೇಡಿಕೊಳ್ಳುತ್ತಾರೆ : 


ನಾ ನಿನಗೇನು ಬೇಡುವುದಿಲ್ಲ, ಎನ್ನ 

ಹ ದಯ ಮಂಟಪದೊಳು ನಿಂದಿರೊ ಕ್ಫ ಷ್ಣ 
ಶಿರ ನಿನ್ನಚರಣದಲ್ಲೆರಗಲಿ, ಎನ್ನ 
ಚಕ್ಷುಗಳು ನಿನ್ನ ನೋಡಲಿ 

ನಾಲಿಗೆ ನಿನ್ನ ಕೊಂಡಾಡಲಿ, ಎನ್ನ 
ಕರಗಳೆರಡು ನಿನಗೆ ಮುಗಿಯಲಿ 


ಕಷ ose 


131 


ದಾಸ ಸಾಹಿತ್ಯೆ 


ಬುದ್ದಿ ಎನ್ನೊಳು ಕುಣಿದಾಡಲಿ ಎನ್ನ 

ಚಿತ್ತ ನಿನ್ನಲ್ಲಿ ನಲಿದಾಡಲಿ 

ಭಕ್ತ ಜನರ ಸಂಗ ದೊರೆಯಲಿ ರಂಗ 

ವಿಠಲ ನಿನ್ನಯ ದಯವಾಗಲಿ ಹರಿಯೆ 


ಇಲ್ಲಿ ಸಂಸ್ಕೃ ತ ಮತ್ತು ಕನ್ನಡ ಪದಗಳ ಹಿತವಾದ ಮಿಶ್ರಣ, ಮೃದುವಾದ ನಡೆ 


[ae] 


ಮತು ಹ ಭಕಿ 3 ಭಾವ ಬಹಳ ಹ ಪ್ರ ದಯಂಗೆಮವಾಗಿವೆ. 


ಆಧಿ 


ಪುರಂದರದಾಸರ ಪದ : 


ಬಂಧುಗಳು ಎನಗಿಲ್ಲ ಬದುಕಿನಲಿ ಸುಖವಿ 
ನಿಂದೆಯಲಿ ನೊಂದೆನೈ ನೀರಜಾಕ್ಷ 
ತಂದೆತಾಯಿಯು ನೀನೆ ಬಂಧು ಬಳಗವು ನೀನೆ 
ಎಂದೆಂದಿಗೂ ನಿನ್ನ ನಂಬಿದೆನೊ ಕೃಷ್ಣ 


ಭಕ್ತ, ವತ್ಸಲನೆಂಬ ಬಿರುದು ಪೊತ್ತಮೇಲೆ 
ಭಕ್ತ ರಾಧೀನನಾಗಿರಬೇಡವೆ 


ದಾಸರ ಪದಲಾಲಿತ್ಯ, ಪ್ರಾಸದ ಸೊಗಸು ಕರುಣರಸ ಇದರಲ್ಲಿ ಎದ್ದು ಕಾಣುತ್ತವೆ 


ವ್ಯಾಸತೀರ್ಥರು ಕೃಷ್ಣನ ಅಂತರಂಗ ಭಕ್ಕರು. ಅವರ ಅನೇಕ ಪದಗಳಲ್ಲಿ 
ವೃಂದಾವನದಲ್ಲಿ ಕೃಷ್ಣನು ನಡೆಸಿದ ಬಾಲಲೀಲೆಗಳನ್ನು ಕಣ್ಣಿ ಗೆ ಕಟಿ ದಂತೆ ವರ್ಣಿಸಿ 
ದ್ದಾರೆ. ಒಂದನ್ನು ಇಲ್ಲಿ ಉದಾಹರಿಸಬಹುದು : 


ಕೊಳಲನೂದಿದ ಚದುರನಾರೆ ಪೇಳಮ್ಮಯ್ಯ 
ತಳಿರಂದದಿ ತಾ ಪೂಳೆವ ಕರದಿ ಪಿಡಿದು 


ನಾದದಿ ತುಂಬಿತು ಗೋವರ್ಧನಗಿರಿ 
ಯಾದವ ಕುಲ ಘನ ಒರೆದಿತು ಖಗ ಕುಲ 
ಸಾಧಿಸಿ ನೋಡಲು ಕೃಷ್ಣನ ಈಗಲೆ 
ಸಾಧ್ಯವೇನೇ ಬ್ರಂದಾವನದೊಳು 


ಮೇವು ಮರೆತವು ಗೋವುಗಳೆಲ್ಲವು 


132 


ದಾಸ ಸಾಹಿತ್ಯದ ಕೊಡುಗೆ 


ಸಾವಧಾನದಿ ಹರಿದಳು ಯಮುನಾ 
ಆವು ಕಾವುತಲಿ ಗೋವಳರೆಲ್ಲರ 
ಹಾವ ಭಾವದಲಿ ಬೃಂದಾವನದೊಳು 


ಸುರರು ಸುರಿದರಾಕಾಶದಿ ಸುಮಗಳ 
ಸರಿದು ಪೋಗಿ ನೋಡೆ ಬೃಂದಾವನದೊಳು 
ಸಾರಿ ಸಾರಿ ಈ ಕೃಷ್ಣನು ಈಗಲೆ 
ತುರುಗಳ ಕಾಯ್ದ ಕದಂಬ ವನದೊಳು 


ಇದರಲ್ಲಿನ ಕನ್ನಡ ಪದಗಳ ಪ್ರಯೋಗ, ಪ್ರಾಸ, ವರ್ಣನೆಯ ರೀತಿ ಮನ 
ಮುಟು ಶೆ. 

ಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸುವ ವದಗಳು ದಾಸಸಾಹಿತ್ಯದಲ್ಲಿ ಅಸಂ 
ಖ್ಯಾತವಾಗಿವೆ. ಇವುಗಳಲ್ಲಿನ ವಾತ್ಸಲ್ಯಭಾವ, ಮಾಧುರ್ಯ, ಅದ್ಭುತರಸದಿಂದ 
ಕೂಡಿದ ಕಾಳಿಂಗ ಮರ್ದನ, ಗೋವರ್ಧನೋದ್ದರಣ, ಪೂತನಿಸಂಹಾರಗಳ ವರ್ಣನೆ 
ಹಾಸ್ಯರಸದಿಂದ ಕೂಡಿದ ಕೃಷ್ಣನ ಚಜೇಷೆ ಕೈಗಳು, ರಾಸಕ್ರೀಡೆಯ ಶೃಂಗಾರರಸಇವು 
ಕನ್ನಡ ನಾಡಿನ ಜನರಿಗೆಲ್ಲ ವಿಶೇಷವಾಗಿ ತಾಯೆಂದಿರಿಗೆ- ಬಹಳ ಪ್ರಿಯವಾದುವು. 
ಅತ್ಯಂತ ಸರಳವಾದ ಭಾಷೆಯಲ್ಲಿ ರಚಿತವಾಗಿರುವ ಅನೇಕ ಪದಗಳು ಕನ್ನಡದ ಶಿಶು 
ಸಾಹಿತ್ಯಕ್ಕೆ ಉತ್ತಮವಾದ ಕೊಡುಗೆಗಳು. ಲಾಲಿ ಜೋಗುಳ ಪದಗಳನ್ನು ಹಾಡಿ 
ನಮ್ಮ ಮಾತೆಯರು ತಮ್ಮ ಮಕ್ಕಳನ್ನು ನಿದ್ದೆ ಹೋಗಿಸಿದ್ದಾರೆ. ಈ ಹಾಡುಗಳು 
ನಮ್ಮ ಜನರ ಅಂತಃಕೆರಣಗಳನ್ನು ಶುದ್ಧ ಗೊಳಿಸುವೆ. ರಸಮಯವನ್ನಾಗಿಮಾಡಿವೆ. 


ಶ್ರೀರಾಗದಲ್ಲಿರುವ ಈ ಹಾಡನ್ನು ಉಡಾರಿಸಬಹುದು : 


ಬಂದನೇನೆ ರಂಗ ಬಂದನೇನೆ...ಎನ್ನ 
ತಂದೆ ಬಾಲಕೃಷ್ಣ ನವನೀತ ಚೋರ 


ಇಲ್ಲಿನ ವರ್ಣನೆ, ಅನುಕರಣ ಶಬ್ದಗಳು ಉತ್ಪಾಹೆಪೊರ್ಣವಾಗಿವೆ. ವಯಸ್ಸಾದ 
ವರನ್ನೂ ಮಕ್ಕಳೊಂದಿಗೆ ಕುಣಿಯುವಂತೆ ಮಾಡುತ್ತವೆ. 

ಹೀಗೆಯೇ "ಕೈಯ ತೋರೊ', "ಅಮ್ಮನಿಮ್ಮ', "ಗುಮ್ಮನ ಕರೆಯದಿರೆ', 
"ಪೋಗದಿರೆಲೊ ರಂಗ', “ದೂರುಮಾಡುವರೇನ ರಂಗಯ್ಯನ' ಎಂಥ ಪುಣ್ಯವೆ ನಿನ್ನ 
ದೆಂಥ ಭಾಗ್ಯವೆ ಗೋಪಿ', "ಜಗದುದ್ದಾರನ ಆಡಿಸಿದಳು ಯಶೋದೆ', “ಕೂಸಿನ 
ಕಂಡೀರಾ', "ಕೃಷ್ಣ ನೀ ಬೇಗನೆ ಬಾರೊ', “ತಾರಕ್ಕ ಬಿಂದಿಗೆ ನೀರಿಗೆ ಹೋಗುವ'- 


133 


ದಾಸ ಸಾಹಿತ್ಯ 


ಹೀಗೆ ಆರಂಭವಾಗುವ ವದಗಳು ಬಹು ಜನಪ್ರಿಯವಾಗಿವೆ. ನೃತ್ಯಕ್ಕೂ ಅಭಿ 
ನಯಕ್ಕೂ ಬಳಸಿಕೊಳ್ಳ ಲಾಗಿವೆ. 

ಈ ಹಾಡುಗಳು ಬ್ರಂದಾವನವನ್ನೂ ಮಧುರೆಯನ್ನೂ, ಯಮುನಾ ನದಿ 
ಯನ್ನೂ ನಮ್ಮ i ಬಳಿ ಇಂದು ನಿಲ್ಲಿಸಿವೆ. ಯಶೋದೆ ಕನ್ನಡ ಮಹಿಳೆ 
ಯಂತೆ "ಕನ್ನ ಡ ಕಂದನಾದ ಕ್ಫ್ರ ಷ್ಣ ನನ್ನು ಕುರಿತು ಹಾಡಿದ್ದಾ ಛಿ, ಪುರಂದರದಾಸರು 
ತಮ್ಮ ದೇಶಭಕ್ತಿ, ಯ ಭರದಲ್ಲಿ "ತುಂಗಭದ್ರೆ ಯ ಮಹಿಮೆಯನ್ನು ಕುರಿತು “ತುಂಗ 
ಗಥ ತರಂಗೆ' ಹಾಡಿದನ್ನು ಇಲ್ಲಿ ನೆನೆಯಬಹುದು. 

ವ್ರ ೦ದಾವನ, ಬದರಿಕಾಶ್ರಮ, ವಾರಣಾಸಿ ಮುಂತಾದ ಕ್ಷೇತ್ರಗಳ ಪಾವಿತ್ರ್ಯತೆಗೆ 
ತುಂಗಭದೆ; ಏನೂ ಕಡಿಮೆಯಿಲ್ಲವೆಂದು ಸಾರಿದ್ದಾ ಥೆ ಭರತಖಂಡದಲ್ಲಿನ ಪುಣ್ಯ ಕೇತ, 
ಗಳೆಲವೂ ನಮ್ಮವೇ ಈ ಭಾವನೆ ಬೆಳೆಯುವಂತೆ ಈ ; ಹಾಡುಗಳು ಜನರ. pe 


ಸ್ಸನ್ನು ವಿಕಾಸ ಸಗೊಳಿಸಿವೆ. 

ಈವರೆಗೂ ಪ್ರಸ್ತಾ ಸ್ನಾಹಿಸಿರುವ ಮತ್ತು ಉದಾಹರಿಸಿರುವ ಪದಗಳು ದಾಸರು 
ರಚಿಸಿದ ಬಿಡಿ ಹಾಡುಗಳಿಂದ ಆಯ್ದವು. ಇವೇ ಅಲ್ಲದೆ ಈ ದಾಸ ಶ್ರೇಷ್ಠರು ಗ್ರಂಥ 
ಗಳನ್ನೂ. ಖಂಡಕಾವ್ಯಗಳನ್ನೂ, "ಇಂಸ್ಕೈ ತದಿಂದ ಕನ್ನಡ ಅನುವಾದಗಳನ್ನೂ ಡಿ 
ದ್ದಾರೆ. ಇವೂ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಉತ್ತ ಮ ಕಾಣಿಕೆಗಳೇ.. 

ಶ್ರೀಪಾದರಾಯರು 1.1 ಪ್ರರಾಣದಿಂದ ನರಸಿಂಹಾವತಾರದ ಪ್ರಕರಣ 
ವನ್ನೂ ಭ್ರಮರ ಗೀತೆಯನ್ನೂ ಹಾಡಲು ಯೋಗ್ಯವಾದ ಕನ್ನಡ ಪದ್ಯಗಳಲ್ಲಿ ಅನು 
ವಾದಿಸಿದ್ದಾರೆ. ಇವು ಸ್ವತಂತ್ರ ಕಾವ್ಯಗಳಂತೆ ರಸವತ್ತಾಗಿವ. 

ವ್ಯಾಸತೀರ್ಥರ ಕನ್ನ ಡ ಗೃಂಧಗಳು ಯಾವುದೂ ಉಪಲಬ್ದ ಎಲ್ಲ. ಆದರೆ 
ಅವರ ರಚಿಸಿದ್ದೆ ೦ದು ಹೇಳಲಾದ ॥ ಭಗವದ್ಲಿ ತೆಯ ಪಾಠ ಸುಮಾರು 20 ಪದ್ಯಗಳಲ್ಲಿ 

ಪ್ರಚಲಿತವಾಗಿದೆ. ಇದು ನಮ್ಮ ಮಹಿಳೆಯರ ನಿತ್ಯ ಪಠಣಕ್ಕೆ ಎರಕ ಗತ 

ಪುರಂದರದಾಸರು ಯಕ್ಷಗಾನದ ರೀತಿಯಲ್ಲಿ "ಅನಸೂಯಾಚರಿತ್ರೆ` ಮತ್ತು 
“ಸುದಾಮ' ಚರಿತ್ರೆಗಳನ್ನು ರಚಿಸಿದರೆಂದು ಪ್ರತೀತಿ. ಅಲ್ಲಲ್ಲಿ ನಮ್ಮ ಹೆಣ್ಣುಮಕ್ಕಳು 
ಇದನ್ನು ಪಾಠಮಾಡಿದ್ದಾರಂತೆ. ಇವಿನ್ನೂ ದ ಶ್ರಣಕ್ಕೆ ಬಂದಿಲ್ಲ. 


ಕನಕದಾಸರು ನಮ್ಮ ದಾಸವರ್ಯರಲ್ಲಿ ಉತ್ತಮ ಕವಿಗಳಂದು ಪ್ರಸಿದ್ಧರಾಗಿ 
ದ್ದಾರೆ, ಇವರ "ಮೋಹನ ತರಂಗಿಣಿ' ನಲವತ್ತರಡು ಸಂಧಿಗಳಲ್ಲಿ ರಚಿತವಾದ 
ಒಂದು ಸಾಂಗತ್ಯ. ಇದರ ಕಥೆ, ರುಕ್ಮಿಣಿ ಸ್ವಯಂವರ, ಕಾಮದಹನ, ಪದ್ಯುವಂ, 
ಅನಿರುದ್ದ ರಜನನ, ಶಂಬರಾಸುರ ಸಂಹಾರ ಉಷಾಪರಿಣಾಯ ಇವುಗಳನ್ನು ಜನರು 
ಆಡುವ ಮಾತುಗಳಲ್ಲಿ ಚಿತ್ರಿಸುತ್ತವೆ. ವರ್ಣನೆಗಳನ್ನು ವಾಸ್ತವಿಕವಾಗಿಯೂ 
ರಸಮಯವನಾ ಗಿಯೂ ಮಾಡಿದ್ದಾರೆ.ದ್ದಾ ಿರಕಾಪುರಿಯನ್ನು ವರ್ಣಿಸುವ ವ್ಯಾಜದಿಂದ 


134 


ದಾಸ ಸಾಹಿತ್ಯದ ಕೊಡುಗೆ 


ಆಗಿನ ವಿಜಯನಗರದ ವೈಭವವನ್ನೇ ಕವಿ ವರ್ಣಿಸಿ ದ್ದಾ ರೆಂದು ಹೇಳಬಹುದು. 
ದಾ ರೆಯ ಶ್ರಿ ಶಿ ಕ್ಟ ಷ್ಣ ನನ್ನು ke ವಿಜಯನಗರದ ನಾಮಾ, ಟನಾದ ಶಿ ಶ್ರೀಕ್ಸ ಷ್ಠೃ 
ದೇವರಾಯನನ್ನು ನೆನಪಿಗೆ ತರುತ್ತಾರೆ, ಅಂದಿನ ಜನಜೀವನದ ಅನೇಕ ಸಾ  ರಸ್ಕವಾದೆ 
ವಿವರಗಳು ಇದರಲ್ಲಿ ದೊರೆಯುತ್ತವೆ. ಕನಕದಾಸರು ರಚಿಸಿದ "ನಳಚರಿತ್ರೆ' ಬಹು 
ಜನಪ್ರಿಯವಾದದ್ದು. 481 ಭಾಮಿನಿಷಟ್ಟದಿ ಪದ್ಯ ಗಳನೆ ನ್ನೊ ಳಗೊಂಡ ಈ ಕಥಾ 
ಕಾವ್ಯ ಸರಳವಾದ ನುಡಿಗಟ್ಟಿ ನಲ್ಲಿ ಕಥೆಯನ್ನು ರಸ ಭರಿತ ವರ್ಣನೆಗಳೊಂದಿಗೆ ಸಾಗಿಸು 
ತ್ತದೆ. ರಾಗಿಯ ಪೌಷ್ಠಿಕ ಗುಣವನ್ನು ಅದು ತಿರಸ್ಕಾರಕ್ಕೆ ಯೋಗ್ಯವಲ್ಲವೆಂದೂ 
ಬೋಧಿಸಲು ಕನಕದಾಸರು 152 ಭಾಮಿನಿ ಷಟ್ಟದಿ ಪದ್ಯಗಳಲ್ಲಿ ಒಂದು ವಿಡಂಬನ 
ಖಂಡಕಾವ್ಯವೆಂದು ಹೇಳಬಹುದಾದ ಸ್ವಕಪೋಲಕಲ್ಪಿ ತವಾದ ಪ್ರಕರಣವನ್ನೇ ಹೆಣೆ 
ದರು. ರಾಮಾಯಣದ ಕಥೆಯೊಂದಿಗೆ ಇದನ್ನು ಜೋಡಿಸಿದರು. “ರಾಘವ' ಎಂಬ ಪದ 
ದಿಂದ "ರಾಗಿ' ಹುಟ್ಟಿದ್ದೆಂದು ಊಹಿಸಿಕೊಂಡು “ರಾಮಧಾನ್ಯ ಚರಿತ್ರೆ' ಎಂದು 
ಇದಕ್ಕೆ ಹೆಸರಿಟ್ಟಿರು. ಇದರಲ್ಲಿನ ಚಮತ್ಕಾರ - ರಾಗಿ, ಆಕ್ಕಿಗಳ ಸಂವಾದ - ಇವೆಲ್ಲವೂ 
ದಾಸರ ಸಹಜ ಹಾಸ್ಯ ಪ್ರವ ಶತ್ತ್ರಿಗೂ ಕಲ್ಪ ನಾಶಕ್ತಿಗೂ ಉತ್ತ ಮ ನಿದರ್ಶನ. ದಾಸರು 
ರಚಿಸಿದ “ಹರಿಭಕ್ತಿಸಾರ” - 111 ಭಾಮುನಿಷಟ್ಟ ದಿಗಳಲ್ಲಿ ಅವರು ಭಕ್ಕಿಸಾ ಸಾಹಿತ್ಯಕ್ಕೆ 
ನೀಡಿದ ಉತ್ತಮ ಕೊಡುಗೆ. 

ವಾದಿರಾಜರು ಉದ್ದಾ ಮ ಸಂಸ್ಕೃತ ಪಂಡಿತರು. ಸಂಸ್ಕೃತದಲ್ಲಿ ಅನೇಕ ಗ್ರಂಥ 
ಗಳನ್ನು ರಚಿಸಿದ್ದಾರೆ. ಆದರೆ ಅವರೂ ಕನ್ನಡದಲ್ಲಿ ದೇವರನಾಮಗಳೇ ಅಲ್ಲದೆ "ಸ್ವಪ್ನ 
ಪದ”. “ಗು೦ಡಕ್ರಿ “ಯೆ? ಸ "ವೈ ಕುಂಠ ವರ್ಣನೆ' ಮತ್ತು “ಲಕ್ಷ್ಮಿ ಶೋಭನಪದ' ಎಂಬ 

ಭಕ್ತಿಭಾವದಿಂದ ಹಾಡಿದ ಕ್ಟ 'ಶಿಗಳನ್ನೂ ರಚಿಸಿದ್ದಾ ರೆ. 


ಪ್ರಸನ್ನ ವೆಂಕಟದಾಸರು ಭಾಗವತಪುರಾಣವನ್ನು ಹಾಡುಗಳಲ್ಲಿಯೂ, ವೃತ್ತ 
ಗಳಲ್ಲಿಯೂ, ದ್ವಿಪದಿಗಳಲ್ಲಿಯೂ ಕನ್ನಡದಲ್ಲಿ ಅನುವಾದಿಸಿದ್ದಾರೆ. 

ಜಗನ್ನಾಥದಾಸರು ರಚಿಸಿದ "ಹರಿಕಥಾಮೃತಸಾರ' ಭಾಗವತ ಧರ್ಮದ ಕೆ 
ಪಿಡಿಯಾಗಿದೆ. ವಿಶೇಷವಾಗಿ ಮಾಧ್ವಮತದ ಅನುಯಾಯಿಗಳಿಗೆ ಆ ಮತದ 
ಸಿದ್ದಾ ೦ಶಗಳನ್ನು ಸುಲಭ ಭಾಷೆಯಲ್ಲಿ ಜೋಧಿಸುವ ಆದರಣೀಯ ಗ್ರಂಧವಾಗಿದೆ. 

ಮೇಲೆ ಹೇಳಿರುವ ಗ್ರಂಥಗಳೆಲ್ಲ ಈ ಪರೆಗೆ ಬೆಳಕಿಗೆ ಬಂದು ಪ್ರಕಟವಾಗಿರುವ 
ಗ್ರಂಧಗಳು. ಇವೇ ಅಲ್ಲದೆ ದಾಸ ಕೂಟದವರು ರಚಿಸಿದ, ಆಯಾ ಮನೆತನಗಳಲ್ಲಿ, 
ಪ್ರದೇಶಗಳಲ್ಲಿ ಮಾತ್ರ ಉಳಿದಿರುವ, ಪ್ರಕಾಶಕ್ಕೆ ಬಾರದೆ ಇರುವ ಗ್ರಂಥ 
ಗಳಿಷ್ಟೊ ಇರಬಹುದು. ಈಚೆಗೆ ಸರ 8 ಮತ್ತು ಕನಕದಾಸರ ನಾಲ್ಕ 
ನೆಯ ಶತಮಾನೋತ್ಸವದಿಂದ ಉಂಟಾಗಿರುವ ಜಾಗೃತಿಯ ಫಲವಾಗಿ ದಾಸಸಾಹಿತ್ನ 
ಪ್ರಕಾಶಕ್ಕೆ ಬರುವುದೆಂದು ಆಶಿಸಬಹುದಾಗಿದೆ. 


135 


ದಾಸ ಸಾಹಿತ್ಯ 


ಸಂಗೀತ ಸೇವೆ 


ಹರಿದಾಸರು ಕರ್ನಾಟಕ ಸಂಗೀತದ ಅಭ್ಯುದಯಕ್ಕೆ ಮಾಡಿದ ಸೇವೆ ಮೌಲಿಕ 
ವಾದುದು, ವಿಶಿಷ್ಟವಾದುದು. ಪುರಂದರದಾಸರನ್ನು ದಕ್ಷಿಣ ದೇಶದಲ್ಲೆ ಲ್ಲ "ಕರ್ಣಾ 
ಟಕ ಸಂಗೀತದ ಪಿತಾಮಹರೆಂದು ಗೌರವಿಸುತ್ತ ಬಂದಿದ್ದಾರೆ. ಇದು ಅಕ್ಷರಶಃ 
ನಿಜವಾದ ಪ್ರಶಂಸೆ. 

ನಿರ್ದಿಷ್ಟ ಸ್ವರಗಳ ಸಂಚಾರದಿಂದ ಕೂಡಿದೆ ರಾಗಗಳ ಕಲ್ಪನೆ ಮತ್ತು ತಾಳ 
ಬದ್ದತೆ ಭಾರತೀಯ ಸಂಗೀತದ ವೈಶಿಷ್ಟ್ಯವೆಂದು ಹೇಳಬಹುದು. "ನಾಟ್ಯಶಾಸ್ತ್ರ'ದ 
ಕರ್ತೃವಾದ ಭರತ ಮುನಿಯ ಕಾಲದಿಂದ ಅಂದರೆ ವಿದಾ ಫ್ವ೦ಸರ ಅಭಿಪ್ರಾಯದಂತೆ 
ಸುಮಾರು ಕ್ರಿ. ಪೂ. ವಾ. ಕ್ರಿ. ಶ. ಮೊದಲನೆಯ ಶತಮಾನದಿಂದ ನಮ್ಮ ದೇಶದ 
ಸಂಗೀತ ಶಾಸ್ತ್ರ ಬೆಳೆದುಬಂದಿದೆ. ಈ ಶಾಸ್ತ್ರಗ್ರಂಥಗಳ ಪೈಕಿ 13ನೆಯ ಶತಮಾನದಲ್ಲಿ 
ದೇವಗಿರಿ ಯಾದವ ವಂಶದ ಅರಸರ ಆಸ್ಥಾನದಲ್ಲಿದ್ದ ಶಾಜ್ಞ ೯ದೇವನು ರಚಿಸಿದ 
"ಸಂಗೀತ ರತ್ನಾಕರ' ಒಂದು ಮುಖ್ಯವಾದ ಪ್ರಮಾಣಿಕ ಗ್ರಂಥ. ಈ ಗ್ರಂಧವನ್ನೇ 
ಔತ್ತರೇಯರೂ ದಾಕ್ಷಿಣಾತ್ಯರೂ ತಮ್ಮ ಸಂಗೀತ ಪದ್ದತಿಗಳಿಗೆ ಆಧಾರವೆಂದು ಒಪಿ ಚ 
ಕೊಂಡಿದ್ದಾರೆ. ಈ ಗ್ರಂಥದಲ್ಲಿ ಸುಮಾರು 260 ರಾಗಗಳನ್ನು ಪ್ರಸ್ತಾಪಿಸಲಾಗಿದೆ, 
ಆದರೆ ಅವುಗಳಲ್ಲಿ 52 ರಾಗಗಳನ್ನು ಮುಖ್ಯವೆಂದು ಆರಿಸಿ ಅವುಗಳ ಎವರಣೆ ಕೊಡ 
ಲಾಗಿದೆ. ಅಂತೆಯೇ 108 ತಾಳಗಳನ್ನೂ ಪ್ರಸ್ತಾಪಿಸಲಾಗಿದೆ. ದೇವಗಿರಿ 14ನೆಯ 
ಶತಮಾನದಲ್ಲಿ ಮುಸಲ್ಮಾನರಿಗೆ ವಶವಾದ ಮೇಲೆ ಕರ್ಣಾಟಕ ದೇಶದವನಾದ 
ಗೋಪಾಲನಾಯಕನು ಈ ಆಸ್ಥಾನವನ್ನು ಸೇರಿ ಔತ್ತರೇಯ ಪದ್ದತಿಗೆ ಬುನಾದಿ 
ಯನ್ನು ಹಾಕಿಕೊಟ್ಟನು. ದೆಹಲಿಯಲ್ಲಿದ್ದ ಅಮಿಾರ ಖುಸ್ತು ಪಾರಸೀದೇಶದ 
ಕೆಲವು ಸಂಗೀತ ಲಕ್ಷಣಗಳನ್ನು ಇದರೊಂದಿಗೆ ಬೆರೆಸಿ ಹಿಂದುಸ್ತಾನಿ ಸಂಗೀತದ 
ಶೈಲಿಯ ಬೆಳವಣಿಗೆಗೆ ಕಾರಣನಾದನು. ಆ ಸಂಗೀತ ಪದ್ದ ತಿಯಲ್ಲಿ ಗಾಯಕನ 
ಮನೋಧರ್ಮಕ್ಕೂ ರಾಗದ ಸ್ವರಗಳ ಶ್ರುತಿಬದ್ದ ಎನ್ಯಾಸಕ್ಕೂ ಅನಿಬದ್ದ ವಾದ 
ಆಲಾಪನೆ ಬಿರ್ಕಾಗಳಿಗೂ ಬಹಳ ಪ್ರಾಶಸ್ತ, ಕೊಡಲಾಯಿತು. ಇದರಿಂದ ಹಾಡಿನ 
ಸಾಹಿತ್ಯ ಗೌಣಸ್ಥಾನ ಪಡೆಯಿತು. 

ಹಿಂದುಸ್ತಾನಿ ಮತ್ತು ಕರ್ಣಾಟಕ ಸಂಗಿತ ಪದ್ಧತಿಗಳು ರಾಗ, ಸ್ವರ 
ಸಮುಚ್ಚಯ, ಲಯ.....ಈ ವಿಷಯಗಳಲ್ಲಿ ಒಂದೇ ಬುಡಕಟ್ಟಿ ಗೆ ಸೇರಿದ್ದರೂ 14- 
15ನೇ ಶತಮಾನದ ವೇಳೆಗೆ ಪ್ರತ್ಯೇಕ ರೀತಿಯಲ್ಲಿ ವಿಕಾಸಗೊಂಡವು. ವಿಜಯನಗರ 
ಸಾಮ್ರಾಜ್ಯ ಸ್ಥಾಪನೆಯಾಗಿ ಭದ್ರಗೊಂಡಮೇಲೆ ದಕ್ಷಿಣ ದೇಶದಲ್ಲಿ ಪುರಾತನ ಹಿಂದು 
ಸಂಸ್ಕೃತಿಯ ವಿಶೇಷಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಗಳು ನಡೆದುವು. 
ಹಿಂದಿನ ಕಾಲದ ಸಂಗೀತ ಮುಂತಾದ ಶಾಸ್ತ್ರಗಳಿಗೆ ವಿಶೇಷವಾದ ಪ್ರೋತ್ಸಾಹ 


136 


ದಾಸ ಸಾಹಿತ್ಯದ ಕೊಡುಗೆ 


ದೊರೆಯಿತು, ನೃತ್ಯ ಮುಂತಾದ ಲಲಿತ ಕಲೆಗಳೂ ಹೊಸ ಹುರುಪಿನಿಂದ ಸಮೃ ದ್ಧ 
ವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳೆದುದಕ್ಕೆ ಸಾಕಷ್ಟು ದಾಖಲೆಗಳಿವೆ. “13 
ನೆಯ ಶತಮಾನದ ಮಧ್ಯ ಭಾಗದಲ್ಲಿ ಚತುರಕಲ್ಲಿನಾಥನ ೨ ಸಂಗೀತ ತರತ್ತಾ ಕೆರಕ್ಕೆ “ಕಲಾ 
ನಿಧಿ' ಎಂಬ ಭಾಷ್ಯ ವನ್ನು ಸ ಬರೆದನು. 

ಇದೇ ಕಾಲದಲ್ಲಿಯೇ ವೈಷ್ಣ ಪ ಸವರ ಭಕ್ಕಿಪಂಥವೂ ಭಜನೆ ಕೀರ್ತನೆಗಳನ್ನು 
ಭಕ್ಕಿಯ ಸಾಧನೆಗಾಗಿ ಬಳಸಿಕೊಳ್ಳ ಲು ಆರಂಭಿಸಿತು. ಜನಸಾ ಸಾಮಾನ್ಯರಿಗೆ ಶಾಸ್ತ್ರಿ ನ 
ವಾದ ಶುದ್ಧ ಸಂಗೀತದ ಮೂಕ ಆಧ್ಯಾತ್ಮ ಕ ಮತ್ತು ನ್ಭೆ ತಿಕ ಶಿಕ್ಷಣವನ್ನೊ ದಗಿ 
ಸಿದ್ದು ಹರಿದಾಸರ ಯಶಸ್ಸು | ಈ ಸಂಗೀತ ಇಪ ಸಂಗೀತದಂತೆ ಬ 
ಸಂಗೀತವಲ್ಲ. ಶಾಸ್ತ್ರೀಯವಾದ ರಾಗಲಯಬದ್ಧ ವಾದ ಸಂಗೀತ. 

ಲೆಕ್ಕಕ್ಕೆ ಸಂಗೀತಶಾಸ್ತ್ರಕಾರರು ನೂರಾರು ರಾಗಗಳನ್ನು ಪ್ರಸ್ತಾಪಿಸಿದ್ದರೂ 
ಅವುಗಳಲ್ಲಿ ಕೆಲವೇ ಹೆಚ್ಚಿನ ಆಭ್ಯಾಸವಿಲ್ಲದೆ ಹಾಡಲು ಅನುಕೂಲವಾದುವು, ಜನ 
ರಂಜಕವಾದುವು. "ಬತ್ತಿ ೀಸು' ರಾಗಗಳೆಂದು ಬಸವಣ್ಣ ನವರೂ, ಪುರಂದರದಾಸರೂ 
ಹೇಳಿದ್ದಾ ರೆ. ಸುಮಾರು ಮೂವತ್ತೆರಡು ರಾಗಗಳು. ಇಂತಹ ರಾಗಗಳಲ್ಲೇ 

ಶ್ರೀಪಾದರಾಯರೂ, ವ್ಯಾ ಸತೀರ್ಥರೂ. ಪುರಂದರದಾಸರೂ ತಮ್ಮ ಹಾಡುಗಳನ್ನು 

ರಚಿಸಿದ್ದಾರೆ. ಅಪೂರ್ವವೂ ಕ್ಲಿಷ್ಟ ವೂ ಆದ ರಾಗಗಳಲಲ್ಲ. ತಕ ವಿಷಯ 
ದಲ್ಲಿಯೂ ದಾಸವರ್ಯರು ಗ್ರ ಗಂಧಗಳಲ್ಲಿ ಹೇಳಿರುವ ನೂರಾರು ತಾಳಗಳ ಬದಲಾಗಿ 
ಏಳೇ ತಾಳಗಳನ್ನು ಬಳಸಿದರು. ಜನಸಾಮಾನ್ಯರಲ್ಲಿ ಸಂಗೀತದ ಅಭಿರುಚಿ ಹುಟ್ಟಿ 
ಸಲು ಹೀಗೆ ಸಂಕ್ಷೇಪಗೊಳಿಸುವುದು ಅವಶ್ಯವಾಗಿತ್ತು. ನಮ್ಮ ಕರ್ಣಾಟಕ ಸಂಗೀತ 
ಪ್ರಚಾರಕ್ಕೆ ಅವರು ಅತ್ಮ ಮೂಲ್ಯವಾದ ಸೇವೆ ಸಲ್ಲಿಸಿದ್ದಾ ರೆ. 

ಕರ್ಣಾಟಕ ಸಂಗೀತ ವನ್ನು "4ರ ಹೊರಡುವ ವಿದ್ಯಾ ರ್ಥಿಗಳು ಪುರಂದರ 
ದಾಸರ ಪಿಳ್ಳಾ ರಿಗೀತೆ ಮತ್ತು SEE ಆರಂಭಿಸುತ್ತಾ, ರೆ. ದಕ್ಷಿಣ ದೇಶ 
ದಲ್ಲೆಲ್ಲ ಈ ಪದ್ಧ ತಿಯಂ ರೂಢಿಯಲ್ಲಿದೆ. ಅಂದರೆ “ಶ್ರೀ ಗಣನಾಥ ಸಿಂಧುರವರ್ಣ' 
"ಕುಂದಗೌರ ಗೌರೀವರ' "ನಿರೆಯನೀರನು ಕೆರೆಗೆ ಚಿಲ' ಮತ್ತು “ಪದುಮನಾಭ 
ಪರಮಪುರುಷ'-- ಈ ನಾಲ್ಕನ್ನೂ ಅಭ್ಯಾಸ ಮಾಡುತ್ತಾರೆ. ಇದೇ ಅಲ್ಲದೆ ಇನ್ನೂ 
ಕೆಲವು ಲಕ್ಷಣ ಗೀತೆಗಳನ್ನೂ ಪುರಂದರದಾಸರು ರಚಿಸಿದರೆಂಬ ಪ್ರತೀತಿ ಇದೆ. ಈಗ 
ಉಪಲಬ್ಧ ವಾಗಿ ರೂಢಿಯಲ್ಲಿರುವವು ಈ ನಾಲ್ಕು ಮಾತ್ರವೇ. 

ದಾಸರ ಕಾಲಕ್ಕೆ ಪೂರ್ವದಲ್ಲಿ "ಖರಹರಪಿ, ಯ' "`ರಾಗವನ್ನೆ ¢ ಅದಿ-ಅಥವಾ 
ಶುದ್ಧ ರಾಗವೆಂದು ಪರಿಗಣಿಸ ಲಾಗುತ್ತಿತ್ತು. ಆ ರಾಗದ ಅಭ್ಯಾಸದಿಂದ ಸಂಗೀತ 
ಶಿಕ್ಷಣ ಆರಂಭವಾಗುತ್ತಿತ್ತು. ಈ ರಾಗದಲ್ಲಿ ಬರುವ ಸ್ವರಗಳು ಸ, ರಿ. (ಚತುಶ್ಶುತಿ), 
ಗ್ರಮ, ಪ, ಥ (ಚತುಶ್ಕುತಿ), ನಿ (ಕೈಶಿಕಿ). ಎಳೆಯ ಅಭ್ಯಾಸಿಗಳಿಗೆ ಈ 


137 


ಬಾಸ ಸಾಹಿತ್ಯ 


ಅಂತರಗಳುಳ್ಳ ಸ್ವರಸ್ಥಾ ಶವಗಳನ್ನು ನುಡಿಯುವುದು ಸುಲಭವಾಗಿರಲಿಲ. ಪುರಂದರ 
ದಾಸರು ಈ ಸಂಪ್ರ ದಾಯವನ್ನು ಜು ಮಾಯಾಮಾಳವ ಗೌಳವನ್ನೆ © ಶುದ್ಧ 
ಸತ ನಿರ್ದೇಶಿಸಿ ಅದನ್ನು ರೂಢಿಗೆ ತಂದರು. ಇದರಲ್ಲಿರುವ ಸ್ವರಗಳು ಈ 


ರೀತಿ ಇವೆ ; 
ನ. ರಿ।, ಗೊ. ಮಃ. ಪ. ಧಃ, ನಿ3 (ಕಾಕಲಿ) 


ಇದೂ ಸಂಪೂರ್ಣರಾಗವೇ - ಅಂದರೆ ಸಪ್ತಸ್ವರಗಳನ್ನೂ ಉಳ್ಳದ್ದು. ಅಭ್ಯಾಸಿಗಳಿಗೆ 
ಇದರಿಂದ ಹುಟಿ ತದ ಮಲಹರಿರಾಗದಲ್ಲಿ ಮೇಲೆ ಹೇಳಿದ ಗೀತೆಗಳನ್ನೂ ರಜಿಸಿ 
ಕೊಟ್ಟರು. ಮಲಹರಿರಾಗ ಬೆಳಿಗ್ಗೆ ಹೇಳಲು ಯೋಗ್ಯರಾಗವೆಂಬುದೂ ಇದಕ್ಕೊಂದು 
ಕಾರಣ. ಮಲಹರಿರಾಗದ ಸ ಸ್ವರಗಳು ಹೀಗಿವೆ : 


ಆರೋಹಣ : ಸ, ರಿ. ಮ।1. ಪ, ಧ1. ನ 
ಅವರೋಹಣ : ಸ, ಥ. ಪ, ಮಃ. ಗೂ, ರಿ], ಸೆ 


ತೊಡಕನ್ನುಂಟು ಮಾಡಬಹುದಾದ ಕಾಕಲಿನಿಷಾದವನ್ನೂ, ಆರೋ ಹಣದಲ್ಲಿ 
ಅಂತರ ಗಾಂಧಾರವನ್ನೂ ಇದರಲ್ಲಿ ವರ್ಜಿಸಲಾಗಿದೆ. ಈ ತಳಹದಿಯನ್ನು ಹಾಕಿ 
ಪ್ರರಂದರದಾಸರು ಕರ್ಣಾಟಕ ಸಂಗೀತದ ಅಭ್ಯಾಸಕ್ಕೆ ದೊಡ್ಡ ಉಪಕಾರವನ್ನು 
ಮಾಡಿದರು. ಅವರನ್ನು “ಪಿತಾಮಹ'ರೆಂದು ಕರೆಯಲು ಇದೊಂದು ಕಾರಣ. 

ಆ ಕಾಲದಲ್ಲಿ ಶಾಸ್ತ್ರೀಯ ಸಂಗೀತ ಬಹು ಮಟ್ಟಿಗೆ ದೇವತಾಸ್ತೋತ್ರಕ್ಕೂ, 
ಆಧ್ಯಾತ್ಮಿಕ ವಿಚಾರಕ್ಕೂ 'ಮೂಸಲಾಗಿತ್ತು. ಈ ಕೃತಿಗಳಿಗೆ ಗೀತೆಗಳು, ಪ್ರಬಂಧಗಳು 
ಮುಂತಾದ ಹೆಸ ಸರುಗಳಿದ್ದವು. ಇದಕ್ಕೆ 'ಜಯದೇವನ ಗೀತ ಗೋವಎಂದ' ಪ್ರಸಿದ್ಧ 
ವಾದ ನಿದರ್ಶನ. 

ಕರ್ಣಾಟಕದಲ್ಲಿ ಮೊಟ್ಟ ಮೊದಲು ಆಧ್ಯಾತ್ಮ! ಕ ವಿಷಯಗಳನ್ನು ಜನರಿಗೆ ಬೋಧಿ 
ಸಲು ಕಸ್ನಡದಲ್ಲೇ ಪದಗಳನ್ನು ರಚಿಸಿದ ಯಶಸು ವೀರಶ್ಛೈ ವ ರಜದ. ಇವು 
ಗಳನ್ನು ರಚಿಸಿದವರು ಜ್ಞಾ ನಿಗಳು, ಭಕ್ತರು, ಆ ಹಂಗಾ: ಎಲ್ಲರೂ ಸಂಗೀತತಜ್ಞ 
ರಲ್ಲ, ಕೆಲವು ವೇಳೆ ಈ ವಚನಗಳನ್ನು ಹೇಳಲು ಸಂಗೀತವನ್ನು ಬಳಸಲಾಗಿದ್ದರೂ, 
ರಾಗ ಮತ್ತು ಲಯ ಲಘುಪ್ರಮಾಣದಲ್ಲಿತ್ತು. ಇವುಗಳಲ್ಲಿ ಸಾಹಿತ್ಯ ವೇ ಪ್ರಧಾನ, 
ಸಂಗೀತವೇ ಗೌಣ್ಮ* 


ಆದರೆ ಹರಿದಾಸರು ತಂಬೂರಿ, ಗೆಜ್ಜೆ, ತಾಳಗಳಿಲ್ಲದೆ ಹೊರಬರುತ್ತಿರಲಿಲ್ಲ, 


* ಅವರು ಹೇಗೆ ಅದನ್ನು ಹಾಡುತ್ತಿದ್ದರೆಂಬುದಕ್ಕೆ ಯಾವ ಆಧಾರವೂ ದೊರೆತಿಲ್ಲ. (ಸೆಂ) 


138 


ದಾಸ 'ಸಾಹಿತ್ಯದ ಕೊಡುಗೆ 


ಸಾಹಿತ್ಯ ಎಷ್ಟು ಮುಖ್ಯವೊ ಅಷ್ಟೇ ರಾಗ ತಾಳಗಳೂ ಅವರಿಗೆ ಮುಖ್ಯವಾಗಿದವು. 
ಇವೆರಡಕ್ಕೂ ಸರಿಸಮನಾದ ಪಾಶಸ್ತೃ ಕೊಟ್ಟು ಶ್ರ ಕನ್ನಡ ರಚನೆಗಳು ಕೇಳುವವರ ಬುದ್ದಿ 
ಅಂತಃಕರಣ ಎರಡರ ಮೇಲೂ ಏಕಕಾಲದಲ್ಲಿ ಪ್ರಭಾವ ಬೀರಿ ಅವು ಜನಪ್ರಿಯವಾಗು 
ವಂತೆ ಮಾಡಿದ ಶ್ರೇಯಸ್ಸು ಹರಿದಾಸರದು. ಇವರಲ್ಲಿ ಆದ್ಯರಾದ ಶ್ರೀಪಾದ 
ರಾಯರೊ, ವ್ಯಾಸತೀರ್ಧರೂ, ಪ್ರರಂದರದಾಸರೂ ಕರ್ಣಾಟಕ ಸಂಗೀತದ ಪ್ರಥಮ 
ವಾಗ್ಗೆ €ಯಕಾರರೆಂದು ನಾವು ಕರೆಯಬಹುದು. ಇವರು ರಚಿಸಿದ ಅನೇಕ ಕೃತಿಗಳು 
ಆಯಾ ರಾಗಗಳಲ್ಲಿ ಲಕ್ಷಣಗೀತೆಗಳಂತಿವೆ. ಕನ್ನಡಭಾಷೆಯನ್ನು ಸಂಗೀತಕ್ಕೆ ಉತ್ತಮ 
ರೀತಿಯಲ್ಲಿ ಅಳವಡಿಸಿಕೊಂಡರು. ಸಾಧ್ಯವಾದ ಮಟ್ಟಿಗೂ ಸಂಯುಕ್ತಾಕ್ಷರಗಳನ್ನು 
ಕರ್ಕಶ ಅಕ್ಷರ ಸಮುಚ್ಛಯಗಳನ್ನೂ ವರ್ಜ್ಯ ಮಾಡಿದರು. ಸಂಸ್ಕೃತ ಶಬ್ದಗಳನ್ನು 
ಉಪಯೋಗಿಸುವಾಗಲೂ ಉಚ್ಚಾರಕ್ಕೆ ಸುಲಭವಾಗುವಂತೆ ಅವುಗಳ ತದ್ಭವಗಳನ್ನು 
ತೆಗೆದುಕೊಂಡರು. ಉದಾಹರಣೆಗೆ ಬೊಮ್ಮ , ಲಕುಮಿ, ಸರಸತಿ ಇತ್ಯಾದಿ ತಾಳ 
ಲಯಬದ್ಧವಾಗಿ ಹಾಡುವಾಗ ಸಾಹಿತ್ಯದ ಉಚ್ಚಾರಣೆಗೆ ಸುಲಭವಾಗುವಂತೆ ಲಯ 
ಬದ್ಧ ವಾಗುವಂತೆ ಅವರು ರಚಿಸಿದರು. ಸಾಹಿತ್ಯದ ಅರ್ಧ ಕೇಳುವವರಿಗೆ ಪೂರ್ತಿ 
ಯಾಗಿ ಸಿಗುವಂತೆ ಒಂದು ರಾಗದ ಆವರಣದಲ್ಲಿ ಪದಗಳನ್ನು ರಚಿಸಿದರು. 

ದಾಸಸಾಹಿತ್ಯವೆಂದರೆ ಸಾಮಾನ್ಯವಾಗಿ ದೇವರನಾಮಗಳೇ ಬರುತ್ತವೆ. ಇವು 
ಗಳಲ್ಲಿ ಪಲ್ಲವಿ, ಅನುಪಲ್ಲವಿ, ಅನಂತರ ಕೆಲವು ಚರಣಗಳು, ಮೂರೊ, ಐದೊ, 
ಏಳೊ ಹೀಗೆ ವಿಷಮ ಸಂಖ್ಯೆಯಲ್ಲಿ ಕೊನೆಯಲ್ಲಿ ಅಂಕಿತನಾಮ, ಪಲ್ಲವಿ, ಅನುಪಲ್ಲವಿ 
ಗಳಲ್ಲಿ ಹಾಡಿನ ಮುಖ್ಯಭಾವ ಗರ್ಭಿತವಾಗಿರುತ್ತದೆ. ಚರಣಗಳು ಭಾವಗೀತೆಯಂತಿರ 
ಬಹುದು ಅಥವಾ ಪುರಾಣ ಪ್ರಕರಣಗಳನ್ನು ಪ್ರಸ್ತಾಪಿಸಬಹುದು ಅಧವಾ ಬೋಧನಾ 
ಪರವಾಗಿದ್ದು ಜ್ಞಾನ, ಭಕ್ತಿ. ವೈರಾಗ್ಯ ನೀತಿ ಮುಂತಾದುವನ್ನು ಉಪದೇಶಿಸ 
ಬಹುದು. ಪ್ರಾಸ, ಅನುಪ್ರಾಸಗಳನ್ನೊಳಗೊಂಡು ಇವು ಸರಳವಾದ ಭಾಷೆ 
ಯಲ್ಲಿರುತ್ತವೆ. 


ಇವುಗಳನ್ನು ಹೇಗೆ ಹೇಳಬೇಕೆಂದು ಪ್ರರಂದರದಾಸರೇ ತಿಳಿಸಿದ್ದಾರೆ : 


ಐ 


ತಾಳ ಬೇಕು, ತಕ್ಕ ಮೇಳ ಬೇಕು 
ಶಾಂತವೇಳೆ ಬೇಕು ಗಾನವನ್ನು ಕೆಳೇಬೇಕೆಂಬುವರಿಗೆ 


ಯಶಿಪ್ರಾಸವಿರಬೇಕು ಗತಿಗೆ ನಿಲ್ಲಿಸಬೇಕು 
ರತಿಪತಿಪಿತನೊಳು ಅತಿಪ್ರೇಮವಿರಬೇಕು 


ಗಳ ಶುದ್ಧ ವಿರಬೇಕು ತಿಳಿದು ಪೇಳಲು ಬೇಕು 
ಕಳವಳಬಿಡಲುಬೇಕು ಕಳೆ ಮುಖವಿರಬೇಕು 


139 


ದಾಸ ಸಾಹಿತ್ಯ 


ಅರಿತವರಿರಬೇಕು ಹರುಷ ಹೆಚ್ಚ ಲು ಬೇಕು 
ಪುರಂದರಏರಲನ ಪರದೈ ವವೆನಬೇಕು 


ಪಲ್ಲವಿ, ಅನುವಲ್ಲವಿ, ಚರಣಗಳು ಇರುವ ಈ ಬಗೆಯ ರಚನೆಯ ಆದ್ಯಕರ್ತರು 
ಯಾರೊ ಹೇಳಲು ಬರುವಂತಿಲ್ಲ. ಹದಿಮೂರನೆಯ ಶತಮಾನದ ಉತ್ತರಾರ್ಧದ 
ಲ್ಲಿದ್ದ ನರಹರಿತೀರ್ಥರ ಈ ರೀತಿಯ ದೇವರನಾಮಗಳು ಎರಡೊ ಮೂರೋ ಇವೆ. 
ಆದರೆ ಇದನ್ನು ಜನಪ್ರಿಯವನ್ನಾಗಿ ಇಂತಹ ರಚನೆಗೆ ಮಾರ್ಗದರ್ಶಕರಾದವರು 
'ಶ್ರೀಪಾದರಾಯರಾದಿ ಹರಿದಾಸರೆಂದು ಧಾರಾಳವಾಗಿ ಹೇಳಬಹುದು. ಶ್ರೀಪಾದರಾ 
ಯರು ಹಲವಾರು ಕೀರ್ತನೆಗಳನ್ನು ರಚಿಸಿದರು. ಆಂಧ್ರರಾದ ತಾಳ್ಪಪಾಕಂ ಅಣ್ಣಮಾ 
ಚಾರ್ಯರು ಆ ಕಾಲದಲ್ಲಿ ತಿರುಪತಿಯಲ್ಲಿದ್ದರು. ಅವರಿಗೆ ಪ್ರೀಪಾದರಾಯರಲ್ಲಿ 
ಅಪಾರ ಗೌರವವಿತ್ತಂತೆ. ಅದೇ ಕಾಲದಲ್ಲಿ. ಅಂದರೆ ಹದಿನೈದನೇ ಶತಮಾನದ 
ಅಂತಿಮ ವರ್ಷಗಳಲ್ಲಿ ವ್ಯಾಸತೀರ್ಥರು ಹನ್ನೆರಡು ವರ್ಷಗಳಕಾಲ ಶ್ರೀನಿವಾಸದೇವರ 
ಪೂಜೆಯನ್ನು ತಿರುಪತಿಯಲ್ಲಿ ಮಾಡುತ್ತಿದ್ದರೆಂದು ಹೇಳಲಾಗಿದೆ. ಅವರೂ ಶ್ರೀ 
ಪಾದರಾಯರಂತೆ ಹಲವಾರು ಕೀರ್ತನೆಗಳನ್ನು ರಚಿಸಿದರಲ್ಲವೇ. ಅಣ್ಣಮಾಚಾರ್ಯರು 
ಪ್ರಾಯಶಃ ಈ ರಚನೆಗಳಿಂದ ಸ್ಫೂರ್ತಿ ಪಡೆದು ತೆಲುಗಿನಲ್ಲಿ ಇದೇ ರೀತಿಯ ಕೀರ್ತನೆ 
ಗಳನ್ನು ರಚಿಸಲು ಉದ್ಯುಕ್ತರಾದರೆಂದು ಊಹಿಸಬಹುದಾಗಿದೆ. ನಿಜಗುಣಶಿವ 
ಯೋಗಿಗಳೂ ಹೀಗೆಯೇ ರಚಿಸಿದರು. ಅನಂತರ ಆಂಧ್ರದೇಶದ ಕ್ಷೇತ್ರಜ್ಞ ಮತ್ತು 
ಭದ್ರಾಚಲದ ರಾಮದಾಸರು ಈ ಮಾದರಿಯ ಕೀರ್ತನೆಗಳನ್ನು ರಚಿಸಿದರು. 19 
ನೆಯ ಶತಮಾನದ ಪೂರ್ವಾರ್ಧದಲ್ಲಿದ್ದ ತ್ರಿಮೂರ್ತಿಗಳಾದ ತ್ಯಾಗರಾಜರು, ಮುತ್ತು 
ಸ್ವಾಮಿದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು, ತಿರುವಾಂಕೂರಿನ ಸ್ವಾತಿ ತಿರುನಾಳ್‌ 
ಮಹಾರಾಜರೂ, ಅನಂತರ ಬಂದ ಅನೇಕ ವಾಗ್ಗೇಯಕಾರರು ಇವರ ಕೀರ್ತನೆಗಳಿ 
ಗೆಲ್ಲ ಈ ದೇವರನಾಮ ರೀತಿಯೇ ಮಾದರಿ* ಆಯಿತು. 16ನೆಯ ಶತ 
ಮಾನದಂತೆ 19ನೆಯ ಶತಮಾನ ಕರ್ಣಾಟಕ ಸಂಗೀತಕ್ಕೆ ಒಂದು ಸುವರ್ಣಯುಗ 
ವಾಯಿತು. ಆದರೆ ಸಂಗೀತದ ಭಾಷೆ ತೆಲುಗಾಯಿತು : ಸಾಹಿತ್ಕ್ಯೋಪಾಸನೆಗಿಂತ 
ನಾದೋಪಾಸನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಯಿತು. 

ತ್ಯಾಗರಾಜರು ಪುರಂದರ ದಾಸರ ಪದಗಳಿಂದ ಪ್ರಭಾವಿತರಾಗಿದ್ದರು. ಅವರ 
ಕ್ಫ್ರ ತಿಯಲ್ಲಿ ದಾಸರನ್ನು ಸ್ಮರಿಸಿಕೊಂಡಿದ್ದಾರೆ, ಅವರ ತಾಯಿ ದಾಸರ ಪದಗಳನ್ನು 
ಹಾಡುತ್ತಿದ್ದರೆಂದು ಪ್ರತೀತಿ ಇದೆ. ಅಲ್ಲದೆ ತಂಜಾವೂರು, ಮದುರೆ, ಶ್ರೀರಂಗ 
ಮುಂತಾದ ಪ್ರದೇಶಗಳಲ್ಲಿ ಅನೇಕ ಕನ್ನಡ ಮನೆತನಗಳಿದ್ದುವು. ಹರಿದಾಸರು ಇಲ್ಲೆಲ್ಲ 


140 


ದಾಸ ಸಾಹಿತ್ಯದ ಕೊಡುಗೆ 


ದೇವರನಾಮಗಳನ್ನು ಹಾಡುತ್ತ ಮಧುಕರಿವೃತ್ತಿಯನ್ನು ಮಾಡುತ್ತಿದ್ದರೆಂದು ಹೇಳ 
ಬಹುದು. ಆ ಹೊರನಾಡುಗಳಲ್ಲಿ ನೆಲೆಸಿದ್ದ ಕನ್ನಡಿಗರಿಗೆ ಕನ್ನಡ ಭಾಷೆಯ ಸಂಪರ್ಕ 
ಈ ಮೂಲಕವಾಗುತ್ತಿತ್ತು. ಇತರರಿಗೆ ಕನ್ನಡ ಭಾಷೆಯ ಪ್ರಚಾರವೂ ತಕ್ಕ 
ಮಟ್ಟಿಗೆ ಆಗುತ್ತಿತ್ತು. ಯಾವ ಭಾಷಾವೈಷಮ್ಯವೂ ಇಲ್ಲದ ಕಾಲ ಅದು. 

ಕನ್ನಡ ದೇವರನಾಮಗಳಿಗೂ, ಅನಂತರ ವಿಪುಲವಾಗಿ ಅದರ ಮಾದರಿಯಲ್ಲಿ 
ಬೆಳೆದ ತೆಲುಗು ಕೀರ್ತನೆಗಳಿಗೂ ಪ್ರಸ್ತುತ ವಡಿಸುವ ರೀತಿಯಲ್ಲಿ ಬಹಳ ಅಂತರವಿದೆ. 
ಹಿಂದೆ ಹೇಳಿರುವಂತೆ ಹರಿದಾಸರು ಸಾಹಿತ್ಯಕ್ಕೂ ಸಂಗೀತಕ್ಕೂ ಅರ್ಥಕ್ಕೂ ನಾದಕ್ಕೂ 
ಸಮಾನವಾದ ಪ್ರಾಶಸ್ತ್ಯ ಕೊಟ್ಟಿರು ಕೆಲವೇ ರಕ್ತಿರಾಗಗಳನ್ನು ಬಳಸುತ್ತಿದ್ದರು. 
ಪುರಂದರದಾಸರು ದಕ್ಷಿಣ ದೇಶದಲ್ಲಿ ಹೆಚ್ಚು ಪ್ರಚಾರದಲ್ಲಿಲ್ಲದಿದ್ದ ತೋಡಿ, ಮತ್ತು 
ಕಲ್ಯಾಣಿಯನ್ನೂ ಜನಪ್ರಿಯವನ್ನಾಗಿ ಮಾಡಿದರೆಂದು ಕೆಲವು ಎದ್ವಾಂಸರ ಅಭಿ 
ಪ್ರಾಯ. ಒಂದು ಬೀವರನಾಮದಲ್ಲಿ ಪುರಂದರದಾಸರು ಕೆಲವು ರಾಗಗಳ ಪಟ್ಟಿ, 
ಮಾಡಿದ್ದಾರೆ. ಈ ರಾಗಗಳನ್ನು ಶ್ರೀ ಕೃಷ್ಣನು ತನ್ನ ಕೊಳಲಿನಲ್ಲಿ ನುಡಿಸಿ ಗೋಕು 
ಲದ ಜನರು ಮೈ ಮರೆಯುವಂತೆ ಮಾಡುತ್ತಿದ್ದನಂತೆ: “ಮಾರವಿ, ದೇಶಿ, ಗುರ್ಜರಿ, 
ಭೈರವಿ ಗೌಳಿ, ನಾಟೀ, ಸಾವೇರಿ, ಆಹಿರಿ, ಪೂರ್ವಿ, ಕಾಂಬೋದಿ, ಪಾಡಿ, 
ದೇಶಾಕ್ಷಿ. ಶಂಕರಾಭರಣ, ಮಾಳವ. ವರಾಳಿ, ಕಲ್ಯೂಣಿ, ತೋಡಿ, ಮುಖಾರಿ, 
ಮರಳಿ(?) ವಸಂತ, ಬೌಳಿ, ಧನ್ಯಾಸಿ, ಸೌರಾಷ್ಟ್ರ, ಗುಂಡತ್ರಿಮ, ರಾಮಕ್ರಿಯ, 
ಮೇಘ, ಕುರಂಜಿ,” ಈ ರಾಗಗಳಲ್ಲಿ ಆನೇಕ ಈಗಲೂ ಕರ್ನಾಟಕ ಸಂಗೀತದಲ್ಲಿ 
ಪ್ರಚಲಿತವಾಗಿವೆ. ಇಂತಹ ರಕ್ಷಿರಾಗಗಳಲ್ಲಿ ದೇವರನಾಮಗಳನ್ನು ಪಾರಮಾಡಿ 
ದಾಸ ಪರಂಪರೆಗೆ ಸೇರಿದವರು ಹಾಡುತ್ತ. ಪದೇ ಪದೇ ಕೇಳುವುದರಿಂದ ಜನರ 
ಕಿವಿಗೆ ಸಂಗೀತದ ಸಂಸ್ಕಾರವನ್ನು ಒದಗಿಸುತ್ತಿದ್ದರು. ಹಾಡುವ ದಾಸರೂ ಸಂಗೀತ 
ಶಾಸ್ತ್ರದಲ್ಲಿ ಪ್ರವೀಣರಾಗಿರಬೇಕಾಗಿರಲಿಲ್ಲ. ಸ್ಥೂಲವಾಗಿ ಆ ರಾಗದ ಸಂಚಾರವನ್ನು 
ತಿಳಿದಿದ್ದರೆ ಸಾಕಾಗಿತ್ತು. ಕೇಳುವವರೂ ಆ ಧಾಟಿಯನ್ನು ಮೆಲುಕು ಹಾಕಿ ಕಲಿತು 
ಬಿಡುತ್ತಿದ್ದರು. ಈ ಬಗೆಯಲ್ಲಿ ನಮ್ಮ ಮಹಿಳೆಯರು, ಯಾವ ಕ್ರಮವಾದ ಸಂಗೀತ 
ಶಿಕ್ಷಣವನ್ನೂ ಪಡಯದೆಯೇ, ದಾಸರ ಪದಗಳನ್ನು ರಾಗ ತಾಳಗಳ ಶುದ್ಧಿಯಿಂದ 
ಹೇಳಬಲ್ಲವರಾಗಿದರು ಮತ್ತು ಇದ್ದಾರೆ. ಆ ಧಾಟಿಯಲ್ಲಿ ಮತ್ತೊಂದು ಹಾಡನ್ನು 
ಕೇಳಿದರೆ ಆ ರಾಗವನ್ನು ಗುರುತಿಸುತ್ತಿದ್ದರು. ಹೀಗೆ ಕರ್ಣಾಟಕ ಸಂಗೀತದ ಕೆಲವು 
ರಕ್ತಿರಾಗಗಳ ಧಾಟಿ ಸಾಮಾನ್ಯ ಜನರಿಗೂ ಅರಿವಾಗುತ್ತಿತ್ತು. ಸ್ವರಜ್ಞಾನವಿಲ್ಲ 
ದಿದ್ದರೂ ರಾಗದ ಸ್ವರೂಪನ್ನು ಬಲ್ಲವರಾಗಿದ್ದರು. 

ದೇವರ ನಾಮಗಳನ್ನು ಹಾಡುವಾಗ ದಾಸರು ಸಂಗೀತದ ಆಂಶಗಳನ್ನು ವಿಸ್ತ 


wal 


ದಿಸಿ, ಕಲ್ಪಿತ ಸ್ಹ ರಗಳನ್ನಾ ಗಲಿ, ಬಾರಿ ಬಾರಿಗೆ ಉಚ್ಚರಿಸುವ “ಸಂಗಶಿ' ಗಳನ್ನಾಗಲಿ, 


141 


ದಾಸ ಚ 


ಹಾಕುತ್ತಿರಲಿಲ್ಲ. ಮಾತಿನ ಅರ್ಧವನ್ನು ಗ್ರಹಿಸಲು ಯಾವ ಅಡ್ಡಿ ಯೂ ಬರದಂತೆ 
ಸಂಗೀತದ ಅಂಶವನ್ನು ಹಿತವಾಗಿಯೂ ""ಮತವಾಗಿಯೂ ಬೆರೆಸ ಸುತಿ ದ್ದರು. ಮೇಲೆ 
ಉದಾಹರಿಸಿರುವ ಪುರಂದರದಾಸರ ವದ ಇದನ್ನೇ ಒತ್ತಿಹೇಳುತ್ತ ಡೆ. ಸಂಗೀತದ 
ಆರ್ಭಟವನ್ನು ಮಾಡುವವರಿಗೆ ಮತ್ತೊಂದು ಹಾಡಿನಲ್ಲಿ ಆವರು ಎಚ್ಚರಿಕೆ ಕೊಟ್ಟಿ 
ದ್ದಾರೆ | 


“ಕೇಳನೋ ಹರಿತಾಳನೋ 
ತಾಳಮೇಳಗಳಿದ್ದು ಪ್ರೇಮವಿಲ್ಲದಗಾನ 


ತಂಬೂರಿ ಮೊದಲಾದ ಅಖಿಲವಾದ್ಯಗಳಿದ್ದು 
ಕಂಬುಕೊಳಲು ಧ್ವತಿ ಸ್ವರಗಳಿದ್ದು 
ತುಂಬುರು ನಾರದರ ಗಾನ ಕೇಳುವ ಹರಿ 
ನಂಬಲಾರ ಈ ಡಂಭಕರ ಕೂಗಾಟ 


ನಾನಾಬಗೆಯ ರಾಗ ಭಾವ ತಿಳಿದು ಸ್ವರ 
ಜ್ಞಾ ನ ಮನೋಧರ್ಮ ಜಾತಿಯಿದ್ದು 
ದಾನವಾರಿಯ ದಿವ್ಯನಾಮ ರಹಿತವಾದ 
ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು 


ಅಡಿಗಡಿಗಾನಂದ ಬಾಷ್ಪ ಪುಳಕದಿಂದ 
ನುಡಿ ನುಡಿಗೆ ಶ್ರೀಹರಿಯೆನ್ನುತ 

ದೃಢ ಭಕ್ತರನು ಕೂಡಿ ಹರಿಕೀರ್ತನೆ ಹಾಡಿ 
ಕಡೆಗೆ ಪುರಂದರ ವಿರಲನೆಂದರೆ ಕೇಳ್ದ 


ಇಲ್ಲು ದಾಸರು ಕೀರ್ತನೆ ಹಾಡುವ ಮೂಲ ಉದ್ದೆ ೇೀಶವನ್ನೂ ಸಂಗೀತದ ಮಿತಿ 
ಯನ್ನೂಸ್ತ ಷ್ಟ ಪಡಿಸಿದ್ದಾ ರೈ.ತ್ನಾ ;ಗರಾಜರಂತಹಮಹಾನುಭಾವರಕ್ಷ ತಿಗಳನ್ನು ಹಾಡುವ 
ವಿದ್ವಾ ರ “ಹೀನ ಸಂಗೀತ ಸಾಹಿತ್ಯ'ಕ್ಕ ಮನಸೋತು, "ಡಂಭಕರ pA 
ವನ್ನು. ಈಗಿನ ಕಾಲದಲ್ಲಿ ಕೇಳಿ ಅನೇಕ ವೇಳೆ ನಾವೂ ಬೇಸರ ಗೊಳ್ಳುತ್ತಿಲ್ಲವೆ? 


ುಛಾದಿಗಳು 
ಕರ್ಣಾಟಕ ಸಂಗೀತದಲ್ಲಿ ತಾಳಲಯಗಳಿಗೆ ಮುಖ್ಯ ಸಾ.ನವಿದೆ. ಸಂಗೀತ 


ಸಲಿ 
ಕೃತಿ ರಚನೆಗಳಲ್ಲಿ ತಾಳನಿಬದ್ದ ತೆ ಎದ್ದು ಕಾಣುತ್ತದೆ. ನೃತ್ಯಕ್ಕಂತೂ ತಾಳವೆ 


142 


ದಾಸ ಸಾಹಿತ್ಯದ ಕೊಡುಗೆ 


ಜೀವಾಳ. ದಾಸರು ಹಾಡುವುದರ ಜೊತೆಗೆ ನೃತ್ಯವನ್ನೂ ಬೆರೆಸುತ್ತಿ ದ್ದ ಧಃ ಆದ್ದ 
ರಿಂದ ಅವರಿಗೆ ತಾಳಜ್ಞಾನ ಅಗತ್ಯವಾಗಿ ಬೇಕಾಯಿತು. ಪುರಂದರದಾಸರು ಆರಭಿ 
ರಾಗದಲ್ಲಿ ರಚಿಸಿರುವ “ಆಡಿದನೊ ರಂಗ ಆದ್ಭುತದಿಂದಲಿ ಕಾಳಿಂಗನ ಫಣೆಯಲಿ” 
ಅವರ ಲಯಜ್ಹಾ ನಕ್ಕೂ ಭರತನಾಟ್ಯದ ಪರಿಚಯಕ್ಕೂ ಉತ್ತಮ ನಿದರ್ಶನವಾಗಿದೆ. 

ಹಿಂದಿನ ಕಾಲದ ಸಂಗೀತ ಶಾಸ್ತ್ರಗಳಲ್ಲಿ ನೂರಕ್ಕೂ ಹೆಚ್ಚಾದ ತಾಳಗಳನ್ನು 
ಹೇಳಲಾಗಿದ್ದಿ ತೆಂದು ತಿಳಿಸಿದೆ. ಇವು ಕೇವಲ ಸಿದ್ದಾಂತದ ಲೆಕ್ಕಾಚಾರ. ಆದರೆ 
ಪುರಂದರದಾಸರೂ ಮತ್ತು ಅವರ ಗುರುಗಳೂ, ಇವನ್ನು ಏಳು ತಾಳಗಳಿಗೆ ಸೀಮಿತ 
ಗೊಳಿಸಿದರು: ಧ್ರುವ, ಮಠ್ಯ, ರೂಪಕ. ರುಂಂಪೆ, ತ್ರಿಪುಟ, ಅಟ್ಟ ಮತ್ತು ಏಕೆ. 
ಪ್ರತಿಯೊಂದಕ್ಕೂ ಐದು ಜಾತಿಗಳನ್ನು ನಿರ್ದೇಶಿಸಿದರು: ತ್ರ ಪ್ರ. ಚೆತುರಶ್ರ, ಮಿಶ್ರ, 
ಖಂಡ ಮತ್ತು ಸಂಕೀರ್ಣ--ಒಟ್ಟಿನರ 35 ವಿಧಗಳು. 

ಈ ಏಳು ತಾಳಗಳನ್ನೇ ಸಂಗೀತ ಶಾಸ್ತ್ರಜ್ಞ ರು ಸುಳಾದಿ ಸಪ್ಪತಾಳಗಳೆಂದು 
ಕರೆದರು. ಸುಳ ಅಧವಾ ಸಡಾ ಎಂಬ ಪದದ ವ್ಯಶ್ಸತ್ತಿವಾದಗ್ರಸ್ತವಾಗಿದೆ. ಆದರೆ 
ಈ ಸುಳಾದಿ ಸಪ್ತ ತಾಳಗಳಲ್ಲಿ ಹರಿದಾಸರು ಮಾಡಿರುವ ರಚನೆಗಳು. ಶ್ರೀಪಾದ 
ರಾದಿಯಾಗಿ- ಕರ್ಣಾಟಕ ಸಂಗೀತಕ್ಕೆ ಅವರ ವಿಶಿಷ ಸ ಕೊಡುಗೆಯಾಗಿದೆ. ಪುರಂದರ 
ದಾಸರು 64,000 ಸುಳಾದಿಗಳನ್ನು ತಮ್ಮ ಗುರುಗಳ ಅನುಗ್ರಹದಿಂದ ರಚಿಸಿರುವು 
ದಾಗಿ ಹೇಳಿಕೊಂಡಿದ್ದಾರೆ. ಒಂದು ಸುಳಾದಿಯಲ್ಲಿರುವ ಬೇರೆ ಬೇರೆ ಚರಣಗಳನ್ನು, 
ಐದು ಅಥವಾ ಏಳು ತಾಳಗಳಲ್ಲಿ. ಆದರೆ ಒಂದೇ ರಾಗದಲ್ಲಿ ಹೇಳಬೇಕು. ರಾಗ 
ಮಾಲಿಕೆಯಿರುವಂತೆ ಇದು ತಾಳಮಾಲಿಕೆಯಾಗುವುದು. ಅಂತಿಮವಾಗಿ ಎರಡು 
ಸಾಲುಗಳು... ಇವಕ್ಕೆ ಜತೆಯೆಂದು ಹೆಸರು... ಇಲ್ಲಿ ಸಾಧಾರಣವಾದ ದ್ವಿಪದಿಯನ್ನು 
ಹಿಂದೆ ಉಪಯೋಗಿಸಿದ ಎಲ್ಲ ತಾಳಗಳಲ್ಲಿ ಪ್ರಾಯಶಃ ಸಾಮೂಹಿಕವಾಗಿ ಹೇಳಬೇಕು. 
ಈ ಜತೆಯಲ್ಲಿ ಸುಳಾದಿಯ ಮುಖ್ಯಭಾವವೂ ಅಂಕಿತವೂ ಅಡಕವಾಗಿರುವುದು. ಇದ 
ರಲ್ಲಿ ರಾಗದ ಎಸ್ವಾರವಿಲ್ಲ.._.ಕೇವಲ ತಾಳಬದ್ದ ವಾದ ಭಜನೆಯ ರೀತಿಯಲ್ಲಿ ಹೇಳು 
ತ್ತಿದ್ದಂತೆ ಕಾಣುತ್ತದೆ. ಕೆಲವು ವೇಳೆ ಬೇರೆ ಬೇರೆ ಚರಣಗಳಿಗೆ ಬೇರೆ ಬೇರೆ ರಾಗ 
ಗಳನ್ನು ಉಪಯೋಗಿಸುತ್ತಿದ್ದಂತೆ ಕಾಣುತ್ತದೆ. ನೃತ್ಯಕ್ಕೂ ಅಳವಡಿಸಿ ಕೊಂಡಂತೆ 
ಕಾಣುತ್ತದೆ. ಹದಿನೇಳನೆಯ ಶತಮಾನದಲ್ಲಿದ್ದ ವೆಂಕಟಮಖಿಯೂ 18ನೆಯ ಶಶ 
ಮಾನದಲ್ಲಿದ್ದ ತುಲಜಾಜಿ ಮಹಾರಾಜರೂ, 19ನೆಯ ಶತಮಾನದಲ್ಲಿದ್ದ ಸುಬ್ಬ 
ರಾಮ ದೀಕ್ಷಿತರೂ ತಮ್ಮ ಗ್ರಂಥಗಳಲ್ಲಿ ಈ ಸುಳಾದಿಗಳನ್ನು ಪ್ರಸ್ತಾಪಿಸಿದ್ದಾರೆ. 
ಪುರಂದರದಾಸರ ಹೆಸರನ್ನು ಹೇಳಿ ಅವರ ಒಂದೆರಡು ಸುಳಾದಿಗಳ ಲಕ್ಷಣಗಳನ್ನು 
ವಿವರಿಸಿದ್ದಾರೆ. ಅಂದಿನವರಿಗೂ ಇವುಗಳನ್ನು ಹಾಡುವ ರೀತಿ ಸಂಗೀತಾಭ್ಯಾಸಿಗಳಿಗೆ 
ತಿಳಿದಿತ್ತೆಂದು ಕಾಣುತ್ತದೆ. ಆದರೆ ಈಗ ಆ ರೀತಿಯಲ್ಲಿ ಹಾಡುವವರೇ ಎರಳ. 


143. 


ದಾಸ ಸಾಹಿತ್ಯ 


ಹರಿದಾಸರ ಮತ್ತೊಂದು ವಿಶಿಷ್ಟ ರಚನೆ ಅವರ ಉಗಾಭೋಗಗಳು. ಈ 
ವದದ ವ್ಯತ್ಸತ್ಲಿಯ ವಿಚಾರದಲ್ಲಿಯೂ ಮಾಜ ದಗಳಿವೆ. ಸರಳ ರಗಳೆಯ ರೀತಿ 
ಯಲ್ಲಿ, ಕೇವಲ ಲಘುವಾದ ತಾಳ ಮಾತ್ರವಿದ್ದು ಕೆಲವೇ ಸಾಲುಗಳುಳ್ಳ ಕೃತಿ ಇದು. 
ಪಲ್ಲವಿ ಅನುಪಲ್ಲವಿಗಳಿಲ್ಲ. ರಾಗ ತಾಳಕ್ಕಿಂತಲೂ, ಇದರಲ್ಲಿನ ಸಾಹಿತ್ಯ --ಉಪಬೇಶ, 
ಆದೇಶ. ವಿಚಾರ ಪ್ರಚೋದನೆ ಇದರ ಮುಖ್ಯ ಅಂಶ. ಈ ಪದ ಉದ್ದಾ ಹ, 
ಅಂದರೆ ರಾಗಾರಂಭ. ಮೇಳಾಪಕ, ಅಂದರೆ ಆ ರಾಗವನ್ನು LU ಕೂಡಿಸು 
ವುದು. ಧ್ರುವ ಅಂದರೆ ಸಿ ಸ್ಲಿರವಡಿಸುವುದು, ಆಭೋಗ, 1 ರಾಗದ ಜೀವ ವ ಸ್ವರ 
ಸಂಚಾರದಿಂದ ಸುಖ ಪಡುವುದು--ಹೀಗೆ ಉದ್ದಾ ಹದಿಂದ 
ರಾಗಲಾಪದ ರೀತಿ ಉದ್ದಾ _ಹಾಬೋಗ ಅಥವಾ ಉಗಾಭೋಗವಾಯಿತೆಂದು ಕೆಲ 
ವರ ವಾದ. ರಾಗಾಲಾಪನೆಯಲ್ಲಿ ಅರ್ಥವಿಲ್ಲದ ತ-ರ-ನ-ನ ಮುಂತಾದ ಅಕ್ಷರಗ 
ಳನ್ನೂ, “ತಾನ'ದಲ್ಲಿ ತೊಂ, ನೊಂ.. ಇತ್ಯಾದಿ ಅಕ್ಷರಗಳನ್ನೂ ಉಚ್ಛ ಕ ರಿಸುವುದಕ್ಕೆ 
ಗ ಗಂಭೀರವಾದ ಅರ್ಥವನ್ನೊ ಳಗೊಂಡ ಒಂದು ಗದ್ಯ ವನ್ನು ರಾಗ ಪ್ರಸ್ತಾ ರ 
ದೊಂದಿಗೆ ಹಾಡುವುದು ಇದರ ಸ ರೂಪವೆಂದು ಕೆಲವು ವಿದ್ಧಾ 0 ಅಭಿಪ್ಪಾ ಯ 
ಅಂದರೆ ಇದರಲ್ಲಿಯೂ ಸಂಗೀತಕ್ಕೆ ಪ್ರಾಶಸ್ತ ದ್ಯ ಕೊಟ ಂತಾಯಿತು. ಉಗಾಭೋಗ 
ಗಳನ್ನು ಸಾಂಪ್ರದಾಯಿಕವಾಗಿ ಹಾಡುವ ರೀತಿಯೂ ಈಗ ಲುಪ್ತವಾಗಿದೆ. ಇದನ್ನು 
ಹಿಂದೆ ಹೇಗೆ ಹೇಳುತ್ತಿದ್ದರೋ ಅದು ಅಸ್ಪಷ್ಟವಾಗಿ ಈಗ ನಮಗೆ ಗೊತ್ತಿಲ್ಲ.ಸಂಗೀತ 
ಜ್ಞ ರೂ, ಹರಿದಾಸ ಸಾಹಿತ್ಯಾ ಭಿಮಾನಿಗಳೂ ಸಂಶೋಧನೆ ನಡೆಸಲು ಇದೊಂದು 
ವಿಷಯ. 

ಹರಿದಾಸರು ಕರ್ಣಾಟಕದಲ್ಲಿ ಈ ನಾಲ್ಕು ಶತಮಾನಗಳಾಗಿ. __ಇತ್ತೀಚಿನವ 
ರೆಗೂ; ನಮ್ಮ ಜನರ ಜೀವನವನ್ನು ಉತ್ತಮಗೊಳಿಸಲು, ಮಹತ್ವ ಪೂರ್ಣವಾದ 
ಸೇವೆಯನ್ನು ಸಲ್ಲಸಿ ಕೃತಕೃತ್ಯ ರಾಗಿದ್ದಾರೆ. ಜನಾರ್ದನನ ಸೇವೆಯನ್ನು ಜನತೆಯ 
ಸೇವೆಯ ಮೂಲಕ ಸಲ್ಲಿಸಿದ್ದಾರೆ. ಧರ್ಮಜಾಗೃತಿಯನ್ನುಂಟು ಮಾಡಿದ್ದಾರೆ. ಜನ 
ರಲ್ಲಿ ಭಗವದ್ಭಕ್ತಿ ಮೂಡುವಂತೆ ಪ್ರಯತ್ನಿ ಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ 
ವಾದ ಕಾಣಿಕೆಯನ್ನು ಒಪ್ಪಿಸಿದ್ದಾರೆ. ಪಾಮರರಲ್ಲಿ ಸಾಹಿತ್ಯಾಭಿರುಚಿಯನ್ನು ಬೆಳಸಿ 
ದ್ದಾರೆ... ಉತ್ತಮ ಸಂಗೀತದಲ್ಲಿ ಅವರಿಗೆ ಪರಿಚಯವಿರುವಂತೆ ಮಾಡಿದ್ದಾರೆ. ಯಾವ 
ಭೇದ ಭಾವವೂ ಇಲ್ಲದೆ ಜನರ ಮಧ್ಯೆ ಓಡಾಡಿ. ಎಲ್ಲರನ್ನೂ, ವಿಶೇಷವಾಗಿ ನಮ್ಮ 
ಮಹಿಳೆಯರನ್ನು. __ಸುಸಂಸ್ಕೃತರನ್ನಾಗಿ ಮಾಡುವ ಉದಾತ್ರ ಪ್ರಯತ್ನ ವನ್ನೂ ನಿಸ್ವಾ 
ರ್ಥತೆಯಿಂದ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಪೋಷಣೆಗಳಿಗೆ ಹರಿ 

ದಾಸರ ಸೇವೆ ಚಿರಸ ಒರಣೀಯವಾಗಿದೆ. 


144 


ಸವೂಸ್ಷೆ 


ಒಬ್ಬಿಬ್ಬರು ಶಾಸನ ಕವಿಗಳೂ, ದುರ್ಗಸಿಂಹ, ರುದ್ರಭಟ್ಟ ಇವರನ್ನು ಬಿಟ್ಟರೆ 
ದಾಸರ ಕಾಲಕ್ಕೆ ಮುಂಚೆ, ಬ್ರಾಹ್ಮಣ ಕವಿಗಳು, ಹೆಚ್ಚಾಗಿ ಕನ್ನ ಡದಲ್ಲಿ ಗ್ರಂಥಗಳನ್ನು 
ಬರೆಯಲಿಲ್ಲ. ದಾಸರನ್ನು ಹಿಂದೆ ಗ್ರಂಥಕಾರರೆಂದು ಕರೆಯಲಿಲ್ಲ. ಆದರೆ ಅವರ 
ಕೊಡುಗೆ ಕನ್ನಡ ನಾಡಿನಲ್ಲಿ ಅತಿಶಯವಾದ ಜನಪ್ರಿಯತೆಯನ್ನು ಪಡೆದಿದೆ. ಇಲ್ಲಿನ 
ಮೂರೂ ಪ್ರಬಂಧಗಳಲ್ಲಿ ದಾಸಸಾಹಿತ್ಯ ಹೇಗೆ ಹುಟ್ಟಿತು, ಯಾವ ಸ್ವರೂಪವನ್ನು 
ತಾಳಿತು, ಪ್ರಕಾರಗಳೇನು, ಆ ಸಂಪ್ರದಾಯ ಈಗಲೂ ಜೀವಂತವಾಗಿ ಹೇಗೆ ನಡೆದು 
ಕೊಂಡು ಬಂದಿದೆ ಎಂಬುದನ್ನು ಕಾಣಬಹುದು. 


ಹನ್ನೆರಡನೆಯ ಶತಮಾನ ಎರಡು ಬಗೆಯ ಭಕ್ತಿ ಪಂಥಗಳಿಗೆ ನೆಲಸಾಯಿತು. 
ಶತಮಾನ ಕಾಲ ಏನು ಮಾಡೀತು? ಜನಜೀವನದಲ್ಲಿ ಜೈನ ಬೌದ್ದ ಪ್ರಭಾವಗಳು 
ಪ್ರಾಧಾನ್ಯವನ್ನು ಪಡೆದಿದ್ದು ಸ್ವಲ್ಪಮಟ್ಟಿಗೆ ಸರಸತೆಯನ್ನೂ ವಿಲಾಸವನ್ನೂ ಆವ 
ರೆಗೂ ವಹಿಸಿದಂತೆ ಕಾಣುತ್ತದೆ. ವೈದಿಕ ಸಂಪ್ರದಾಯದಲ್ಲಿ ಶಂಕರಾಚಾರ್ಯರು 
ಪ್ರಚಾರ ಮಾಡಿದ ಅದ್ವೈ ತವಾದ ಕೂಡ ಸಂಸಾರ ಜೀವನದ ಯಾವ ಸುಖ... 
ಸಂತೋಷಗಳಿಗೂ ವಿಶ್ವಾಸ ತೋರದಂತೆ ಕೇವಲ ಆಧ್ಯಾತ್ಮಿಕ ಕಲ್ಪನೆಯಲ್ಲಿ ರುಚಿ 
ಹರಿಸಿತ್ತು. ಅಲ್ಲಿಯೂ ಒಂದು ಬಗೆಯ ಸಂನ್ಮಾಸೆಮಾನ್ಯವಾದ ಒಂದು ರೀತಿಯಾಗಿ 
ಜೀವದಲ್ಲಿ ನಿರಾಸಕ್ತಿ ತರುವ ಪಂಥವೇ ಇತ್ತು. ಧರ್ಮ, ಮತ, ಎಂದಾಗ ಶಂಕ 
ರರು ಮಾಯಾವಾದ, ನಿರ್ಗುಣಬ್ರಹ್ಮ ಸಾಧನೆ, ದಿನಚರಿ ಜೀವನದ ನಿರಸನ, ಆಸ್ತಿಕ 
ವೆನ್ನುತ್ತಿದ್ದ ಧರ್ಮಕ್ಕೆ ಲಕ್ಷಣದಂತೆ ಕಂಡಿತು.* ಬೌದ್ಧರ ಪ್ರಭಾವ ಸ್ವಲ್ಪ ಹೆಚ್ಚು- 
ಕಡಮೆ ಪೂರ್ತಿಯಾಗಿ ಕಾಣದಾಗಿ ಜೆ ನರ ಪ್ರಾಶಸ್ತ್ಯ ಕೆಲವು ಶತಮಾನಗಳ ಕಾಲ ಇಲ್ಲಿ 
ಪ್ರಭಾವಗೊಂಡಿತು. ಇಲ್ಲಿಯೂ ಲೋಕ ಜೀವನಕ್ಕೆ ಹೆಚ್ಚು ಪುರಸ್ಕಾರವಿರಲಿಲ್ಲ. 
ಕವಿತೆ, ಶಿಲ್ಪ ಮುಂತಾದ ಸುಂದರ ಕೃತಿಗಳು ನಿರ್ಮಾಣವಾಗಿ ಜನಗಳಲ್ಲಿ ಅಧ್ಯಾತ್ಮ 
ಸಾಧನೆಯಲ್ಲಿ ಆಸಕ್ತಿ ಉಳಿಸಿದ್ದರೂ ಕರ್ಮರೂಢವಾದ ಸಂಸಾರವನ್ನು ಸರ್ವಥಾ 
ತ್ಯಾಗ ಮಾಡತಕ್ಕುದ್ದು, ಇದರಲ್ಲಿ ಹುರುಳಿಲ್ಲ, ಇಲ್ಲಿನ ಸುಖ ಸಂತೋಷ ಸರ್ವಧಾ 





re, ಜೀ 


* ಯಾವುದನ್ನೂ ಪೂರ್ತಿ ತತ್ವದರ್ಶನವೆನ್ನು ಶ್ರೇವೊ ಅಲ್ಲಿ ಇದು ತಥ್ಯವಾದೀತು. ಆದರೆ ಹೊರ 
ಜಗತ್ತು ವಾಸ್ತವವಾಗಿ ಇರುವವರೆಗೂ ಅದನ್ನು ಮಿಥ್ಯಾ, ಮಾಯೆ ಎನ್ನುವುದು ಕಷ್ಟವಾಗುತ್ತದೆ. 


10 145 


ದಾಸೆ ಸಾಹಿತ್ಯ 


ಸಾರವಿಲ್ಲದ್ದು, ಲೋಕ ಜೀವನದ ತ್ಯಾಗ ಪ್ರಥಮ ಕರ್ತವ್ಯ ಎಂಬಂತಹ ಭಾವನೆ 
ಬೆಳೆದು, ಉಪ್ಪು ಹುಳಿ ಕಾರ ತಿನ್ನುವ ಜನತೆಗೆ, ಬದುಕಿನಲ್ಲಿ ಯಾವ ಸಂತೋಷವನ್ನೂ 
ಬಯಸತಕ್ಕುದಲ್ಲವೆಂಬ ಭಾವ ತಂದಿತು. ಶಿಲ್ಪ ಚಿತ್ರಗಳು ಕೂಡ ನಿರಾಭರಣ 
ಸೌಂದರ್ಯದ ತಪಸ್ಪಿಗೆ-ಕನ್ನಡ ದೇಶದಲ್ಲಿ, ದಿಗಂಬರ ಸಂಪ್ರದಾಯಕ್ಕೆ. ಎಡೆ 
ಕೊಟಿ ತ್ತು. ಜೈನ ರಾಜಮಹಾರಾಜರೂ ವರ್ಣಾಶ್ರಮ ಧರ್ಮಗಳೂ ಪೂಜೆ ಪುರ 
ಸ್ಕಾರಗಳೂ ಹಬ್ಬ ನೋಂಪಿಗಳೂ ಬಳಕೆಯಲ್ಲಿದ್ದರೂ ಮೂಲಭೂತವಾದ ತತ್ವ 


3 
ಪವತಿ, ಇವನು. ನಿರಾಕರಿಸಿತು. ವೆದಿಕ ಸಂಪ ,ಬಾಯಕೆ ಸೇರಿದ ಚಾಲುಕ್ಕರು ಶೈವ, 
ಡೆ ಗ್ರ) ಒಂ ಶಿ ಲ 


ವೈಷ್ಣವ ಎರಡೂ ಪಂಥಗಳನ್ನು ಒಪ್ಪಿ ಕೊಂಡವರಾದ್ದರಿಂದ, ಚಿತ್ರ ಶಿಲ್ಪ ಸಂಗೀತ 
ವಾಸ್ತುನಿರ್ಮಾಣಗಳ ಬೇರೆ ಮುಖವನ್ನು ಕಾಣಿಸಿದರು. ಅವತಾರದ ಕತೆಗಳು ಜನ 
ರಲ್ಲಿ ಪ್ರಚಾರವಾದವು. ಸ್ವರ್ಗ ಸುಖಾದಿಗಳ ಕಲ್ಪನೆ, ಗಂಧರ್ವ ಅಪ್ಸರೆಯರ ಚಿತ್ರಣ, 
ಶಿಲ್ಲ, ಬಾದಾಮಿಯಂತಹ ಗುಹಾಲಯಗಳಲ್ಲಿ. ಭೂಮಿಯನ್ನು ಸೀಳಿಕೊಂಡು 
ಆ ಮಾತು ಒಪ್ಪದಿದ್ದರೆ ಭೇದಿಸಿಕೊಂಡು ಸಸ್ಯವರ್ಗ ಹುಟ್ಟುವಂತೆ. -ಕಂಡವರಿಗೆ 
ಹೇಗೆ ಗಂಡು ಹೆಣ್ಣು ಮನುಷ್ಯರ, ದೇವ, ದೇವತೆಗೆಳ, ಜೊತೆಕತೆಗಳು ಜನಕ್ಕೆ ಪ್ರಿಯ 
ವಾದ ಹಾಗೆ ಕಾಣುತ್ತದೆ*. ಬಾದಾಮಿಯ ಎದುರು ಬದುರು ಸಾಲಲ್ಲಿದ್ದ 
ಮೂರ್ತಿಶಿಲ್ಪಗಳ. ಈಗ ಎಲ್ಲ ಇಲ್ಲವಾದರೂ ಈ ಜೊತೆ ಚಿತ್ರಗಳನ್ನು ಕಾಣಿ 
ಸಿದ್ದನ್ನು ಕಾಣಬಹುದಾಗಿತ್ತು. ಅವುಗಳಲ್ಲಿ ಅಬ್ಬರ ಕೂಗಿಲ್ಲ. 

ಈ ನಾಡಿನಲ್ಲಿ ಎಂದಿಗೇ ಆಗಲಿ, ಐಹಿಕ ಸುಖಭೋಗಕ್ಕೇ ಪ್ರಾಧಾನ್ಯ ಕೊಡ 
ಲಿಲ್ಲವೆಂಬುದು ನಿಜ, ನಾಲ್ಕು ಪುರುಷಾರ್ಥಗಳಿಗೆ, ಅದರಲ್ಲಿ ಮೊದಲ ತ್ರಿವರ್ಗಕ್ಕೆ 
ಬೆಲೆ ಇದ್ದೇ ಇತ್ತು. ಕಾಮ ಅರ್ಥಗಳ ಸಾಧನ ತಪ್ಪಲ್ಲ. 

“ಧರ್ಮಾವಿರುದ್ದೋ ಭೂತೇಷು ಕಾಮೋಸ್ಮಿ”.. ಕಾಮದಲ್ಲಿ ನಾನಿದ್ದೆ ನೆ 
ಎಂಬ ಗೀತಾವಾಕ್ಯವೇ ಧರ್ಮಾಯಾತ್ತವಾಗಿ ಲೋಕವನ್ನು, ಸುಖಭೋಗಗಳನ್ನು 
ಬಯಸಬಹುದು. ಸಾಧಿಸಬಹುದೆಂಬ ಎಶಾ ಸ ಪುನಃ ಹುಟಿ ದ ಹಾಗೆ ಕಾಣುತ್ತದೆ: 
ಎಷ್ಟು ಯಮ, ನಿಯಮ, ಸಂಯಮ ಶಿಷ್ಟ ಸಾಮಾನ್ಯರಿಗೆ ? ನಗೆಸಂತೋಷಗಳ 
ಅಗತ್ಯ ಎಷ್ಟು ಲೋಕದಲ್ಲಿ? ಮನುಷ್ಯನ ದಿನಜೀವನದಲ್ಲಿ ನಂಬಿಕೆ, ಇವು ಒದಗಿಸುವ 
ಹರ್ಷ ಉತ್ಸಾಹಗಳ ನಂಬಿಕೆ, ಸಾಧನೆ, ಬೆಲೆಯಿಲ್ಲದವುಗಳಾದರೆ ಬದುಕು ಬಡವಾಗು 
ತ್ತಿತ್ತು. ಅದುದರಿಂದ ಬಹುಶಃ ವಿಷ್ಣು, ಶಿವ ಎಂಬ ಕಲ್ಪನೆಗಳು ಪುನಃ ಮೇಲೆದು ನಿಂತು 
ವೈದಿಕ ಸಂಪ್ರದಾಯದ ಪರವಾಗಿ ಇವು ಒಣಕಲು ದೇವತೆಗಳಲ್ಲ--ಈ ಎರಡು 
ಮಹಾ ದೇವತೆಗಳಿಗೂ ಹೆಂಡತಿ ಮಕ್ಕಳು, ಕೈಲಾಸ ವೈಕುಂಠಗಳು, ಕೃಪಾವಿಲಾಸ, 


1 


ಲಿ 

ದಿ 

ಲ 
ಎವಿ 


* My Kingdomis of the Heaven ಎಂದು ಯೇಸೂ ಒತ್ತಿ ಹೇಳಿದ್ದೂ ಅದೇಯ. 


146 


ಸವೂಕ್ಷೆ 


ಕಾರುಣ್ಯ ಇವೆ. ಎಲ್ಲಕ್ಕೂ ಹಿನ್ನೆಲೆಯಾಗಿ ಅಂತರ್ಯಾಮಿಯಾಗಿ ಮೇಲ್ಪಟ್ಟು, ಅರಂಭ 
ದಲ್ಲಿ ಕೊನೆಯಲ್ಲಿ ಈ ದೇವತೆಗಳು._ಇವರದೋ ಅವರದೋ ಮಾತ್ರ, ಮತಗಳಲ್ಲಿ 
ಪ್ರಾಧಾನ್ಯ-- ಲೋಕದ ಬದುಕನ್ನು ಗತಿಯನ್ನು ಕಾಯುತ್ತಾರೆ. ನಿಯಮಿಸುತ್ತಾರೆ. 
ಪ್ರತಿಯೊಂದು ಜೀವವೂ ಆ ಕೃಪೆಗೆ ಯೋಗ್ಯ. ತನ್ನನ್ನು ತಾನು ಆ ಕೃಪೆಗೆ ಅರ್ಹ 
ವಾಗಿ ಮಾಡಿಕೊಳ್ಳುವ ಅವಕಾಶ, ದಾರಿ, ಉಂಟು. ಶ್ರದ್ದ ಭಕ್ತಿ ನಿಷ್ಠೆ ಮಾತ್ರ ಬೇಕು, 
ಅವು ನಿಚ್ಚಳವಾಗಿರಬೇಕು ಎಂಬ ಭಾವನೆ ಕಾಣುತ್ತದೆ. ಶಿವ, ರುದ್ರ ಎರಡೂ 
ವೇದಕಾಲದಿಂದಲೂ ಹೆಸರಾದ ದೇವತೆಗಳು. ಎಷ್ಟು ಸೂರ್ಯದೇವತೆಯ ಒಂದು 
ಪ್ರಕಾರವಾಗಿ ಹರಿ, ಎಷ್ಟು, ಸವಿತೃ, ಮಿತ್ರ, ವರುಣ, ನಾರಾಯಣ ಮುಂತಾದ- 
ಎಲ್ಲ ದೇವತೆಗಳ ಲಕ್ಷಣಗಳನ್ನೂ ಶಕ್ತಿಗಳನ್ನೂ ತುಂಬಿಕೊಂಡು ಅನೇಕ ಪುರಾಣಗ 
ಳನ್ನು ಸೃಷ್ಟಿಸಿ ಆಶ್ರಯಕೊಟ್ಟೆದೆ. ಮಹಾಭಾರತ ಭಾಗವತಗಳ ಕಾಲದಿಂದ, ವಿಶೇಷ 
ವಾಗಿ, ಕೃಷ್ಣಪ್ಪಾಮುಖ್ಯತೆಯೊಂದು ಜೊತೆಗೆ ಬೆಳೆಯುತ್ತದೆ. ಹಿಂದಿನ ಯಾವು 
ದನ್ನೂ ಬಿಟ್ಟುಕೊಡದ ಕೆಲವು ಜನ ಇಂದ್ರಪೂಜೆ ವಿಷ್ಣುಪೂಜೆ ಎರಡನ್ನೂ ಸಮ 
ರಸವಾಗಿ ಹೊಂದಿಸುವಂತೆ ಇಂದ್ರಉಪೇಂದ್ರರೆಂಬಂತೆ ಇವರನ್ನೂ ಕಲ್ಪಿಸಿಕೊಂಡಿತು, 
ದೇವತೆ, ರಾಕ್ಷಸ ಅಧವಾ ಅಸುರ* ಕಲ್ಪನೆ ಮೊದಲಿನಿಂದಲೂ ಇದ್ದು ದರಿಂದ 
ರಾಕ್ಷಸರ ದಮನ ಇವುಗಳ ಕಾರ್ಯವಾಯಿತು. ಈ ಕಾರ್ಯಕ್ಕಾಗಿ ಅನೇಕ 
ಅವತಾರಗಳನ್ನು ಎತ್ತಿ ಎಷ್ಟು ಬೇರೆ ಬೇರೆ ರೂಪಗಳಲ್ಲಿ ಸ್ವರ್ಗದಿಂದಿಳಿದು ಬಂದು 
ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದ ಎಂಬ, ಎಷ್ಟು ಸಾಹಸದ ಕಥೆ ಬೆಳೆದು, ಈ ಅವ 
ತಾರಗಳ ಸಂಖ್ಯೆ ಮೊದಲು ಎಷ್ಟೆಷ್ಟೋ ಇದ್ದು, ಕಡೆಗೆ ಹತ್ತು ಆಗಿ ಗ್ರಾಹ್ಯವಾಯಿತು. 
ಶಿವನೂ ಭಕ್ತರ ಸಜ್ಜನರ ಉದ್ದಾರಕ್ಕಾಗಿ ದುಷ್ಟನಾಶಕ್ಕಾಗಿ ಭಕ್ತೋದ್ಧಾರಕ್ಕಾಗಿ, 
ಲೋಕದಲ್ಲಿ ಅವತರಿಸಬೇಕಾದ ಅಗತ್ಯ ಹುಟ್ಟಿ ಅವನ ಇಪ್ಪತ್ತೈದು (ಪಂಚವಿಂಶತಿ) 
ಲೀಲೆಗಳೆಂಬಂತಹ ಕ್ರಿಯಾಕಲಾಪದಲ್ಲಿ ತೊಡಿಗಿತು. ನಿರ್ಗುಣ ಬ್ರಹ್ಮದ ಸಕಲ 
ಕರ್ಮಾತೀತ, ಸಮಸ್ತ ಗುಣಾಶೀತವಾದ ಪಂಚಮಗತಿಯನ್ನೂ ಸೇರಿ ತೀರ್ಥಂಕ 
ರತ್ಹವನ್ನು ಸಾಮಾನ್ಯ ಜನ ಮುಟ್ಟುವುದು ಕಷ್ಟವಾಗಿತ್ತು. ಸೃಷ್ಟಿ ಸಂಬಂಧದಲ್ಲಿ 


ವಾವ ಬಜ 


* ಪಾರಸೀಕರ ಪ್ರಥಮ ದೇವತೆ ಅಹುರಮಸ್ಥ, ಅಹುರ - ಆ ದೇವತೆಗೆ ಸಂಬಂಧಿಸಿದಂತೆ 
ನಮ್ಮಲ್ಲಿ ಬೆರೆಯಲ್ಲಾ ಬಂದಾಗ ಅಸುರ ಆಯಿತು. ಇವರು ಮಾಡಿಕೊಂಡುದು ಸ್ವರ ವರ್ಗ. ಕೆಲವು 
ಕಾಲ ವರುಣ ದೇವತೆ ಅಧಿಕವಾಗಿಯೇ ಉಳಿದಿತ್ತು. ಅಹ್ರಿಮಾನ್‌ ಎಂಬ ಅಹುರಮಸ್ಥನ ಪ್ರತಿ 
ಯೋಧಿ ಅರ್ಯಮಾನ್‌ ಎಂಬುದಾಗಿ ಇಲ್ಲಿ ಪರಿಣಾಮಗೊಂಡಿತೇಮೋ, ಅದನ್ನು ಪರಿಶೀಲಿಸಬೇಕು. 
ಆಹುರಮಸ್ಥ ಎಹಾರ್‌ಮಸ್ಕ್‌ಜೀಯೆಲ್ಲಿರುವಂತೆ ಇಂದಿಗೂ ಪಾರ್ಸಿಗಳಲ್ಲಿದೆ. ಅವರ ಪ್ರತಿ 
ಯಾದ ಅಕ್ರಿಮನ್‌ ಆಗಲಿ, ಉತ್ತರ ಕಾಲದಲ್ಲಿ ಆದೇಶಗಳಲ್ಲಿ ಬೆಳೆದ ಸೇತನ್‌ (ಸೈತಾನ್‌) ಶಕ್ತಿ 
ಗಳೇ ಆಗಲಿ ಸಮನಾದ ಶಕ್ತಿಯ ಪ್ರಯೋಗ ನಮ್ಮಲ್ಲಿ ಬೆಳೆಯಲಿಲ್ಲ. 





147 


ದಾಸ ಸಾಹಿತ್ಯ 


ಈ ಮೂರು ದೇವರ ಮೂರು ಕ್ರಿಯಾವ್ಯಾಪಾರಗಳು (Functions) ಎಂದುಕೊಂಡು 
ತ್ರೈ ಮೂರ್ತ್ಯಾತ್ಮಕವಾದ ಬ್ರಹ್ಮ ಎಷ್ಟು ಮಹೇಶ್ವರರ ಕಲ್ಪನೆಯನ್ನು ಪ್ರತಿಷ್ಠಾಪಿಸ 
ಲಾಗಿತ್ತು. ಈ ದೇವಲೋಕ ಮತ್ತು ಅದರ ಸಾಧನೆ ಎಲ್ಲರ ಆಸೆಗೂ ಒದಗಬಲ್ಲ 
ದೆಂಬ ಆಲೋಚನೆ ಬಂದ.ಗ ಆ ಸಂಬಂಧದಲ್ಲಿ ಪೂಜೆ, ಆರಾಧನೆ -ಆ ಬಗೆಯ 
ಆಗಮ ನಿವೇದನೆ ನಿರ್ದಿಷ್ಟವಾಗಿ ಗೊತ್ತಾದಾಗ... ಅದು ಪೂಜ್ಯ,ವ್ಯಕ್ತಿಗಳು ಪ್ರತಿಯೊ 
ಬ್ಬರೂ ಪೂಜೆ ಸಲ್ಲಿಸುವವರು, ಒಂದೊಂದೂ ಒಂದೊಂದು ಜೀವ,ಜೀವವೇನು ಒಂದು 
ಆತ್ಮ. ಎಂಬಂತೆ ಭಾವ ಬೆಳೆದಾಗ..._ಕಲ್ಪನೆಗೆ ಎರಡು ಮಟ ಶೆ ಬಂದ ಹಾಗಾಯಿತು. 
.ಪೂಜಾರಿಯ ಜೀವಕ ಷ್ಣನೋ ಶಿವನೋ? ಅವನ ಅನುಗ್ರಹ ಪ್ರಸಾದ ಪಡೆಯು 
ವುದೋ, ಸಾಯುಜ್ಯವನ್ನೋ ಸಾಮೀವ್ಯವನ್ನೋ ಸಾಲೋಕ್ಯವನ್ನೋ ಬಯಸು 
ವುದೊ? ದಿನಜೀವನದ ಸಫಲತೆಗೆ ಇದು ಅವಶ್ಯ ಎಂಬ ಅವಕಾಶ ಉಂಟುಮಾಡಿ 
ಕೊಟ್ಟಿತು. ವರಮದೇವವತೆಗಳಾಗಿ ವಿಷ್ಣು ಶಿವ ರೂಪಿತರಾದಾಗ ಅವರ ಪೂಜೆ 
ಆರಾಧನೆ, ವ್ಯಕ್ತಿಗಳ ಭಕ್ಕಿಗೆ ಸಂಬಂಧಿಸಿದಂತೆ. ಜಿನನ ವಿಷಯದಲ್ಲಿ ಈ ಭಕ್ತಿಯಂಧ 
ಆಪ್ತಬಾಂಧವ್ಯ ದೂರೂಹ್ಯವೇ ಅಶಕ್ಕವೇ! 


ಮೆಚ್ಚ ಗಡ, ಮುಳಿಯೆ ಗಡ, ಬಗೆ 

ಬೆಚ್ಚಿರೆ ಬೇಟಾಗೆ, ನಿನ್ನ ಪದದೊಳ್‌ ಮನುಜಂ 
ಗುಚ್ಚಗತಿ ನೀಚಗತಿ ವಡೆ 

ವಚ್ಚ ರಿ ಕಣ್ಣೆಅವ ತೆಅನನಅಕಿಪೆನಗರ್ಹಾ 


ಎಂಬ ಪ್ರಾರ್ಥನೆ ಸಲ್ಲುವಾಗ ಭಕ್ತಿಯ ಕೇವಲ ಪ್ರೇಮಲಭಾವ ಅಶಕ್ಕ. ಎಲ್ಲ 
ದೇವರ ಪದವಿಗಿಂತ ಮೇಲಾದ್ದು ಜಿನನ ಪದವಿ. ನೀವೇನೇ ಮಾಡಿಕೊಳ್ಳಿ, ನಿಮ್ಮ 
ಸಂತೋಷ. ಜೀವನಿಗೆ ಇದಾವುದೂ ಬೇಕಿಲ್ಲ, ಪಂಚಮ ಗತಿಗೆ ಸಂದಿರುವ ಅವನು 
ಲೋಕದ ನಿಂದೆಪೂಜೆಗಳಿಗೆ ಮೇಲ್ಪಟ್ಟ ತವನು. ಶಿವ ಎಷ್ಟು ಗಳೂ ಒಂದು ಮಟ್ಟ 
ದಲ್ಲಿ ಪರಮರೇ. ಇವರನ್ನು ಸಮೀಪಿಸಬಹುದು, ಒಲಿಸಬಹುದು, ಇವರ ಪ್ರಸಾದ 
ಪಡೆಯಬಹುದು. ಕೃಪೆ ಇವರ ಒಂದು ಗುಣ. ಹೀಗೆ ನಡೆದುಕೂಂಡರೆ ಈ 
ಒಲುಮೆ ದೊರೆಯುತ್ತದೆ ಎಂದು ವೈಷ್ಣ ವರಲ್ಲಿ ನವವಿಧ(ಕೆಲವಲ್ಲಿ 11 ವಿಧ) ಹೇಳಿದೆ: 
ಶಿವಕರುಣೆಯ ಸಾಧನೆಯಲ್ಲಿಯೂ ಆಗಮಗಳಂತೆ ಒಂದು ಪದ್ಧತಿ, ಕ್ರಮ ಏರ್ಪಟ್ಟಿ 
ದ್ದ ರೂ ಷಟ್ಚ್ಸ್ಸ 5ಲಸಿದ್ದಾಂತವೆಂಬ ಆರು ಮೆಟ್ಟಿಲುಗಳು ಸಾಧನೆಸಿದ್ದಿ ಗಳ ಮೂಲಕ 
ಶಿವೈಕ್ಯವಾಗಬಲ್ಲ ಸಿದ್ದಾಂಥವನ್ನು ವೀರಶೈವ ಸ್ಥಾ ಪಿಸಿದೆ. ಪ್ರೊ ಸ್ಥ ಲಗಳಲ್ಲೆ ಲ್ಲ ಶಿವ 
ನಿಗೆ ಭಕ್ತಿ ಸ್ಥಾನವಾಗಿ ಶಕ್ತಿಯ ನೆಲಸು ತಪ್ಪದು. ಶಕ್ತಿ ಹೆಣ್ಣು ; ಶಿವ ಗಂಡು. 
ಎಷ್ಟು ಗಂಡು. ಭಕ್ತ ಒಂದು ಪ್ರಕಾರದಲ್ಲಿಯಾದರೂ ಹೆಣ್ಣಿನಂತೆಯೇ. ಎರಡರ 


148 


ಸಮೂಕ್ಷೆ 


ರಲ್ಲಿಯ ಶರಣಾಗತಿ, ಪ್ರೀತಿಯಿಂದ ದೇವರಿಗೆ ಒಪ್ಪಿ ಿಸಿಕೊಳ್ಳುವುದು, ತನ್ನನ್ನೂ ತನ್ನೆಲ್ಲ 
ವನ್ನೂ ಎಂಬ ಭಾವನೆ ಬೆಳೆಯಿತು. ಕೃಷ್ಣ ಭಕ್ತಿಯ ಒಂದು ಪ್ರಕಾರದಲ್ಲಿಯಂತೂ 
ಹಾಗೇ- ಬೃಂದಾವನದಲ್ಲಿ ಕೃಷ್ಣನೊಬ್ಬನೇ ಗಂಡು, ಉಳಿದ ಜೀದಗಳೆಲ್ಲ ಹೆಣ್ಣು ಎಂಬ 
ಭಾವನೆ ಇದೆ. 

ಪಾ ಚೀನ ಕಾಲದಿಂದ ಬಂದ ಶಿವ ಭಕ್ತಿ ಸುದಾರಿತವಾಗಿ ಎಲ್ಲ ಜನ ವರ್ಗಕ್ಕೂ 
ತೆರೆದು ಗಂಡು, ಹೆಣ್ಣು, ವೃತ್ತಿ, ಕಾಯಕ, ಹುಟ್ಟು ಕುಲ, ವ್ಯತ್ಯಾಸವೆಲ್ಲದೆ ಶಿವ 
ಪ ್ರಸಾದಕ್ಕೆ ಯೋಗ್ಯರೇ, ಸಲ್ಲುವರು, ಎಂಬಂತೆ ಬೆಳೆಯಿತು. ವಿಷ್ಣು ಪಂಥಗಳಲ್ಲಿ ಎರಡು 
ಸಂಪ್ರದಾಯಗಳು ಹುಟ್ಟಿ ಕೊಂಡವು, ರಾಮಾನುಜ ಪಂಥ, ಮಾಧ್ವ ಪಂಥ, ಎರಡೂ 
ತಮ್ಮ ವೇದಾಂತ, ಆಚಾರ, ಪರಿಭಾಷೆ, ಭಕ್ತಿಮಾರ್ಗಗಳನ್ನು ಪ್ರಚಾರ ಮಾಡಿ 
ವೈಷ್ಣ ವ ಸಂಪ್ರದಾಯ ವೇದಕಾಲದ ಸಗುಣಬ್ರಹ್ಮೋಪಾಸನೆ ಕೃಪೆ, ಇವುಗಳಿಗೆ 
ಪ್ರಾಧಾನ್ಯ ಕೊಟ್ಟು, ಲಕ್ಷ್ಮೀಸಹಿತನಾದ ವಿಷ್ಣುವಿಗೆ ವಿಶಿಷ್ಟಾದ್ವೈತ ಪ್ರಪತ್ತಿ ಕಾಣಿ 
ಸಿದರಾಯಿತು. ಉಳಿದುದೆಲ್ಲ ಅವನ ಅರುಳಿಂದ ಸಾಧ್ಯ ಎಂದಿತು. ವೀರಶೈವದಲ್ಲಿ 
ಹೇಗೆ ವರ್ಣಾಶ್ರಮಧರ್ಮಗಳ ವಿವೇಚನೆ ಬದಲಿಲ್ಲವೊ, ವಿಶಿಷ್ಟಾ ಿದ್ರೈತಪಂಥದ 
ಲಿಯೂ ಸ್ಟೂಲವಾಗಿ ಹಾಗೆಯೇ ಆಯಿತು. ಅವರಿಗೆ ಒಂದು ಕಡೆ ಉಪನಿಷತ್ತು, 
ಗೀತೆ ಆಧಾರಗ್ರಂಥಗಳಾದರೆ, ದಕ್ಷಿಣದಲ್ಲಿ ಬೆಳೆದ ಆಳ್ವಾರರ ಸಂಪ್ರದಾಯ ತಮಿಳಲ್ಲಿ 
ರೂಪಗೊಂಡು ನೆರವು ಕೊಟಿ ತು. ಶೈವಕ್ಕೆ ವೇದ, ಶಿವಾಗಮ ಪಂಚಾಚಾರ್ಯರ 
ಶ್ರುತಿನಿಷ್ಠೆ ಬೆಲೆಯುಳ್ಳದಾಗಿದ್ದರೂ ದಕ್ಷಿಣದ ನಾಯನ್ಮಾರ್‌ ಪಂಥದ ತಮಿಳು ಭಕ್ತ 
ವರ್ಗ ದೊಡ್ಡ ಸ್ಫೂರ್ತಿಸ್ಥಾನವಾಯಿತು. ಮಧಾ ಪ ಚಾರ್ಯರು ವರ್ಣಾಶ್ರಮ ಧರ್ಮ 
ವನ್ನೂ ಉಳಿಸಿಕೊಂಡರು. ಶ್ರುತಿಸ್ಮ ಎತಿಗಳ ಪ್ರಾಮಾಣ್ಯಗಳನ್ನು ಅಂಗೀಕರಿಸಿದರು, 
ಷಡ್ಡ ರ್ಶನಗಳಿಗೂ ಬೆಲೆ ಕೊಟ್ಟರು. ಹರಿಪಾರಮ್ಯವನ್ನು ಅಂಗೀಕರಿಸಿ, ಲೋಕ 
ನಿಜ, ಪ್ರಪಂಚ ನಿಜ, ಜೀವಾತ್ಮ--ಪರಮಾತ್ಮ ಬೇರೆ ಬೇರೆ, ಎಲ್ಲ ಅದಕ್ಕೆ ಅಧೀನ 
ಅನುಚರವರ್ಗ.__ನೀಚ ಉಚ್ಚ ಎಣಿಕೆ ಉಂಟು ಎಂಬ ತತ್ವವನ್ನು ಪ್ರತಿಪಾದಿಸುವ 


ಶ್ರೀಮನ್ಮಧ್ವಮತೇ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ 
ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಾಃ 
ಮುಕ್ತಿರ್ನೈಜಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ 
ಹ್ಯಕ್ಷಾದಿತ್ರಿತಯಪ್ರಮಾಣಮಖಿಲಾಮ್ನಾಯೈೆಕ ವೇದ್ಯೋ ಹರಿಃ 


ಎಂಬುದನ್ನು ಒಪ್ಪಿಕೊಂಡು ಭಕ್ತಿಜ್ಞಾನವೈರಾಗ್ಯಗಳನ್ನು ಅನುಸರಿಸಿ ವಿಷ್ಣುಕೃಪೆ 
ಯನ್ನು ಸಾಧಿಸಲೇಕು ಎಂಬ ಭಾವ ಬೆಳೆಯಿತು. ಇವರು ಮಡಿ, ಅಚಾರ ಇಟ್ಟು 
ಕೊಂಡರು. ತರ್ಕ, ನ್ಯಾಯ, ವ್ಯಾಕರಣಗಳ ಸಾಧನೆಗೆ ಗಮನ ಕೊಟ್ಟರು. 


149 


ಬಾಸೆ ಸಾಹಿತ್ಯ 


ದಾಸಪಂಥ ಕೇವಲ ಮಾಧ್ವ ಪಂಧ. ಇದು ಹುಟ್ಟಿದ್ದು ದಕ್ಷಿಣ ಕನ್ನಡ 
ಜಿಲ್ಲೆ ಯ ಉಡುಪಿ ಕ್ಷೇತ್ರರ ದಲ್ಲಿ. “ಮಧ್ವಾ ಚಾರ್ಯರ ತ ದ್ರ ಷ್ಟಿ ಯಲ್ಲಿ ಬೆಳಿ 
ಯಿತು. ಈ ಭಕ್ತಿಯ ಪ್ರಪಂಚ ಪೂರ್ತಿ” ವ್ಳೆ ದಿಕಸಂಪ್ರದಾಯಕ್ಕೆ ಸೇರಿದ್ದು. ಲಕ್ಷ್ಮಿ, 
ಹನುಮಾನ್‌ ಇವರಿಗೆ ಸಂಬಂಧಿಸಿದೆ ದೇವ ವರ್ಗ ಕಟ್ಟಿ ನು ಅವತಾರದ 
ಕತೆಗಳಿಗೆ ಸಂಬಂಧಿಸಿದಂತೆ ತ್ರೆ ೇತಾಯುಗದಲ್ಲಿ ರಾಮಭಕ್ತ ನಾಗಿ ಹನುಮಂತ ಪರಮ 
ಮಾನ್ಯ ನಾದ. ದ್ವಾ ಪರ ಯುಗದಲ್ಲಿ ಪಾಂಡವರ ಭೀಮಸೇನ ಹನುಮಂತನ ಅವತಾರ 
ಜಃ ಕಲಿಯಲ್ಲಿ ಮಧ್ಯಾ ಚಾರ್ಯರು ಆ ಸ ಸ್ಥಾನವನ್ನು ಪಡೆದರು. ಶ್ಛೈ ವವೈ ಷ್ಥೃ ವ 
ಸಮಸ್ತಕ್ಕೂ ನಾರದರ ಸುಳಿವ ಬಂತು. ಅವತಾರದ ಕತೆಗಳಿಗೆ ಸಸ ಕರಿ, 
ಧ್ರು ವ, ಪ ಪ್ರಹ್ಲಾ ದ, ಬಲ, ಅಂಒರೀಷ, ಭೀಷ್ಮ, ನಾರದ ಮುಂತಾ 
ದವರ ಕತೆಗಳೂ ಗುಣವಿಶೇಷಗಳೂ ನಾನಾ ರೀಶಿಯಲ್ಲಿ ಇಲ್ಲಿನ ಜೀವನರೀತಿಗೆ ಸೆ 
ಕೊಂಡವು. ಹರಿದಾಸಸಾಹಿತ್ಯದಲ್ಲಿ ಇದರ ಪೂರ್ಣ ಪ್ರಕಾಶವನ್ನೂ ಪ bhai 
ಪ್ರಭಾವವನ್ನೂ ಕಾಣಬಹುದು. 

ಯಾರ ಕಾಲದಿಂದ ಈ ಸಾಹಿತ್ಯ ಆರಂಭವಾಯಿತು ಎಂಬ ವಿಷಯದಲ್ಲಿ 
ಎಚಾರ ನಡೆದಿದೆ. ಇಲ್ಲಿನ ಬರಹವೆಲ್ಲ ಹಾಡುಗಳ ರೂಪದಲ್ಲಿ ಇರುವುದು, ಭಜನೆಗೆ... 
ಒಬ್ಬ ರೋ. ಗುಂಪಿನಲ್ಲಿಯೋ ಹೇಳಿಕೊಳ್ಳ ಲಾಗುವಂತೆ. ಬಹುಶಃ ನರಹರಿ ಶೀರ್ಥ 
ಜು ಬರಡು ಕೆಲವು ಕ್ಸ ತಿಗಳು, ಅವರ ಎಂಜಿ ಒಂದೆರಡು ಶತಮಾನಗಳ ಈಚೆಗೆ 
ಬಂದ ಶ್ರೀಪಾದರಾಯರ ಕೃತಿಗಳು ಈ ವರ್ಗದವರಿಗೆ ಮೂಲಸ್ಥಾನವಾಗಿರುವಂತೆ 
ಮೊದಲಿಂದಲೂ ಹೆಸರಿದೆ. 'ಅವರ ಸ ೈರಣೆಯಿಂದಲೇ ಸೆ ಸ್ಕೋತ್ರಪಾಠ ತೊಡಗುವುದು. 
ಶ್ರೀಪಾದರಾಯರು ಇಂದಿನ ಚಿತ್ತೂರಿಗೂ ತಿರುಪತಿಗೂ ನಡುವೆ ಚೆಂದ್ರಗಿರಿಯಲ್ಲಿ 
ರಾಜಾಸ್ಥಾನದಲ್ಲಿ ಗುರುಪದವಿ ಪಡೆದಿದ್ದು ಆಮೇಲೆ ಹಂಪೆಗೆ ರ ಅವ 
ರದು ಸಂಸ್ಥಾನ. ಸಿಂಹಾಸನದಂಥ ಪೀಠದ ಮೇಲೆ ಕುಳಿತವರು. ಕಿರೀಟಧಾರಣ 
ಮಾಡಿಕೊಳ್ಳುತ್ತಿದ್ದರಂತೆ. ಆದ್ದರಿಂದ ಅವರನ್ನು ದಾಸರೆನ್ನಲಾಗುವುದಿಲ್ಲ. ಅವರ 
ಶಿಷ್ಯ ರಾದ ವ್ಯಾಸರಾಯರದೂ ಸಂಸ್ಥಾನವೇ, ಅವರ ಪದವಿ ಗುರುಪಟ್ಟ ಕೈ ಹೆಸರಾ 
ದದ್ದು . ಅವರ ಹೆಸರಲ್ಲಿ ಬೆಳೆದಿರುವ ಒಂದು ಕತೆಯಂತೆ ವಿಜಯನಗರದ “ ಹೆಸರಿಗೆ 
ಕುಹೂಯೋಗ ಕೇಡು ತರುವಂತಿ ತಿದ್ದಾಗ ಆ ಅಸಮಯ ಮುಗಿವವರೆಗೂ ರಾಜ ಪಟ್ಟ 
ವನ್ನು ತಾವು ವಹಿಸಿ ಆ ಬಳಿಕ ರಾಜನಿಗೇ ಅದನ್ನು ಹಿಂದಕ್ಕೆ ಒಪಿ ್ರಿಸಿಕೊಟ್ಟ  ರೆಂದಿದೆ. 
ಅವರ ಪ್ರಭಾವ ಆ ಕಾಲದಲ್ಲಿ ದೊಡ್ಡದು. ಸಂಸ್ಕೃತೆ ವ್ಯಾಸಂಗ, ವೇದವಿದ್ಯೆ ತರ್ಕ 
ಮೀಮಾಂಸಗಳ ವಿಚಾರಗಳಲ್ಲಿ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಪರವಾದಿಗಳನ್ನು ಗೆದ್ದು 
ಚೈತ್ರ ಯಾತ್ರೆ ಮಾಡಿಕೊಂಡು ಬಂದಿದ್ದ ವರು. ರಾಜಗುರುಗಳಾಗಿದ್ದ ಅವರ ಪೋಷಣೆ 
ಅಂಕೆಗಳಲ್ಲಿ ಬಹುದೊಡ್ಡ ಎದ್ದ ದ್ವ ರ್ಗ ಇತ್ತೆನ್ನುತ್ತಾರೆ. ಇ ಶ್ರೀಪಾದರಾಜರ 


150 


ಸವೂಕ್ಷೆ 


ಹೆಸರಲ್ಲಿರುವ ಹಾಡುಗಳ ಮಾದರಿಯವೇ ಇವರು ಮಾಡಿದವು ಕೂಡ. ರಚನೆಯ 
ಚೌಕಟ್ಟಿನಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲ. ಪಲ್ಲವಿ, ಅನುಪಲ್ಲವಿ, ಚರಣ ಸಾಮಾನ್ಯವಾಗಿ ಇವು 
ಗಳ ರಚನಾಂಗಗಳು; ಲಕ್ಷಣ. ಆರಾಧನೆಯ ಸಮಯಗಳಲ್ಲಿ ಜನಸಮುದಾಯ ಅಧಿಕ 
ವಾಗಿ ಸೇರಿದ ಸಂದರ್ಭಗಳಲ್ಲಿ ಕನ್ನ ಡದ ಈ ಹಾಡುಗಳನ್ನು ಶಿ ಶ್ರೀಪಾದರಾಯರಂತೆಯೇ 
ಬಳಸುತ್ತಿ ದ್ದು ದರಿಂದ ಕನ್ನ ಡ ಮೆ "ಗೆ ಭಾಷೆ, ಪ್ರಾ ಕೃತ Re ಅ್ಲ್ಲ.ಗಳೆಯುವಿಕೆ ಚ 
ಕೊಂಡಿದ್ದ ಶಿಷ್ಯ ವರ್ಗದಲ್ಲಿ ಅನೇಕರಿಗೆ ನುಕುಗಳ ಜಃ ವ್ಯವವಾರ ಅಷ್ಟೆ ೀನೂ ಪಿ 
ತಂದಿರಲಿಲ್ಲ. ಆದರೆ ಅವರಿಗೆ ಪ್ರತಿ ಹೇಳುವಪರುರು ? ಹೀಗಾಗೆ Ee 
ಘಟ್ಟ ಪ್ರದೇಶದಲ್ಲಿಂದಲೋ ದಲ ದೈವದ ಆದೇಶದಂತೆ ಅವರಲ್ಲಿಗೆ 
ಬಂದು ಶಿಷ್ಯತ್ವವನ್ನು ಬೇಡಿ ಪ್ರಖ್ಯಾತರಾಗಿದ್ದ ರತ್ನ ಪಡಿ ವ್ಯಾಪಾರದ 
ಶ್ರೀಮಂತ ಸೀನಪ್ಪನಾಯಕ (ತನ್ನ ಐಹಿಕ ಸಂಪತ್ತನ್ನೆಲ್ಲ ಬಿಟ್ಟು ಕೊಟ್ಟು) ಇವರಲ್ಲಿ 
ದೀಕ್ಷೆಯನ್ನು ಸೇವೆಯನ್ನು ಸ್ಲೀಕರಿಸಿದಾಗ ಗುರುಗಳ ಪ್ರಭಾವದಿಂದ ಆತನಿಗೆ 
ದೀಕ್ಷೆಯ ಜೊತೆಗೆ ಪ್ರರಂದರದಾಸರೆಂಬ ಹೊಸ ಹೆಸರು ಬಂದಿತು. ಈತನ ಭಕ್ತಿ 
ಆವೇಶಗಳು ಸಕಲ ಜನಪ್ರಿಯವಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳ ಸಂದೇಶವನ್ನು ಕೊಟಿ ತ 
ದ್ದರಿಂದ ಈತನ ಪ್ರಭಾವ ಬೆಳೆಯತೊಡಗಿತು. ಹ್ಯೊ ದ ಮತ್ತು ಸಂಸ್ಥತದ 
ವಿದ್ವಾ ಸರು ಸ ಸ್ವಲ್ಪಕಾಲ ಅಸಡ್ಡೆ ಮಾಡಿದ್ದ ರೂಪ್ರ ಭಟನೆ' ನಡೆಯದೆ ಸಂಸ್ಕೃ ತದಲ್ಲಿ 
ನ್ನ ಸ ಎಂದು “ಇಮೊ ಬ್ಬ ಕಎ "ಜೀರೆ ಹೇಳಿದಂತೆ, Fd ಪುರಾಣ ಆಗಮ ಗೀತೆಗಳಲ್ಲಿ 
ಪ್ರಕಟವಾದ ಭಾವಗಳೂ ಉಪದೇಶವೂ ತಿಳಿಯಾದ ಸುಲಭವಾದ, ನೇರ ಹ್ಫ ದಯದಿಂದ 
ಹುಟ್ಟಿ ಹ್ಟ ದಯವನ್ನು ಮುಟ ಬಲ್ಲ. ಕನ್ನ ಡನುಡಿಯಲ್ಲಿಃ ಬಂದದ್ದ ರಿಂದ ಬಡು ಜನ 
ಬ್ರಯವಾದವು. ಇವರ ಶಾ ಜಂಟ ವ್ಯಾಸಕೂಟ ಮಾತ್ರ ಇರುತಿ ಶಿದ್ರ ವಿಜಯನಗರದ 
ದ್ಯಾಮಂಡಳದಲ್ಲಿ SR, ತಲೆಯೆತ್ತಿ ಪ 5 ಬಲಿಸಿತು. ನವಕೋಟಿ 
ನಾರಾಯಣನೆಂದು ಆ ಕಾಲಕ್ಕೆಲ್ಲ ಪ ಸಿದ್ಧ ನಾಗಿದ್ದ ನಾಯಕ ಎಲ್ಲವನ್ನೂ ಬಿಟ್ಟು 
ಹೆಂಡತಿ ಮಕ್ಕ ಛೊಡನೆ ಭಗವಶ್‌ಕೈೆ ೦ಕರ್ಯವನ್ನು ಕೈಕೊಂಡನು. ವಿಜಯನಗರದ 
ಬೀದಿಯಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ, ಜ್ರ ಯಲ್ಲಿ ಚಿಟಕೆ ಓಟ ತಂಬೂರಿ ಮೂಟುತ್ತ ತನ್ನ 
ಭಕ್ತಿಗೀತೆಗಳನ್ನು ದಿನಾ ಹೇಳುತ್ತ. ಹೋಗಿ ನಗೆಮೊಗದಿಂದ ಮಾತಾಡುತ್ತ ದಾರಿಯಲ್ಲಿ 
ಯಾರು ಏನ ಬಾನವಾಗಿ ಕೊಟ್ಟರೆ ಅದನ್ನು ಸ್ವೀಕರಿಸಿ ತಾನಿಧ್ರ ಸ್ಥ ಳಕ್ಕೆ ಹಿಂತಿರುಗಿದ 
ಮೇಲೆ ಆ ದಿನದ ಊಟಲುಪಚಾರ ನಡೆಯುತ್ತಿದ್ದವು. ಎರಡನೆ ದಿನಕ್ಕೆ ಏನೂ 
ಉಳಿಯದಂತೆ, ಸಮಯಕ್ಕೆ ತಾವಿದ್ದ ಕಡೆ ಯಾರು ಬಂದರೆ ಅವರಿಗೆ ಅನ್ನಾ ಹಾರಗಳನ್ನು 
ಕೊಡುತ್ತಿದ್ದುದು ಆ ಕಾಲದ ಮಹದಾಶ್ಚರ್ಯವಾಗಿತ್ತು. ತನ್ನದನ್ನೆಲ್ಲ ಬಿಟ್ಟಿದ್ದರೂ 
ದಿನದಊಟ ಉಪಚಾರಕ್ಕೆ. ಬೇಡಿಬಂದ ಈ ಸಾಮಗಿ, ಮಾರ್ಗವಾಗಿರುವಾಗ ಕೆಲವು 


151 


ದಾಸ ಸಾಹಿತ್ಯ 


ಕಾಲ ಕಷ್ಟ ವಾಗಿ ಕಂಡಿರಬಹುದು. ಹಿಂದೆ ಈತನನ್ನು ಕಂಡಿದ್ದ ವರಿಗೆ ಎಚಿತ್ರ 
ಟಟ ಬಹುಬೇಗ ಮನಸ್ಸು ಈ ಜೀವನಕ್ಕೆ ನೇರ್ಪಟ್ಟು ಭಕ್ತಿ ಗೆ ತುಕಾ 
ಸಾಮಾನ್ಯ ವಾದ ಒಂದು ಜೀವ ಪಾಟ ಹಣ್ಣಾಗಿ. ಗುರುಕ್ಛ ಪೆಯಿಂದ 
ಜ್ಞಾನಬೋಧೆ ಪಡೆಯಿತು. ಆ ನಿತ್ಯ ಕರ್ಮಗಳಲ್ಲಿ ನಡೆನುಡಿಗಳಲ್ಲಿ ಶುಚಿಯಾಗಿ, ನಿರ್ವಂ 
ಚನೆಯಿಂದ ನಡೆದುಕೊಳ್ಳುತ್ತ "ಲಕ ಕ್ರಮದಲ್ಲಿ ಒಂದು ಸಂಸ್ಥೆಯಂತೆ ನಡೆದು 
ಕೊಳ್ಳುತ್ತ ಭಕ್ತಿಸಂವ್ರ ದಾಯಕ್ಕೆ ನೆಲೆಮನೆಯಂತಿದ್ದ ಒಂದು ಪದ್ದ ತಿಬೆಳೆಯಿತು. 
ವ್ರ ದಿಕಪ ಂಥದ ಪ ಪ್ರಕಾರ ವಿಷ್ಣು "ಪಾರಮ್ಯ ವನ್ನು ಬೋಧಿಸುತ್ತ ಈ ಸಾಹಿತ್ಯ ಸಂಪತ್ತು 
ಹುಟ್ಟಿ ಕೊಂಡಿತು. ಇದನ್ನು “ಯಾರು pe ಕೊಳ್ಳು ತ್ತಿ ದ್ದ ರೊ ತ ಪಾರ 
ಎಂಥದೋ ಹಾಡುವ SE ಸ್ಪ ಷ್ಟವಾಗಿ ಗೂ ನಮಗೆ ತಿಳಿಯದು. 


ಆ ಹೊತ್ತಿಗೆ ಕರ್ನಾಟಕ ಸಂಗೀತವೊಂದು ಗೊಪ್ತಿಗೆ ಬಂದಿತ್ತು. ಪಂಪನಲ್ಲಿ, 
ಯಶೋಧರ ಚರಿತೆಯಲ್ಲಿ ರಾಗಗಳ ಹೆನರಿದ್ದಿತು. ಬತ್ತೀಸರಾಗಗಳೆಂಬುವು ಬಸವ 
ಹರಿಹರಾದಿಗಳ ಕಾಲಕ್ಕೆ ಪ್ರಖ್ಯಾ ತವಾಗಿದ್ದ ರೂ ಇವರ ಹಾಡುಗಾರಿಕೆಯ ರೀತಿಯಲ್ಲಿ 
ಇವರು ಇಷ್ಟು ರಾಗಗಳನ್ನು ಕೊಟ್ಟಿ ದ್ದ ರಾದರೊ ಅವನ್ನು ಆ ಕಾಲದಲ್ಲಿ ಹೇಗೆ 
ಹಾಡುತ್ತಿ ದ್ದೆ ರೆಂಬುದಕ್ಕೆ ಆಧಾರಗಳಿಲ್ಲ. ದಾಸರ ಸಡಗಳು ಧಾಟಿಯ Ke 
ಗಳೇನೊ ಬಂದಿವೆ. 400 ಪರ್ಷಗಳ ಅವುಗಳ ಚರಿತ್ರೆಯಲ್ಲಿ ಎಷ್ಟೊ € ಜನರ ಕೈವಾ 
ಬಳಕೆಯಾಗಿ ಹಾಡುಗಳ ಪಾಠಗಳಲ್ಲಿ, ರಾಗನಿರ್ದೇಶನದಲ್ಲಿ, ಧಾಟಿಗಳೆಲ್ಲ ಮಾರ್ಪಟ್ಟ ಸ 
ವಂತೆ ಕಾಣುತ್ತದೆ... ಆದರೂ ಇವರ ಕಾಲಕ್ಕೆ ಹಿಂದೆ ತಿರುಪತಿಯಲ್ಲಿ ಪ್ರಖ್ಯಾ ತ 
ರಾಗಿದ್ದ Fini ಸಾವಿರಾರು ಗು ಕ್ರ ತಿಗಳ ರಚನೆಯ ಸ 
ಹಾಡುಗಾರಿಕೆಯ ಸಂಪ್ರದಾಯವಿತ್ತೆಂಬುದು ತಿಳಿದು ಬಂದಿದೆ. ಇವರೂ ಅವರೂ 
ಒಬ್ಬರನ್ನೊಬ್ಬರು ಕಂಡಿದ್ದರೋ ಇಲ್ಲವೊ ಖಚಿತವಾಗಿ ಹೇಳಲು ಸಾಧ್ಯ 
ಎಲ್ಲ. ಅಣ್ಣಮಾಚಾರ್ಯರು ಗೀತೆಗಳನ್ನು ಹೇಗೆ ಹೇಳುತ್ತಿದ್ದರು ಎಂಬುದಕ್ಕೆ 
ಪ್ರಮಾಣವಿಲ್ಲವಾಗಿ ಒಂದರಿಂದ ಒಂದನ್ನು ಸಾಧಿಸುವುದು, ಸ್ಥಾಪಿಸುವುದು 
ಸಾಹಸವಾಗುತ್ತದೆ. ಅದಕ್ಕಾಗಿ ಮದ್ರಾಸಿನ ಮ್ಯೂಸಿಕ್‌ ಅಕಾಡೆಮಿಯಂತಹ 
ಕರ್ನಾಟಕಸಂಗೀತವಿದ್ಗಾ ಸಂಸ್ಥೆ ಹಟ ವಿದ್ಯಾಂಸರನ್ನೂ ದಾಸರ ಕ್ಫ ತಿಗಳನ್ನು 
ಸಂಗ್ರಹಿಸಿ ಅದರ ನುಡಿತದ ವಿಧಾನವನ್ನೂ ಬಲ್ಲ ಶಿಷ್ಯ ಸಂಪ್ರದಾಯದವರನ್ನು 
ಸೇರಿಸಿ, ಒಂದು ಗೊತ್ತಿಗೆ ಬಂದರೆ ಮೇಲಾಗುತ್ತದೆ. ಸ್ವಂತವಾಗಿ ಸೀನಪ್ಪನಾಯಕರು 
ಸಂಗೀತಜ್ಞ ರಾಗಿದ್ದಿರಬೇಕು. ಮನೆಯವರ ಕಡೆಯಿಂದಲೂ ಹೆಂಡತಿಯ ಕಡೆಯಿಂದಲೂ 
ಭಕ್ತರೂ ಸಂಗೀತ ಬಲ್ಲವರೂ ಆಗಿದ್ದಂತೆ ಕಾಣುತ್ತದೆ. ಗಂಡ ಹೆಂಡತಿ ಮಕ್ಕಳು 
ಶಿಷ್ಯವರ್ಗದವರು ಉಂಛವೃತ್ತಿಯಲ್ಲಿ ತೊಡಗಿರುವಾಗ ಮನೆಯಲ್ಲಿ ಆರತಿ ಭಜನೆ 
ಮಾಡುತ್ತಿ ರುವಾಗ, ದಾಸರೇ ಊರಿಂದೂರಿಗೆ ತಿರುಗುತ್ತಿರುವಾಗ, ತೀರ್ಥಕ್ಷೇತ್ರ 


152 


ಸಮೂ ಶೆ 


ದರ್ಶನ ಮಾಡಿದಾಗ ಕೀರ್ತನೆಗಳ ರಚನೆ ಮಾಡಿ ಅವುಗಳ ನಡೆ, ರಾಗ, ತಾಳ ಒಂದು 
ಕಡೆಯ ರೂಪವನ್ನು, ಎರಕ ಹೊಯ್ದು ಅಚ್ಚಾಗುವಂತೆ, ಪಡೆದುಕೊಂಡಿದ್ವಿರಬೇಕು. 
ಅವರ ಕಾಲದಲ್ಲಿ ಎಹೊ ಕೀ ತಾಳಗಳು ಜಟಿಲವಾಗಿ ಅನಿಶ್ಚಿ ತವಾಗಿದ್ದು ದರಿಂದ ಸ್ವಲ್ಪ 
ಕಡಮೆ ಸೂಳಾದಿತಾಳಗಳೆಂಬ ಸಪೃತಾಳಗಳು ಒಂದು ನಿಟಿ ಗೆ ನಿಂತವು. ನರಹರಿ 
ತೀರ್ಥರು, ವ್ಯಾಸರಾಯರು, ತೆಲುಗಿನ ಅಣ್ಣಮಾಚಾರ್ಯರು ನಿರ್ಮಾಣಮಾಡಿದ 
ಕವಿತೆಗಳ ರಚನೆ ಹಾಡಿನ ಮಾದರಿ ಒನಪು. ಗುಣ ಒಂದು ಅಚ್ಚಿ ಗೆಂಬಂತೆ ಬಂದ 
ಹಾಗೆ ಕಾಣುತ್ತದೆ. ಅಲ್ಲಿ ಇಲ್ಲಿ ಮಾತುಗಳ ಜೋಡಣೆಯಿಲ್ಲಿ ಸ್ಲರಗಳ ಏಳುಬೀಳುಗಳ 
ಮತ್ತು ನಡೆಯ ಧಾರಾಳಗಳಲ್ಲಿ ಸಂಪನ್ನತೆಗಳಲ್ಲಿ ಹೊಸಹೊಸ ಬಗೆಯ ಸಾಹಿತ್ಯಸಿದ್ದಿ 
ರಾಗತಾಳಸಿದ್ದಿ ಪಡೆದಿರುವಂತೆ ಇದೆ.*. ಸಂಪ್ರದಾಯವಾಗಿ ಬಂದ ರಾಗಗಳ ಜೀವ 
ಸ್ವರ ನುಡಿವಾಗ ಖಚಿತವಾಗಿ ದಾಸರ ರಚನೆ ಪ್ರಮಾಣವಾಗುತ್ತದೆ ಎಂಬ ಮಾತನ್ನು 
ಕಂಡು ಈಗಿನ ಕಾಲದ ಸಂಗೀತ ವಿದ್ವಾಂಸರು ಇದಕ್ಕೆ ಸ್ವರವ್ರಸ್ತಾರ ಹಾಕಿ ತಾಳ 
ಕಟ್ಟುಗಳನ್ನು ರಚಿಸಿಕೊಟಿ ದ್ದಾರೆ. 


ಈ ಪದಗಳು ಅಥವಾ ಕೀರ್ತನೆಗಳು ಎಂಬ ಹೆಸರಿನ ಕ್ಫ್ರ ತಿಗಳು ನುಡಿದು 
ಬಂದವು. ಹಾಡಾಗಿ ತಾಳದ ಒಂದು ಚೌಕಟಿ ನಲ್ಲಿ ಬಂದವು ಎಂದದ್ದರಿಂದ ಕೇಳಿದವರ 
ಕಿವಿಗಳಿಗೆ ನೇರವಾಗಿ ಹೋಗಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಕೃತಿ 
ನಿರ್ಮಾಣಕಾರರ ಸನ್ನಿವೇಶ ಇವುಗಳ ಹಿಂದೆ ಇದ್ದ ಕಾವ್ಯಗಾನಗಳ ರಮ್ಯತೆ, ಇವುಗಳ 
ಜೊತೆಗೆ, ಸ್ವಚ್ಛವಾದ ನಿರಾಳವಾದ ದಾಸರ ಬದುಕಿತ್ತು. ಆದುದರಿಂದ ಅವಕ್ಕೆ 
ಮನಸ್ಸನ್ನು ಒಲಿಸುವ ಶಕ್ತಿ ಸಹಜವಾಗಿತ್ತು. ಪ್ರಯತ್ನಪಟ್ಟು ನುಡಿಯುತ್ತಾರೆ, 
ಏನೋ ಚಮತ್ಕಾರ, ಪಾಂಡಿತ್ಯ ಎಂಬ ಆಲೋಚನೆ ಬರುತ್ತಿರಲಿಲ್ಲ. ಬೀದಿಯಲ್ಲಿ 
ಹೋಗುತ್ತಿರುವಾಗ ಯಾವ ಜನ ಸಿಕ್ಕಿದರೆ ಅವರಿಗೆ ಅವರ ಕಷ ಸ ಸುಖ ವಿಚಾರಿಸಿ 
ತಮ್ಮ ಕಾಲದಲ್ಲಿ ಬದುಕು ಯಾವ ಸತ್ಯ, ಕಪಟ ಉಳ್ಳವಾಗಿತ್ತೂ. ಮಾತಿನಲ್ಲಿಯೊ 
ನಡತೆಯಲ್ಲಿಯೊ ಆಲೋಚನೆಯಲ್ಲಿಯೊ ಯಾವ ಸರಿತಪ್ಪುಅಪ್ರಾಣಕತೆಗಳಿದ್ದುವೋ 
ಇವನ್ನೆಲ್ಲ ಸಂಕೋಚ ಪಡದೆ ದಾಸರು ಧಾರಾಳವಾಗಿ ಕುರಿತು ಹೇಳುತ್ತಿದ್ದರು. ಕೇವಲ 
ಆಕ್ಷೇಪಣೆ ಮಾಡಬೇಕೆಂದಲ್ಲ. ದಿನಜೀವನ ಚೊಕ್ಕವಾಗಬೇಕು. ವ್ಯಕ್ತಿಗಳ ಬದುಕು 
ಶುಚಿಯಾ।!ಬೇಕು, ಸಾತಿ ಶಿಶವಾಗಬೇಕು, ಒಳಗೊಂದು ಹೊರಗೊಂದು ಏನು 
ಪ್ರಯೋಜನ. ಎಂಬಂತೆ ಮಾನವ ಕಾರುಣ್ಯದಿಂದ ನುಡಿಯುತ್ತಿದ್ದುದರಿಂದಲೂ 


೫... ಇಷ್ಟು ಹೊತ್ತಿಗೆ. ಪುಂಡರೀಕವಿಠಲರೆಂಬವರು ಉತ್ತರ ದಿಕ್ಕಿನಲ್ಲಿ, ಅಲ್ಲಿನ ರಾಜ, 
ಶ್ರೀಮಂತ, ಸಂಗೀತ ವಿದ್ಯಾಮಂಡಲಗಳಲ್ಲಿ ಈ ಕೃಷ್ಣಪಂಥದ ಸಂಪ್ರದಾಯವನ್ನು ಪರಿಚಯ 
ಗೊಳಿಸಿದ್ದರು. 


153 


ಡಾಸ ಸಾಹಿತ್ಯ 


ಪುರಂದರದಾಸರಂಥವರ ನುಡಿತದಲ್ಲಿ ಒಂದು ನಗೆ, ಬಗೆ, ಹಾರ್ದತೆ, ಮಾನವತೆ ಇದ್ದುದ 
ರಿಂದ ಅವನ್ನು ಸಿ ಸೀಕರಿಸುವುದು ಸುಲಭವಾಯಿತು. ಭಾವ ಯಾವುದೂ ಭಾರತಕ್ಕೆ 
ಹೊಸದಲ್ಲ. ಮೊದಲಿಂದ ವೇದಶಾಸ್ತ್ರಪುರಾಣ ಇತಿಹಾಸಗಳಲ್ಲಿ, ಕಾವ್ಯದಲ್ಲಿ, ವಚನ 
ಗಳಲ್ಲಿ, ಸಂತರು ನೋಡಿದುದೇ ಲೊಕವಿವೇಕ, ಅನುಭವ ತುಂಬಿರುತ್ತ ವೆ. ಎಷ್ಟು 
ಸಲ ಹೇಳಿದರೂ ಹಳೆಸದ ಮಾಸದ ಧಾತುವುಳ್ಳ ದ್ದ € ಆಗಿರುವಾಗ ಗಾದೆ ಲೊಕೋಕಿ 
ಎಲ್ಲರ ಬದುಕಿಗೂ ಪರಿಚೆತವಾದುದು.* ನಟ ಸದ್ದು ಆಗಿರುತ್ತಿದ್ದು ಚ 
ಇವರ ಉಕ್ತಿಗೆ ಹೆಚ್ಚು ಬೆಲೆ ವ್ಯಾಪಕತೆ ಬಂತು. ಹೀಗೆ ಸಂಗೀತ, ಸಾಹಿತ್ಯ, ಜೀವನ 
ಸುಧಾರಣೆ, ಮೂಲಭೂತ ಸತ್ಯ ಸೇರಿಕೊಂಡದ್ದರಿಂದ ಅವಕ್ಕೆ ಸ್ವಾ ಗತ ನೇರವಾಯಿತು. 
ತಮ್ಮನ್ನೂ ತಮ್ಮ ಲೋಪ ಚಚದ ಗಳನ್ನೂ ಕುರಿತೇ ದಾಸ ್‌ ಸುಡಿಯುತಿ, ದ್ದಾ ಜಿ 

He ಜ| ಒಳ್ಳೆ ಯ ದೃಷ್ಠಿ ತಂದು ಕೊಟ್ಟು ದೆ ೈವಭಕ್ತಿ ಯ ಕಡೆಗೆ ಉದಾರ 
ಜೀವನದ ಕಡೆಗೆ ಮನಸ್ಸು ತಿರುಗುವಂತೆ ಮಾಡುತ್ತಿ ಧಾದರಿಂದ ದಾಸರಿಗೆ ಎಲ್ಲೆಲ್ಲಿಯೂ 
ಪುರಸ್ಕಾರ ದೊರೆಯಿತು. ಭಗವದ್‌ಗೀತೆಯೂ ವಚನಗಳೂ ಹಿಂದೆ ಯಾವ ಕೆಲಸ 
ವನ್ನು ಮಾಡಿದ್ದ ವೋ ಅದೇ ಕೆಲಸ. ಹರಿನಾಮ ಸಂಕೀರ್ತನೆ ಅದಕ್ಕೆ ಬೆನ್ನೆ ಲುಬಾಗಿ 
ನಿಂತುಕೊಂಡಿತು. ರಾಜರ ಆಸ್ಚಾನದಲ್ಲಿ, ವ್ಯಾಸರಾಯರ ಸಮ್ಮುಖದಲ್ಲಿ, ಆರಾಧನೆ 
ಭಜನೆಗಳು, ಬೀದಿಬೀದಿಯಲ್ಲಿ ಹೋದಹೋದಲ್ಲಿ ಇವು ಕೇಳುತ್ತಿದ್ದ ರಿಂದ ಕೇಳಿದ ಕಿವಿ 
ಗಳು ಆಕೃಷ್ಠ ಸ್ರವಾಗಿ ಒಲಿದು ನಿಂತವು. ಈ ಹಾಡುಗಳ ಅಚ್ಚು ತಮ್ಮದೇ ಆದ 
ಒಂದು ಕಟ್ಟ ನ್ನೂ ಗತಿಯನ್ನೂ ಅಚ್ಚೊ ತ್ರಿದಂತೆ ನಿಲ್ಲಿಸಿದವಾಗಿ ನೂರಾರು ಹಾಡುಗಳು 
ನೆನಪಲ್ಲಿ ಬಜಿ ಜ್ಯ ಇಡುವಂತೆ. ಮರೆಯಲಾಗದಂತೆ ಸ್ಥಾ ನ ಪಡೆ 
ದವು. ಬರೆದಿಟ್ಟ ರೇನು, ಇಲ್ಲದಿದ್ದರೇನು ಇವು ಸುಲಭವಾದ್ದ ರಿಂದ ಒಂದೆರಡು ಸಲ 
ಕಿವಿಯ ಮೇಲ್‌" ಬಿದ್ದರೆ ಆಯಿತು, ಕೇಳಿದವರಿಗೆ ಬರೆದಿಟ್ಟು ದಕ್ಕಿ ೦ದ ಹೆಚ್ಚು ಪ್ರಭಾವ 
ವುಳ್ಳವಾಗಿದ್ದವು. ದಾಸರ ಹಾಡುಗಳಿಗೆ ಹೆಚ್ಚಾಗಿ ತರ್ಕ ಲಗ ಅಥವಾ ವಾದ 
ವಿವಾದಗಳ ಸಾಧನೆ, ಗ್ರಹಣ ಅಗತ್ಯವಾಗಿರಲಿಲ್ಲ. ಅದು ಸಿದ್ದಾನ್ನ. ಸಂಗೀತದ 
ಚೌಕಟು ಅದನ್ನು ಒಂದು ಇತಿಯಲ್ಲಿ ರಂಜಕವಾಗಿ ಸವಿಯಾಗಿ ಉಳಿಸಿಕೊಡುವ 
ಸಾಧನವಾಯಿತು, ಸಂಗೀತವೇ ದಾಸರ ಉದ್ದೇಶವಲ್ಲ. ಈ ಬಗೆಯ ಲೋಕೋಪ 
ಕಾರ, ಜನ ಕ್ರೈ ಅನ್ನ ಬಟ್ಟೆ ಗಳನ್ನು ಒದಗಿಸಿಕೊಡುವ ಮಾರ್ಗಕ್ಕಿಂತಲೂ, 
ಹಿರಿದಾದುದು. ನಿತ್ಯ ಜೀವನವನ್ನು ಉತ್ತಮಗೊಳಿಸುವ ಸಾಧನವಾಗಿ 
ಮನಸ್ಸಿಗೆ ತೃಪ್ತ ಶಾಂತಿಗಳನ್ನು ಸಂತೋಷವನ್ನು ಉನ್ನತ ಭಾವನೆಗಳನ್ನು 
ಕೊಟ್ಟು, ಅವರಲ್ಲಿ ನೀತಿಯ ಕಡೆಗೆ ದೇವರ ಕಡೆಗೆ ಮನಸ ನ್ನು 


x ಆದ್ಯ, ಆರಾಧ್ಯ ಎಂಬ ಉಕ್ತಿಗಳ ವ್ಯಾಪ್ತಿಯನ್ನು ಕುರಿತು ವ್ಯಾಸಂಗ ನಡೆದರೆ ಈ 
ಸಂಬಂಧದಲ್ಲಿ ಉಪಕಾರವಾದೀತು. 


154 


ಸವೂಕ್ಷೆ 


ತಿರುಗಿಸಿತು. ವೇದಾಂತದ ಮಾಧ್ವ ಸಂಪ್ರದಾಯ, ವಿಷ್ಣುಭಕ್ತಿ, ಭಕ್ತ 
ವರ್ಗದ ಕಥೆಗಳು, ಅವತಾರದ ಕಥೆಗಳು. ಎಲ್ಲ ಸೇರಿಕೊಂಡದ್ದರಿಂದ ಯಾವುದನ್ನೂ 
ಹೊಸದಾಗಿ ವಿವರಿಸಬೇಕಾಗಿರಲಿಲ್ಲ. ಶಿವನ ಕತೆಗಳು ವಚನಕಾರರಲ್ಲಿ ಅಥವಾ 
ಶೈವಪುರಾಣಗಳಲ್ಲಿ ಹೇಗಿರುತ್ತಿದ್ದವೊ, ಹಾಗೆ ವಿಷ್ಣು ಕತೆಗಳು ಇಲ್ಲಿ ಈ ಕಾರ್ಯಕ್ಕೆ 
ದುಡಿದವು. ಪುರಂದರದಾಸರಂಧ ಮಹಾತ್ಮರು, ತಮ್ಮ ಉತ್ಪಾನತೆಗಾಗಿಯೆ ಇದನ್ನೆಲ್ಲ 
ನುಡಿಯಂತ್ಲಿದ್ದಾ ರೆಂಬ ನಂಬಿಕೆ ಇದಕ್ಕೆ ಜನರನ್ನು ಬಲಿಸಿತು. 

ಎಷ್ಟು ಭಕ್ತಿ ಎಂದೆ. ಇಷ್ಟು ಹೊತ್ತಿಗೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ 
ರಾಮಕ್ಸ ಷ್ಣರ ಅವತಾರಕ್ಕೂ ಬಂದಿದ್ದ ಜನಪ್ರೀತಿ ಬೇರೆ ಅವತಾರಗಳಿಗೆ ದೊರೆತಿರ 
ಓಲ ರಾಮಾವತಾರಕ್ಕಿಂತಲೂ ಕೃಷ್ಣಾವತಾರದ ಕಥೆಗಳು ಹೆಚ್ಚು ಮೋಹಕವಾಗಿ 
ಹೆಂಗಸರನ್ನೂ ಗಂಡಸರನ್ನೂ ಮಕ್ಕಳನ್ನೂ ಒಲಿಸಿದವು. ಈಕ್ಟ್ರ ಷ್ಣ ಕತೆಗಳಲ್ಲಿಯೊ 
ಪಾಂಡವರ ಜೊತೆ ಕ್ಟ ಷ್ಣ ನು ಮಹಾಭಾರತ ಯುದ್ದಾದಿ ಪ್ರಸಂಗಗಳಲ್ಲಿ ಕೊಟ್ಟ ಚ ನೆರವು. 
ಮಾಡಿದ ಉಪದೇಶಗಳು ಹಾಗಿರಲಿ -ಕೃಷ್ಣ ಹುಟ್ಟಿದ ಸಂದರ್ಭ. ಬೆಳದದ್ದು ; ಕಷ ತೆ 
ಕಾರ್ಪಣ್ಯಗಳಿಗೆ ಈಡಾಬದು, ಕಂಸ ಜರಾಸಂಧಾದಿಗಳ ಉಪಟಳ, ಅವರನ್ನು ತೀರಿಸಿದ 
ರೀತಿ_ ಇವಕ್ಕೆ ಹೆಚ್ಚು ಗಮನ ಹೋಯಿತು. ಅದಕ್ಕೂ ಹೆಚ್ಚಾ ಗಿ ಕೃಷ್ಣನ ಬಾಲಲೀಲೆಗಳ 
ಪ್ರಪಂಚ ಹೆಂಗಸರು ಮಕ್ಕಳಲ್ಲರ ಹೃದಯಗಳನ್ನೂ ರಮಿಸಿತು. ಇಲ್ಲಿ ಒಂದು ಕಡೆ 
ಗೋಪೀವಿಲಾಸವಾದರೆ ಇನ್ನೊಂದು ಕಡೆ ಯಶೋದೆಯ ವಾತ್ಸಲ್ಯ--ಒಂದು ಮೃದು 
ಅಥವಾ ಶೃಂಗಾರ ಭಾವ, ಇನ್ನೊಂದು ವಾತ್ಸ ಲೃಭಾವ- ಇದಕ್ಕೆ ಅತಿಶಯ ಪ್ರಾಮಂ 
ಖ್ಯತೆ ದೊರೆಯಿತು. ಸಣ್ಣ ವಯಸ್ಸಿನ ಕೃಷ್ಣ ಅವನ ಮುದ್ದು ಆಟ, ಕುಣಿತ ಶಕೆಲೆತ. 
ಸಾಹಸ, ದೈವಲೀಲೆಯ ಪ್ರಕಾರೆದಂತಿದ ಪವಾಡಗಳು ಸೇರಿಕೊಂಡವು. ಇವನ್ನು 
ಕುರಿತು ಹಾಡುವ ದಾಸರೂ ತಾಯಿ ಯಶೋದೆಯ ಹಾಗೆ, ಜೊತೆಯ ಆಟದ 
ಹುಡುಗನ ಹಾಗೆ ಬಣ್ಣ ಕಟ್ಟಿ ದರು, ಕಟ್ಟಿ ದರೇನು ಆ ಭಾವದಲ್ಲಿಯೇ ನುಡಿದರು. 
ಮಹಾಭಾರತದಲ್ಲಾಗಲಿ ಭಾಗವತದಲ್ಲಾಗಲಿ ರಾಧಾ ಸಂಬಂಧಿಸಿದ ಪ್ರೇಮ ಬಂಧನ 
ಕಾಣುವುದಿಲ್ಲವಾಗಿ  ಪ್ರೌಢಮಟ್ಟದ ಶೃಂಗಾರವಿಲಾಸ ರತಿಸಂಪ್ರಯೋಗ ಆ 
ಪ್ರಪಂಚಕ್ಕೆ ಸಂಬಧಿಸಿದ ಮಾತುಕತೆಗಳಿಗೆ ಹೆಚ್ಚು ಗಮನ ಹೋಗಲಿಲ್ಲ. ಆದರೆ ಈ 
ದಾಸರಕಾಲ ಮಹಾಭಾರತ ಭಾಗವತಗಳ ಕಾಲಕ್ಕಿಂತ ಸಾವಿರಾರು ವರ್ಷಗಳ ಈಚಿನದು. 
ಆ ಕಾಲದ ಕತೆಗಳು ವಿಶದಗೊಂಡು ಜನದ ನಂಬಿಕೆಗಳಿಗಾಗಿ ನಿಂತಿದ್ದುವು. ಕೃಷ್ಣನು 
ಮಗುವಾಗಿದ್ದಾಗಿನ ಕತೆಗಳು ಆ ಅವತಾರಕಾಲದ ಹಿಂದಿನ, ಅದರ ತರವಾಯ 
ಇನ್ನೂ ಬರಬೇಕಾಗಿದ್ದ ಬೌದ್ದ ಕಲ್ಕಿ ಇವರ ಪ್ರಸಂಗಗಳು, ಕಾಲದ ಸಾಂಗತ್ಯವನ್ನೂ 
ಲಕ್ಷಿಸದೆ ವರ್ಣನೆಗಳಲ್ಲಿ ಸ್ತೋತ್ರಗಳಲ್ಲಿ ಸೇರಿಕೊಂಡವು. ಇವನ್ನೆಲ್ಲ ನಾವು ಒಟ್ಟಿಗೆ 
ನುಂಗಬೇಕಾಗುತ್ತದೆ. ಅದು ಇಲ್ಲಿ ಸಂಪ್ರದಾಯ. 


155 


ದಾಸ ಸಾಹಿತ್ಯ 


ಎರಡು ಸಂಗತಿಗಳನ್ನು ಕುರಿತು ಒಂದು ಮಾತು ಹೇಳಬಹುದು. ಗುರುವಿನ 
ಅನುಗ್ರಹವಿಲ್ಲದೆ ಯಾವ ತಿಳವಳಿಕೆಯೂ ಬಾರದು, ಮುಕ್ತಿ ಸಿದ್ದಿ ಸುವುದಿಲ್ಲ. ಗುರು 
ನುಡಿದುದು ತತ್ತ ಎ ಹೇಳಿದುದು ಆದೇಶ. ಆ ಗುರುವಿನ ಗುಲೂಮನಾಗಬೇಕು ಎಂಬಂ 
ತಹ ಭಾವ ಇಲ್ಲಿ ಹೆಚ್ಚಾಗಿ ಕಾಣುತ್ತದೆ. ಗುರುವಿಗೆ ನಮ್ಮ ದೇಶದಲ್ಲಿ ದೊರೆತ 
ಪ್ರಾಧಾನ್ಯ ಸ್ವತಂತ್ರ ಆಲೋಚನೆಗೆ ಆತಂಕವಾಗಿ ನಿಲ್ಲುವ ಸಂದರ್ಭವಾಗುತ್ತದೆ, 
ಆದರೆ ಪ್ರತಿಯೊಬ್ಬ ಭಕ್ತನೂ ಶಿಷ್ಯನೂ ಸ್ವತಂತ್ರವಾಗಿ ಬಂದು, ಅವನು ಆ ದಾರಿ 
ಯಲ್ಲಿ ಹೋಗಲು ಸ್ವತಂತ್ರನಾಗಬೇಕೆಂಬ ಒಂದು ಬುದ್ದಿ ಬೆಳೆಯಲು ಅವಕಾಶವಾಗ 
ಬೇಕು,* ಇನ್ನೊಂದು ಸಂಗತಿ: ಇದು ಮತದ ಪ್ರಪಂಚವಾದ್ದರಿಂದ ಜೀವನದ 
ಸಮಸ್ತ ವ್ಯಾಪಾರಕ್ಕೂ ಅದರ ಪ್ರಕಾರವಾದ ಭಕ್ಕಿಗೂ ನಡೆದರೆಯೆ ಮುಕ್ತಿ ಎಂಬ 
ಭಾವ ಪ್ರಬಲಿಸಿದುದರಿಂದ, ವ್ಯಕ್ತಿ ತನ್ನದಾಗಿ ಏನನ್ನೂ ಉಳಿಸಿಕೊಳ್ಳದೆ ತನ್ನನ್ನೂ 
ತನ್ನ ಸಮಸ್ತವನ್ನೂ ಆರಾಧ್ಯ ದೇವತೆಗೆ (ಗುರುವಿನ ಮೂಲಕವೊ, ಸ್ವತಂತ್ರ 
ವಾಗಿಯೋ!) ಅರ್ಪಿಸಿಬಿಡಬೇಕಾಗಿತ್ತಾದ್ದರಿಂದ ಯಾವ ಸ್ವಾತಂತ್ರ್ಯವೂ ವ್ಯಕ್ತಿಗಿರ 
ಲಿಲ್ಲ. ನಂಬಿಕೆ, ನೆಚ್ಚು ಪರವಾಗತ್ಯ. ವಚನಕಾರರೂ ಇದನ್ನೇ ಹೇಳಿದ್ದ ರ್ಮು 
ಹರಿದಾಸರೂ ಅದನ್ನೇ ಹೇಳಿದರು, ಶೈವದಲ್ಲಿ ಶಿವ; ಇಲ್ಲಿ ಹರಿ. ಆದರ ಭಕ್ತರಿಗೆ 
ಅಲ್ಲಿ; ಇದರ ಭಕ್ತರಿಗೆ ಇಲ್ಲಿ ಮುಕ್ತದ್ವಾರ; ಮಾರ್ಗ ಇದು. ಸರ್ವಾರ್ಜಣ ಬುದ್ಧಿ 
ಇಲ್ಲಿ ವ್ಯಕ್ತಿಯನ್ನು ಪೂರ್ತಿಯಾಗಿ ಹರಿಯ ಪರವಶ ಮಾಡುತ್ತದೆ. ಅಲ್ಲಿ ಶರಣಭಾವ, 
ಇಲ್ಲಿ ಈ ಭಕ್ತಿಭಾವ. (ವಿಶಿಷ್ಟಾದ್ವೈತದಲ್ಲಿ ವ್ರಪತ್ತಿಭಾವ) ಹೆಚ್ಚು ಜನಕ್ಕೆ ಖಚಿತ 
ವಾಗಿ ನಂಬಿಕೆ, ಶ್ರದ್ಧೆ » ಒಲವು ಬರುವಂತಾಗಿ ಅವರ ಬದುಕು ಈ ಲೋಕದ್ದ ಲ್ಲ, 
ಪಾರಲೌಕಿಕವಾದ್ದು - ಆಧ್ಯಾತ್ಮ ಸಾಧನೆಯಂತಿದ್ದ ಒಂದರ ಕಡೆಗೆ ತಿರುಗಿದುದರಿಂದ 
ಇದು ಲೌಕಿಕದ ಎಲ್ಲ ವ್ಯಾಪಾರಗಳಿಗಿಂತಲೂ ಹೆಚ್ಚು ಮುಖ್ಯವಾದುದು ಎಂಬ 
ಭಾವನೆ ಜನಕ್ಕೆ ಬಂದು ಕೇಳಿದವರ ಮತ್ತು ಒಲಿದವರ ಮನಸ್ಸನ್ನು ನೇರ್ಪಡಿಸಿತು, 


ಇನ್ನೊಂದು ಆಡುಮಾತನ್ನಾಡಿದರೆ ಓದುಗರು ಕ್ಷಮಿಸಬೇಕು. ಒಂದು ಕಡೆ 
ಇದು ಶಕ್ತಿಯಾದರೆ, ಲೌಕಿಕವಾಗಿ ಅಷ್ಟೇ ಶಕ್ತಿಯನ್ನು ಉಳಿಸಿಕೊಟ್ಟೇತೆ, ಅದು 
ಲೌಕಿಕ ಆರ್ಥಿಕ, ರಾಜಕೀಯ, ಸಾಮಾಜಿಕ ಜೀವನಗಳಲ್ಲಿ ರಕ್ತಿ ಸಮಸ್ತಗಳನ್ನು 
ಕಾಪಾಡಿಕೊಳ್ಳುವ ವಿಷಯದಲ್ಲಿ ನೆರವಾಯಿತೆ ಎಂಬ ಪ್ರಶ್ನೆಯನ್ನು ನಾವು ಇಂಥಲ್ಲಿ 
ಕೇಳುವುದಿಲ್ಲ. “ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲುಬೇಡಿ ಹುಚ್ಚಪ್ಪ 


* ಸ್ವತಂತ್ರ ಆಲೋಚನಾ ಶಕ್ತಿಯಿಲ್ಲದ ಬಹುಜನಕ್ಕೆ ಈ ವಿಧಾನ ಮಿತಿ ಆಗಿತ್ತಾದರೂ ಇಂಥ 
ವರಿಗೆ ಇದು ಅಡ್ಡಿ ಯಾಯಿತು. ವ್ರಾತ್ಯ, ನಾಸ್ತಿಕ ಪಾಷಂಡಿ, ಮಾತುಗಳ ಬಳಕೆ ಅಂಥವರಿಗೆ 
ಹಿಂಸೆಯಾಯಿತೇನೊ, 


156 


ಸಮೂಕ್ತೆ 


ಗಳಿರಾ” ಎಂದೂ, “ಈಸಬೇಕು, ಇದ್ದು ಜೈಸಬೇಕು” ಎಂದೂ ಲೋ ಕ ಜೀವನದಲ್ಲಿ 
ಎರಕ್ತಿ ಸಾಧಿಸಬೇಕೆಂದು ವ್ಯಕ್ತಿಗಳಿಗೆ ಜೀವನದ ಸಾಫಲ್ಯವನ್ನೂ ಬೋಧಿಸಿದರು. 
ಮತತತ್ತ್ವಗಳಲ್ಲಿ ಹೇಸಿಕೆಯುಂಟುಮಾಡಲಿಲ್ಲವಾದರೂ ಪರದೇಶದ ದಾಳಿಕಾರರು 
ಬಂದು ಈ ನಾಡನ್ನು ಆಕ್ರಮಿಸಿಕೊಂಡು ಜನವರ್ಗವನ್ನು ಶೋಷಿಸುತ್ತಾ ಹಿಂಸಿ 
ಸುತ್ತಾ ಗುಲಾಮಗಿರಿಗೆ ತಳ್ಳುತ್ತಿದ್ದ ಕಾಲದಲ್ಲಿ ಅವರನ್ನು ಎದುರಿಸಲು ತಕ್ಕ ವೀರ್ಯ 
ವನ್ನು ಕ್ಷಾತ್ರವನ್ನು ಇವರಿಂದ ಕಸಿದುಕೊಂಡು ಬಿಟಿ ಶಶ ತೇಮೊ ಎನಿಸುತ್ತದೆ. “ಅಲ್ರಿದೆ 
ನಮ್ಮ ಮನೆ ಬಂದೆ ಇಲ್ಲಿ ಸುಮ್ಮನೆ” ಎಂಬ ಮಾತು ಮೋಹೆಗೊಳಿಸಬಲ್ಲದು. 
ಲೋಕದ ಸಮಾಸ ಕರ್ತವ್ಯ ಗಳಿಂದಲು ತಪ್ಪಿಸಿಕೊಳ್ಳುವ ನಿರ್ವರ್ಯರಾಗುವ ಅವಕಾಶ 
ವಾಯಿತು. ಜೊತೆಗೆ ನಮ್ಮ ದೇಶದಲ್ಲಿ ಮೊದಲಿಂದಲೂ ಪ್ರಬಲವಾಗಿ ಬೆಳೆದ ಕರ್ಮ 
ಫಲ, ಕರ್ಮಫಲದ ಭೋಗದ ಅನಿವಾರ್ಯತೆ, ಪ್ರನರ್ಜನ್ಮವಾದ ಒಂದು ಜನ್ಮದಲ್ಲಿ ಅಲ್ಲ 
ದಿದ್ದರೂ ಇನ್ನೊಂದು ಜನ್ಮದಲ್ಲಿ ತೀರಿಸಬೇಕು ಎಂಬ ಭಾವ, ಇಲ್ಲಿ ಈಗಿನ ವ್ಯಕ್ತಿ 
ಶಕ್ತಿಯನ್ನು ಕುಂಠಿತಮಾಡಿತೇನೊ. ಯಾವುದಕ್ಕೂ ನನಗೆ ಸ್ವತಂತ್ರವಿಲ್ಲ. ಎಲ್ಲ 
ಅವನ ಇಚ್ಛೆ ಎಂಬುದು ಆಫೀಮನಂತಾಯಿತು. ಹಿಂದಿನದನ್ನು ಅನುಭವಿಸುತ್ತಿದ್ದೇವೆ. 
ಮುಂದೆ ಶೀರಿಸಬೇಕಾದೀತು. ಇಂದಿನದು ಕರ್ಮಫಲ. ಅವನ ಇಚ್ಛೆ ಎಂಬ ಮಾತು 
ಲೌಕಿಕ ಜೀವನಕ್ಕೆ ನಿಷ್ಠ ಯತೆ ತಂದಿತು. "ರಾಮ' ಎಂಬ ಒಂದು ಹೆಸರೊ 
ಶಿವ ಎಂಬುದೊ ಹರಿ ಎಂಬುದೋ ಮನಸ್ಸಿಗೆ ಬಂದರಾಯಿತು.* ಅದನ್ನು ನುಡಿದು 
ಕೊಂಡರಾಯಿತು. ಸಮಸ್ತವೂ ಸಾಧಿತವಾಗುತ್ತದೆ ಎಂದು ಅಗ್ಗದ ಮತ್ತು ಸುಲಭ 
ವಾದ ಮಾತು ಪ್ರಕಾರವಾಗಿ ಪ್ರತಿಯೊಬ್ಬರೂ ತಾವು ಅಷ್ಟು ಮಾಡಿಕೊಂಡರೆ 
ಸಾಕು ಎಂಬ ಭಾವ ಬೆಳೆದಾಗ, ಲೌಕಿಕಶಕ್ತಿಗೆ ಬೆಲೆಯಿಪದಾಗುತ್ತದೆ. ದಂಡು ಬಂದ 
ರೇಮ, ದಾಳಿ ಬಂದರೇನು, ಯಾರು ಆಳಿದರೇನು. ಯಾರು ದುಡಿದರೇನು, "ಹರಿಯ 
ಭಜಿಸು ಮನವೆ” ಎಂಬುದು ಜಡ, ಮಾದಕ ಆಗಬಲ್ಲದು. ಇಂಧ ಮಾತುಗಳನ್ನು 
ಹೇಳಲು ಸಂಕೋಚವಾಗುತ್ತದೆ, ಆದರೂ ಒಂದು ಕಾಲವನ್ನು ಶುಚಿಗೊಳಿಸಿ ಸುಧಾ 
ರಿಸಿ ಜೀವನಕ್ಕೆ ತೃಪ್ತಿಯನ್ನು ಸಂಶೋಷವನ್ನು ಶಾಂತಿಯನ್ನು ತಂದುಕೊಟ್ಟು, ಮನಸ್ಸಿ 
ಗೊಂದು ಶಿಕ್ಷಣವನ್ನು ಹದವನ್ನು ತಂದುಕೊಟ್ಟು, ಈ ಭಕ್ತಿಮಾರ್ಗ ಒಂದು ಜನತೆ 
ಯಾಗಿ ನಮಗೆ ಎಷ್ಟು, ಉಪಕಾರ ಮಾಡಿತು, ಸಾಕಲ್ಯದಿಂದ ಅಷ್ಟೇ ಮಾಡಿತೆ ? 


*. ನಾರಾಯಣ ಎಂಬ ಒಂದು ಹೆಸರನ್ನು ಸಾಯುವಾಗ ನುಡಿದು ಮುಕ್ತಿ ಪಡೆದ ಅಜಾಮಿಳ 
ನನ್ನು ಉದಾಹರಿಸಬಹುದು. ಯಾವಾಗ ನುಡಿದರೂ ಎಲ್ಲಿಯೂ ಭಕ್ತಿ ಹೃನ್ಮೂಲವಾಗಿಲ್ಲದಿದ್ದರೆ 
ಅದಕ್ಕಾಗಿ ಯಾವ ಯತ್ನ ವನ್ನೂ ಮಾಡದೆಹೋದರೆ ಅಷ್ಟು ಅಲ್ಪ ದಲ್ಲಿ ಸುಲಭವಾಗಿ ಸಿದ್ಧಿ 
ದೊರಕುತ್ತ ದೆಂದು ಹೇಳುವುದು ತಪ್ಪಾದೀತು. ಎಲ್ಲವನ್ನೂ ಅತಿಗೆ ತೆಗೆದುಕೊಂಡು ಹೋಗಿ ತೋರಿ 
ಸುವ ಇದು ನಮ್ಮ ನಾಡಿನ ಕಥೆಗಳಲ್ಲಿನ ಪ್ರಾರಬ್ದ. 


157 


ದಾಸ ಸಾಹಿತ್ಯ 


ಎಂದು ಪ್ರಶ್ನೆ --ಕೇಳುವವರುಂಟು. ಇದು ಈ ಕಾಲದ ಕೆಲವರ ಮಾತ್ತು Ths js 
my prayer to Him, 8196 10೮ the store never to bend my knees 
before insolent might ಎಂಬ ಉತ್ತರನಾಗುವಂಥದು. 

ದಾಸರು ಅನೇಕ ಹಾಡಿನ ಪ್ರಕಾರಗಳನ್ನು ರಚಿಸಿದರು. ಕೀರ್ತನೆ ಅಥವಾ ಪದ 
ಎಂಬ ಹಾಗೆ ಸುಳಾದಿ, ಉಗಾಭೋಗ ಎಂಬ ಇನ್ನೆರಡು ಮುಖ್ಯ ಬಒಬಗೆಗಳುಂಟು. 
ಈ ಶಬ್ದಗಳ ನಿಷ್ಪತ್ತಿ ಖಚಿತವಾಗಿ ಇದೇ ಸರಿ ಎಂದು ತೀರ್ಮಾನವಾಗಿಲ್ಲವಾದರೂ 
"ಸೂಡ' ಒಂದು ತಾಳಕ್ರಮ ಬಹುಶಃ ಸೂಡಾದಿ* ಸುಳಾದಿ ಎಂಬುದು ವಿದ್ವಾಂಸರು 
ಬಲಿದುದು. ಸುಳದ ಹಾದಿ, ಸುಲಭದ ಹಾದಿ, ಇತ್ಯಾದಿಗಳು ಸುಲಭೀಕರಣ ಮತ್ತು 
ವಿಷಯವನ್ನು ರಮ್ಯವಾಗಿಯೊ ಚಾಣವಾಗಿಯೊ ವಿವರಿಸುವ ವಿಧಾನಗಳು. ಸಾಮಾನ್ಯ 
ವಾಗಿ ಪದ ಅಥವಾ ಕೀರ್ತನೆಗಳಲ್ಲಿ ಒಂದು ಪಲ್ಲವಿ ಒಂದು ಅನುಪಲ್ಲವಿ, ಮೂರು 
ನಾಲ್ಕಾದರೂ ಚರಣಗಳ ರಚನೆಯ ವಿಸ್ತರಣವಿರುತ್ತದೇ ಎಂದೇಅನುಪಲ್ಲವಿ ಅಪರೂಪ 
ವಾಗಿ ಇಲ್ಲದಿರುವುದುಂಟು. ಯಾವ ಮುಖ್ಯ ತತ್ತ್ವವನ್ನೊ ವಿಷಯವನ್ನೊ ಭಾವ 
ವನ್ನೊ ಮನಸ್ಸು ಹೋಗುವಂತೆ ಪಲ್ಲವಿ ನೇರವಾದ ಮಾತುಗಳಲ್ಲಿ ಅಡಕದಲ್ಲಿ ಹೇಳು 
ತ್ತದೆ. ಅದಕ್ಕೆ ಏನಾದರೂ ವಿಶೇಷಣವಿದ್ದರೆ ಅರ್ಥದಲ್ಲಿಯೊ ವಿಷಯದಲ್ಲಿಯೊ ಅದು 
ಅನುಪಲ್ಲ್ಸವಿಯಲ್ಲಿರುತ್ತದೆ. .. ಚರಣಗಳು ಕೇವಲ ವಿವರಗಳು ಅಥವಾ ಉದಾಹರಣೆ. 
ನಿದರ್ಶನಗಳಿದ್ದಂತೆ ಮಾತ್ರ; ಅವು ಮೂಲಾರ್ಥವನ್ನು ವಾಸ್ತವವಾಗಿ ಮುಂದುವರಿದು 
ಬೆಳಸುವುದಿಲ್ಲ. ಒಂದು ರಾಗ ಒಂದು ತಾಳದಲ್ಲಿ ಹಾಡಿರುವುದರಿಂದ ಪಲ್ಲವಿಯದು 
ತಾಳದ ಒಂದು ಅಂಗ. ಅನುಪಲ್ಲವಿಗೂ ಚರಣಕ್ಕೂ ತಾಳಾಂಗದಲ್ಲಿ ಸಂವಾದವಿರು 
ತ್ತದೆ. ಅವುಗಳ ಪ್ರಮಾಣ ಗೊತ್ತಾಗಿ ವಿಲ್ಲುತ್ತದೆಯಾಗಿ ಸಹಜವಾಗಿ ರಾಗ ತಾಳ 
ಬದ್ಧ ವಾಗಿ ಇವನ್ನು ಹಾಡಬಹುದು, ಗುರುತಿಸಬಹುದು. ಸುಳಾದಿಯಲ್ಲಿ ಸಾಮಾನ್ಯ 
ವಾಗಿ ಆ ಕಾಲಕ್ಕೆ ಗೊತ್ತಾಗಿ ರೂಪಗೊಂಡಿದ್ದ ಏಳು ತಾಳಗಳಲ್ಲಿ ನಡೆ ಇರುತ್ತಿತ್ತು. 
ಅದು ಒಂದು ತಾಳಮಾಲಿಕೆಯೇ. ಆ ತಾಳಗಳನ್ನು ಬಳಸುವುದಕ್ಕೆ ಸಾಮಾನ್ಯವಾಗಿ 
ಒಂದು ಕ್ರಮವನ್ನು ಅನುಸರಿಸುತ್ತಿದ್ದರು. ಏಳಕ್ಕಿಂತ ಕಡಮೆಯ ತಾಳ ಚರಣವುಳ್ಳ 
ಸುಳಾದಿಗಳು ಸಂಖ್ಯೆಯವು. 9-11 ಚರಣಗಳ ಸುಳಾದಿಗಳುಂಟು-ಕೆಲವು ತಾಳಗಳು 
ಪುನರುಕ್ತವಾಗುತ್ತವೆ. ಅವಕ್ಕೆ ತಕ್ಕ ಹಾಗೆ ಚರಣಗಳ ಉದ್ದ ಮಾತುಗಳ ಪ್ರಮಾಣ 
ಹೆಚ್ಚು ಕಡಮೆ ಆಗುವುದುಂಟು. ಪ್ರತಿಚರಣದ ಕೊನೆಯಲ್ಲಿಯೂ ಯಾವ ದಾಸರ 
ಸುಳಾದಿಯೊ ಅದು ಅವರ ಆಂಕಿತದಲ್ಲಿ ಕಾಣುತ್ತದೆ. ದಾಸರೆಲ್ಲ ಸುಮಾರು ಎರಲ 
ಭಕ್ತಿ ಉಳ್ಳ್ಳವರಾಧರಿಂದ-ಇಂಥ ವಿರಲ ಎಂಬ ಅಂಕಿತವಿರುತ್ತದೆ. ಹಿಂದೆ ವಚನಕಾರ 
ರಲ್ಲಿಯೂ ಅಂಕಿತವಿರುತ್ತಿತ್ತು. ದಾಸರಲ್ಲೂ ಹಾಗೆಯೇ. ಮುಂದಿನ ಕಾಲಕ್ಕೆ ಶ್ಯಾಮಾ 
ಶಾಸ್ತ್ರಿಗಳಲ್ಲಿ, ತ್ಯಾಗರಾಜರಲ್ಲಿ, ದೀಕ್ಷಿತರಲ್ಲಿ ಇದು ಬೆಳೆಯಿತು. ಮೊದಲಲ್ಲಿಯೇ ಪಲ್ಲವಿ 


158 


ಸಮೂಕ್ಷೆ 


ಬರುವುದಕ್ಕೆ ಬದಲಾಗಿ ಸುಳಾದಿಯ ಕೊನೆಯಲ್ಲಿ ಪಲ್ಲವಿ ಅಧವಾ ಪಲ್ಲವ ಎಂಬ 
ಮಾತುಇರುತ್ತದೆ. ಅಥವಾ ಜೊತೆ ಎಂಬ ನಿರ್ದೇಶನವನ್ನು ಕಾಣಬಹುದು. ಹಲ 
ವರು ಸೇರಿ ಇದನ್ನು ಹಾಡುತ್ತಿದ್ದ ರೊ ಅಥವಾ ಪ್ರತಿಚರಣದ "ಜೊತೆಗೆ ಇದನ್ನು ಸೇರಿಸಿ 
ಹೇಳುತ್ತಿ ದರೊ ಗೊತ್ತಾ ಗದು. 'ಇವೂತು, ಸುಳಾದಿಗಳನ್ನು ಮೂಲ ಸ ಸಂಪ್ರ ತ 
ಹಾಡಬಲ್ಲ ವರ ಸಂಖ್ಯೆ ಹೆಚ್ಚು ಕಾಣುತ್ತಿಲ್ಲ. ಸರ್ವಪ್ರ ಯತ್ನ ಮಾಡಿ ಮೂಲ 
ವಿಧಾನವನ್ನು ಧ್ವನಿ ಮುದಿ ಸಿಕೊಳ್ಳು ವ ಪ್ರಯತ್ನ ಮಾಡಿದರಾದೀತು. ಉಗಾ 
ಭೋಗದ ಹಾಡುಗಾರಿಕೆಯೊ ಅನಿಶ್ಚಿತವೇ... ಪದ್ಯಗಂಧಿಯಂತಿರುವ ಗದ್ಯದಂತೆ 
ಅದರ ನಡೆ. ಅದರ ತಾಳದಲ್ಲಿ ಯಾವ ನಿಯತಿ ಸಾಧಿಸುತ್ತಾರೆಯೋ ಅದೂ ಒಂದೇ 
ರೀತಿ ಆಗಿಲ. ಹಿಂದಿನ ಕಾಲದಲ್ಲಿ ದಂಡಕವೆಂಬ ಪ್ರಕಾರ ಒಂದು ಛಂದೊನಿಯಮ 
ವನ್ನು ಅನುಸರಿಸಿ ಮಾತ್ರ ಬಳಕೆಯಲ್ಲಿತ್ತು. ಮಾತ್ರಾಗಣದ ಪ್ರಾಧಾನ್ಯ ಒಂದು 
ಮಾತ್ರ ಅಲ್ಲಿ ಕಾಣುತ್ತಿ ತ್ತು. ಅರ್ಥವನ್ನೊ ಭಾವವನ್ನೊ ಖಂಡಖಂಡವಾಗಿ ಎಂಗ 
ಡಿಸಿಕೊಂಡೋ ಸೇರಿಸಿಯೊ ದಂಡಕವನ್ನು ರಾಗಗಳನ್ನು ವ್ಯತ್ಯಾ ಸಮಾಡಿಯೋ 
ಒಂದರ ವಿಸ್ತರಣದಲ್ಲಿಯೋ ನುಡಿಯುವ ರೀತಿ ಕೇಳಲು ಚೆನ್ನಾ ಗಿರುತಿ. ತ್ತು. ಆದರೆ 
ಛಂದೋರಚನೆಯಲ್ಲಿ ಗೊತ್ತಾದ ನಿಯಮವೇನೂ ಇರುತ್ತಿ ರಲಿಲ್ಲ. ಪ್ರಕಟವಾಗಿ 
"ಗದ್ಯ 'ವನ್ನು ಓದುತ್ತಿದ್ದ ರೀತಿ ಒಂದಿತ್ತು. ಛಂದೋಗಣದ ಯಾವ ಪ್ರಭಾವವೂ 
ಇಲ್ಲದೆ ಜಡ ರಾಗದಲ್ಲಿ ಗದ್ಯ ವನ್ನು ಓದುತ್ತಿದ್ದ ರೀತಿ ಅರ್ಥದ ಅಗತ್ಯವನ್ನು, ಕಥನ 
ವನ್ನು ವರ್ಣನಾದಿಗಳನ್ನು ಸಾಧಿಸಿದರಾಯಿತು. ಬಾಣನ ಕಾದಂಬರೀಗದ್ಯ ವನ್ನು 
ಹಾಗೆ ಓದುತ್ತಿ ದ್ದು ದನ್ನು ನಾನು ಕೇಳಿದ್ದೆ ನೆ. ಎವ್ವದ್ರ ನನಗ ಲೆ ಕಾರ್ಯವನ್ನು. 
ಮಾಡಿದರೆ ಒಂದು ಬಗೆಯ ಗಮಕವನ್ನು ಗತ TS 
ದಲ್ಲಿ ಈ ಗದ್ಯ ಗಮಕ ಹಾಗೆ ಕೆಲವು ವೇಳೆ ಕಾಣುತ್ತದೆ. ಇದು ಸೆ ಊಹೆ ಮಾತ್ರ. 
ಇದರ ಮಾರ್ಗವನ್ನೂ ಧ್ವ ನಿಮುದ್ರಿ ಸಿಕೊಳ್ಳ ಬೇಕು. ಆಆಪ ಪ ಸ್ರದೇಶದ ie 
ವಾಣಿ ಕೇಂದ್ರ ೫ ಕನ್ನ ಷಿ ಸಾಹಿತ್ಯ ಪರಿಷತ್ತಿ ನವರೂ ಇದಕ್ಕೆ ಮನಸ್ಸು ಕೊಟ್ಟ ರೆ 
ಸುಲಭವಾಗಿ ಇದು ಲಭ್ಯ ವಾಗುತ್ತ ದೆ. ಬಹುವಾಗಿ ಧರ್ಮತತೆ ತ್ರ ನೀತಿ, ಲೋಕ 
ಜೀವನದ ವಿಮರ್ಶೆ ಇವುಗಳನ್ನು ಜನರಲ್ಲಿ ಪ್ರಚಾರ ಮಾಡಿ ಅವರಿಗೆ ಭಕ್ತಿಯನ್ನೂ 
ವೆ ಹ ಅಚ ಅಲ. ಜೀವದ ಸ್ಪ ರೂಪವನ್ನೂ ” ಆಗುಹೋಗುಗಳನ್ನೂ ತಿಳಿಸುವುದು 
ಸಪಂಥದ ಉದ್ದೆ ೇೀಶವಾಗಿತ್ತು. ಅದಕ್ಕೆ ಸಂಗೀತ ನೆರವು ಕೊಟ್ಟಿ ತ ಆ ಕಾಲ 
We ಬಳಕೆಯಲ್ಲಿದ್ದ ಎಲ್ಲ ರಾಗಗಳನ್ನೂ SR ಮನಸ್ಸಿ ಗೆ ರಂಜನೆಯಾಗು 
ವಂತೆ ಗೊತ್ತಾಗಿ "ಹೇಳುತ್ತಿ ದ್ವುದರಿಂದ "ಕೇಳುವವರ ಮನಸ್ಸಿನಲ್ಲಿ ನೀರ ಹೋಗಿ ಅದರ 
ಅಚ್ಛೊ ತ್ಲುತಿ ದ್ಹಿತು. ವಚನಕಾರರಲ್ಲಿ ಬೀದಿಗೆ ಹೋಗಿ ಜನರ ನಡುವೆ ನಿಂತು ಪ್ರಕಟ 


ರ್‌ ಟ್‌ 


ವಾಗಿ ಈ ಬೋಧನೆ ಉಪದೇಶ ಮಾಡಬೇಕು ಎಂಬ ಗುರಿ ಇದ್ದ ಹಾಗೆ ಕಾಣುವುದರ. 


159 


ದಾಸ ಸಾಹಿತ್ಯ 


ಈ 
CL 
ತ್ರ 
ಹ 
ಸ್ನ 
ಲ 
28 
೧ 


ಅದು ಆತ್ಮನಿವೇದನ ಮಾತ್ರ-._-ಪ್ರಧಾನವಾಗಿ. ಅದು ಪ್ರ 
ಅದರ ಶಕ್ತಿಯಿಂದ ಅದನ್ನು ಇನ್ನೊಬ್ಬರ ಬೋಧೆಗೆ ಬಳಸುವ ಸಂದರ್ಭದಲ್ಲಿ ಆಗು 
ವಂತೆಯೇ ಹೊರತು ವಚನ ಹುಟ್ಟುತ್ತಿದ್ದುದು ಅಂಥಕಾರ್ಯಕ್ಕಾಗಿ ಸನ್ನಿವೇಶದಲ್ಲಿ 
ಎನ್ನುವ ಹಾಗಿಲ್ಲ. 

"ಪುರಂದರದಾಸರ ಕೆಲವು ಜಿ ಹಾಗೆ ಆತ್ಮನಿವೇದನೆಯವು ಸಿಕ್ಕಿವೆ. 
ಪ್ರರಂದರದಾಸರ ಕಾಲಕ್ಕೆ ವಿಜಯನಗರದಲ್ಲಿ ಮತ್ತು ಸುತ್ತಮುತ್ತ ಮುಸಲ್ಮಾನ್‌ ಜನ 
ವರ್ಗವೂ ಸಂಗೀತ ಪ ಪ್ರಕಾರಗಳೂ ಇದ್ದುದರಿಂದ ಕರ್ನಾಟಕ ಹಿಂದೂಸ್ತಾನಿ ಜೂ 
ಬಗೆಯ ರಾಗಗಳು ಬಧಕೆಗೆ ಬಂದವು. ಆದರೂ ಯಾವುದನ್ನು ನಾವು ದಕ್ಷಿಣಾದಿ ಅಧವಾ 
ಕರ್ನಾಟಕ ಎನ್ನುತ್ತೇವೊ ಅದರದೇ ಜಾಡು ಅಚ್ಚು ಪ್ರಧಾನವಾಗಿ ಕಾಣುತ್ತದೆ. ವಚನ 
ವನ್ನು ಅಚ್ಚೆ ಕನ್ನಡ ಜನ ಹೇಗೆ ನಿರ್ಮಿಸಿದರೆನ್ನುತ್ತೇವೆಯೊ ಹಾಗೆಯೇ ದಾಸರ ಪದ 
ಗಳನ್ನು ನಿರ್ಮಾಣ ಮಾಡಿದವರೂ ಬಹುಮಟ್ಟಿಗೆ ಕನ್ನಡದವರೇ. ಮಾಧ ಸ್ವ ಪಂಥದ 
ಮೂಲ ನಿರ್ಮಾಪಕರು ತುಳು ನಾಡಿನವರಾದರೂ ಲೌಕಿಕವಾಗಿ ಅವರು ಬಳಸುತ್ತಿ 
ದ್ರುದೂ ಸುತ್ತುಮುತ್ತಿನ ಕನ್ನಡವೇ ಆಗಿ ಕನ್ನಡದ ಸಾಹಿತ್ಯ ಸಂಪತ್ತಿಗೆ ಇದೊಂದು 
ಭಾಗ್ಯದೊರೆವಂತಾಯಿತು. ಪಶ್ಚಿ ಮದಲ್ಲಿ ಉಡುಪಿ, ಉತ್ತರದಲ್ಲಿ ಪಂಢರಪುರ ಹಂಪೆ 
ಈ ಪ್ರದೇಶಗಳಲ್ಲಿ ಈ ಸಾಹಿತ್ಯ ಕಿ ಪ್ರತಿಷ್ಠೆ ದೊರೆತು ದಾಸ ಸಂಪ್ರದಾಯದವರು 
ಅನೇಕ ಮಂದಿ ರಚಸ ಕಾಲದಲ್ಲಿಯೂ ಅಲ್ಲಿಂದೀಚೆಗೂ ಇದನ್ನು 
ಬೆಳಸಿದರು. ಕನನಕದಾಸರು ಮೊದಲು ಶಿ ಶ್ರೀವೈ ಷ್ಣ ವದ ಪ್ರಭಾವ ವಕ್ಕೆ ಒಲಿದಿದ್ದರೂ 
ವ್ಯಾಸರಾಯರ ಪ್ರಭಾವ ಅವರ ಮೇಲೆಯೂ 'ಬದ್ದಿತೆನ್ನುವ ವ ಜಾಗೆ ಅವರಿಗೂ 
ಪುರಂದರದಾಸರಿಗೂ ಸ್ನೇಹವಿಶ್ವಾಸ ನೆಲಸಿದ್ದಂತೆ ಕೆಲವು ಕ್ರ ತಿಗಳಿವೆ... ಪುರಂದರ 
ದಾಸರದು ನೇರವಾಗಿ ದಿನದಿನದ ಲೋಕ ಜೀವನಕ್ಕೆ ಕಾಣುವ ಉಕ್ತಿಗಳು ನೋಟಗಳು. 
ಕನಕೆದಾಸರಲ್ಲಿ ವೇದಾಂತ ಅಥವಾ ಅಧ್ಯಾತ್ಮ ಭಾಗದ ಅನುಭಾವದ ಓಲು ಹೆಚ್ಚು ೆ 
ಆತನು ಬ್ರಾಹ್ಮಣನಾಗಿಲ್ಲದಿದ್ದುದು ಕೆಲವು ಮಡಿವಂತರಿಗೆ ಅಸಮಾಧಾನವನ್ನು ತಂದಿ 
ದ್ದರೂ ಮನಸ್ಸು, ರೀತಿ, ಭಕ್ತಿಗಳಲ್ಲಿ ಜ್ಞಾನ ಸಂಸ್ಕಾರಗಳಲ್ಲಿ ಯಾರಿಗೂ ಕಡಮೆಯ 
ವನಲ್ಲವಾದ್ದರಿಂದ ಆತನಿಗೆ ಗುರು ವ್ಯಾಸರಾಯರಲ್ಲಿಯೂ ಕೆಳೆಯ ಪುರಂದರದಾಸ 
ರಲ್ಲಿಯೂ ದೊಡ್ಡ ಪ್ರೀತಿಯ ಸ್ಥಾನ ಗೊರಕಿತ್ತು. ಅದೇ ಕಾಲದ ವಾದಿರಾಜರೂ, 
ಆತನ ಕಾಲದಿಂದ ಈಚೆಗೆ ವಿಜಯದಾಸರು, ಜಗನ್ನಾಥದಾಸರು, ಮುಂತಾಗಿ ಈ 
ಪರಂಪರೆ ಕಾಲಕ್ರಮದಲ್ಲಿ ಬೆಳೆದು ಬಂದಿತು. ಇದರ ಪರಿಚಯವನ್ನು ಈ ಪುಸ್ತಕ 
ದಲ್ಲಿ ಈಗಾಗಲೆ ಮಾಡಿಕೊಟ್ಟ ದೆ. ಆದರೆ ಯಾವ ಹೊಸತನ, ಹುರುಪು, ನಗೆಬಗೆ, 
ಜೀವನ್ಹಿಲಾಸ, ನೆತ್ತರ ಕಾವು ಎನ್ನಬಹುದಾದ್ದು ಪುರಂದರದಾಸರಲ್ಲಿ ಕಾಣಬಹುದಾ 
ಗಿತ್ತೊ, ಅದು ಈಚಿನ ಕಾಲಗಳಲ್ಲಿ ಕಾಣಿಸುವುದಿಲ್ಲ. ಬಾಲಲೀಲೆಗಳನ್ನು ವರ್ಣನೆ 


160 


ಸಮೂಕ್ಷೆ 


ಮಾಡುವಾಗ ಕೂಡ ಹೆಚ್ಚು ಪ್ರೌಢವಾದ ಶೃಂಗಾರಾಂಶಗಳನ್ನು, ಚಾಪಲ್ಯಗಳನ್ನು 
ಕೂಡ ಕೆಲವರಲ್ಲಿ ಕಾಣಬಹುದು. ಜಗನ್ನಾ ಧದಾಸರ ಹರಿಭಕ್ತಿ ಸುಧೆ ಹರಿದಾಸ 
ಸಾಹಿತ್ಯದ ಒಂದು ಮಹಾಗ್ರಂಥವಾಗಿ ಎಣಿಸಬಹುದಾದರೂ ಅದು ಹೆಚ್ಚಾಗಿ ಕಾವ್ಯ. 
ಮೊನ್ನೆ ಮೊನ್ನೆ ವರೆಗೂ ಕನ್ನ ಡ ಸಾಹಿತ್ಯವೆನ್ನು ವಾಗ ಹರಿದಾಸರ ಕೊಡುಗೆಯನ್ನು 
ಯಕ್ಷಗಾನ ಜನಪದಗೀತೆಗಳ ಕೊಡುಗೆಯನ್ನು ಸಾಹಿತ್ಯ ಪ್ರಕಾರಗಳೂ ಸೇರಿಸುತ್ತಿರ 
ಲಿಲ್ಲ, ಸಮಗ್ರವಾದ ಜನಜೀವನದ ಅಂಶವಾಗಿ ಅದಕ್ಕೆ ಒಂದು ಪ್ರಾಶಸ್ತ್ಯ ಬಂದುದು 
ಈಚೆಗೆ. ಪುರಂದರ..ಕನಕದಾಸರನ್ನು ಕುರಿತು ಬೇರೆ ಬೇರೆ ಪುಸ್ತಕಗಳು ಈ ಮಾಲೆಯಲ್ಲಿ 
ಪ್ರಕಟವಾಗುತ್ತವೆ. ಇಲ್ಲಿ ಒಟ್ಟು ಒಂದು ದೃಷ್ಟಿಯನ್ನು ಕೊಡಲು ಮಾತ್ರ ಯತ್ನ 
ಮಾಡಿದೆ. ಈ ಪ್ರಕಾರಗಳ ಕೆಲವು ಉದಾಹರಣೆಗಳನ್ನು ಕವಿವಾಣಿಯಲ್ಲಿ ಕೊಡ 
ಲಾಗಿದೆ. 


ವಿ. ಸೀತಾರಾಮೇಯ್ಕ 


161 


ಕವಿವಾಣಿ 
ನರಹರಿತೀರ್ಥ 
1 


ಎಂತು ಮರುಳಾದೆ ನಾನೆಂತು ಮರುಳಾದೆ 
ಎಂತು ಮರುಳಾದೆ ಭವದೊಳು ಬಳಲಿದೆ ಸಂತತ ಪೊರೆ ರಘುಕುಲ 
ತಿಲಕ 


ಮಾತಿನಲ್ಲಿ ಹರಿದಾಸತನ ನೀತಿಯಲ್ಲಿ ಪ್ರಭುದಾಸತನ 
ಪ್ರೀತಿ ಧನಾದಿವಿಷಯದಲ್ಲಿ ನಿರ್ಭೀತಿ ದ್ಳೆ ವಗುರುದ್ರೋಹದಲಿ 


ಏಕಾಂತದಲ್ಲಿ ಧನದಗೋಷ್ಕಿ ಲೋಕಾಂತದಿ ವೈರಾಗ್ಯದ ಗೋಷ್ಠಿ 
ಶ್ರೀಕಾಂತನ ಸೇವೆಗೆ ಅನುಮಾನ ಭೂಕಾಂತನ ಸೇವೆಗೆ ಸುಮ್ಮಾನ 


ಧರ್ಮಕ್ಕೆ ಒಂದುಕಾಸು ಸಾವಿರಹೊನ್ನು ಅಧರ್ಮಕ್ಕೆ ಕೋಟಿ ಹೊನ್ನು 
ಒಂದೇ ಕಾಸು 


ಧರ್ಮಮಾಡಲು ಬೇಸರಿಕೆ ಅಧರ್ಮಮಾಡಲು ಎಚ್ಚರಿಕೆ 


ಡೊಂಬನಂತೆ ಬಯಲಿಗೆ ಹರಹಿ ಡಂಭತನಕೆ ಕರ್ಮವ ಮಾಡಿ 
ಅಂಬುಜನಾಭಗೆ ದೂರಾಗಿ ಕುಂಭೀಪಾಕಕೆ ಗುರಿಯಾದೆ 


ಸತಿಯರ ಬ್ರ ದರೆ ನಾಬೆ ಯೆ ಶ್ರೀಪತಿಯ ಬ್ಯ ದರೆ ಕೇಳುತ ನಗುವೆ 
ಮತಿಗೆಟ್ಟು ಸಕು ಲಂಪಟನಾಗಿ 


ಅನಿತ ಆಂ 


ಯಾರಿಗಾಗಿ ಧಾವತಿ ಪಡುವೆ ಇನ್ನಾರಿಗೆ ಒಡವೆಯ ಬಚ್ಚಿ ಡುವೆ 
ನಾರೀಪುತ್ರಮಿತ್ರಾದಿಗಳು ಯಾರೂ ಬಾರರೊ ಸಂಗಡದಿ 


ಭಜಿಸು ಬ್ರಹಾ ಒದಿವಂದಿತಹರಿಯೆ ತ್ಯ ಜಿಸು ಕಾಮಾದಿದುರ್ವಿಷಯ 
ES ನರಹರಿಯ ಸು ಶ್ರೀಶಶ್ರೀರಘುಪತಿಯ 


162 


ಕವಿವಾಣಿ 


ಹರಿಯೇ ಇದು ಸರಿಯೇ 
ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ 


ಪತಿತನೆಂದು ಶ್ರೀಪತಿ ರಕ್ಷಿಸದಿರೆ 
ವಿತತವಾಹುದೆ ನಿನ್ನ ಪತಿತಪಾವನ ಕೀರ್ತಿ 


ಶಕ್ತ ನೀವಾಗಿದ್ದು ಭಕ್ತಮುಪೇಕ್ಷಿಸೆ 
ಭಕ್ಕವತ್ಸಲನಾಮ ವ್ಯರ್ಧವಾಗದೆ 


ದಿಗಿಲಿಲ್ಲದೆ ಒದ್ದ ಬ್ರಗುವ ಪಾಲಿಸಿದೆ 
ನಗಧರ ಎನ್ನ ಬಿಡುವ ಬಗೆ ಏನಿದು 


ಹೇಯ ಅಜಾಮಿಳನ ಕಾಯಲಿಲ್ಲೆ ಸ್ತ 


ಲು 


ಕೀಯವನೆ, ನಾ ಪರಕೀಯನೆ ನಿನಗೆ 


ಉಂಟು ಹಿರಣ್ಯಕನ ಕಂಟಕ ಬಿಡಿಸಿದ್ದು 
ನಂಟನೆ ನಿನಗೆ ಭಂಟ ವಾವಲ್ಲವೆ ? 


ಕಟ 3, ಅಹಲ್ಯೆಯ ದಿಟ ಶ್ರ ಪಾಲಿಖದೆ 
ಕೊಟ್ಟಳು ಅವಳೇನ ಬಿಟ್ಟಿದ್ದು ನಾನೇನ 


ದೊರೆ ನಿನ್ನ ಮನಸಿಗೆ ಸರಿಬಂದಂತೆ ಮಾಡು 
ಮೊಲೆ ಹೊಕ್ಕೆನು ನಾ ನರಹರಿ ಪೂರ್ಣನೆ 


163 


ಪಲ್ಲಎ 
ಅಮುಪಲ್ಲವಿ 


ದಾಸ ಸಾಹಿತ್ಯ 
ಶ್ರೀಪಾದರಾಂರಾ 
1 


ಸದ್ದು ಮಾಡಲು ಬೇಡವೊ ನಿನ ಕಾಲಿಗೆ 
ಬಿದ್ದು ನಾ ಬೇಡಿಕೊಂಡೆ 


ನಿದ್ದೆಗೆಯ್ಯುವರೆಲ್ಲ ಎದ್ದ ದೆ.ವೀನಾ ಬಂ 
ದಿದ್ದ ದ್ದು ಕಂಡದೇನೆಂಬುವದೊ ರಂಗ 


ಬಳೆ ಘಲ್ಲುಕೆನ್ನದೇನೊ ಕೈಯ ಪಿಡಿದು 
ಎಳೆಯದಿರೊ ಸುಮ್ಮನೆ 

ಮೊಲೆಗಳ ಮೇಲಿನ ಸೆರಗವೆಳೆಯಲು ಕೊ 
ರಳ ಪದಕಂಗಳು ಧ್ವನಿಗೆಯ್ಯು ವುವೊ ರಂಗ 


ನಿರುಗೆಯ ಪಿಡಿಯೆದಿರೊ ಕಾಂಚಿಯ ದಾಮ 
ಕಿರುಗಂಟೆ ಧ್ವನಿಗೆಯ್ಯದೆ 

ಕಿರುದುಟಿಗಳ ನೀನು ಸವಿದು ಚಪ್ಪರಿಸಲು 
ತರವಲ್ಲ ಗಂಡ ಮತ್ಸರವ ತಾಳುವನಲ್ಲ 


ನಾಡ ಮಾತಾುಗಳೇತಕೊ. ಸಂಗೀತವ 
ಪಾಡುವ ಸಮಯವವೇನೊ 

ಗಾಡಿಕಾರ ಶ್ರೀರಂಗವಿರಲನೆ 
ಪಾಡುಪಂಥಗಳೊಡಗೂಡುವ ಸಮಯದಿ 


164 


ಕವಿರ್ವಾಣಿ 
2 


ಭೂಷಣಕೆ ಭೂಷಣ ಇದು ಭೂಷಣ 
ಶೇಷಗಿರಿವಾಸ ಶ್ರೀವರ ವೆಂಕಟೇಶ 


ನಾಲಿಗೆ ಭೂಷಣ ನಾರಾಯಣನಾಮ 
ಕಾಲಿಗೆ ಭೂಷಣ ಹರಿಯಾತ್ರೆಯು 
ಆಲಯಕೆ ಭೂಷಣ ತುಲಸಿ ವೃಂದಾವನ ಎ 
ಶಾಲ ಕರ್ಣಕೆ ಭೂಷಣ ಎಷ್ಟು ಕಥೆಯು 


ದಾನವೇ ಭೂಷಣ ಇರುವ ಹಸ್ಮಂಗಳಿಗೆ 
ಮಾನವೇ ಭೂಷಣ ಮಾನವರಿಗೆ 
ಜ್ಞಾನವೇ ಭೂಷಣ ಮುವಿಯೋಗಿವರರದಿಗೆ 
ಮಾನಿನಿಗೆ ಭೂಷಣ ಪತಿಭಕ್ತಿಯು 


ರಂಗನನು ನೋಡುವುದೇ ಕಂಗಳಿಗೆ ಭೂಷಣ 
ಮಂಗಳಾಂಗಗೆ ಮಣಿವ ಶಿರ ಭೂಷಣ 
ಶ್ಚ೦ಗಾರ ತುಲಸಿಮಣಿ ಕೊರಳಿಗೆ ಭೂಷಣ 
ರಂಗವಿಠಲ ನಿಮ್ಮ ನಾಮ ಅತಿ ಭೂಷಣ 


165 


4 


ದಾಸ ಸಾಹಿತ್ಯ 
ವ್ಮಾಸರಾಯ 


ದಾಸರೆಂದರೆ ಪುರಂದರದಾಸರಯ್ಯ 
ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ 


ಗ್ರಾಸಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು 
ದಾಸನೆಂದು ತುಳಸಿಮಾಲೆ ಧರಿಸಿ 
ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ 
ಕಾಸು ಗಳಿಸುವ ಪುರುಷ ಹರಿಬಾಸೆನೇ 


ಡಂಭಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ 
ಸಂಭ್ರಮದಿ ತಾನುಂಬ ಊಟ ಬಯಸಿ 
ಅಂಬುಜೋದ್ಭ ವಪಿತನ ಆಗಮಗಳರಿಯದೆ 
ತಂಬೂರಿ ಮೂಟಲವ ಹರಿದಾಸನೇ 


ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟ್ಠಾ ಕ್‌ೆ 
ಪ್ರೀಯದಲಿ ತಾನೊಂದು ಕೊಡದ ಲೋಭಿ 
ಮಾಯ ಸಂಸಾರದಲಿ ಮಮತೆ ಹೆಚ್ಚಾಗಿಟ್ಕು 
ಗಾಯನವ ಮಾಡಲವ ಹರಿದಾಸನೇ 


ಪಾಠಕನ ತೆರನಂತೆ ಪದಗಳನು ತಾ ಬೊಗಳಿ 
ಕೂಟಜನರನವ ಸಂತೋಷಪಡಿಸಿ 
ಗೂಟನಾಮಗಳಿಟು ್ರ, ಕೊಟ 3 ದಿಯೆ ತಾವೆಮುತ 
ಬೂಟಕವ ಮಾಡಲವ ಹರಿದಾಸನೇ 


ನೀತಿಯೆಲ್ಲವನರಿತು ನಿಗಮವೇದ್ಯನ ನಿತ್ಯ 
ವಾತಸುತನಲ್ಲಿಹನ ವರ್ಣಿಸುತಲಿ 
ಗೀತನರ್ತನದಿಂದ ಕೃಷ್ಣನ್ನ ಪೂಜಿಸುವ 
ಪೂತಾತ್ಮ ಪ್ರರಂದರದಾಸರಿವರಯ್ಯ 


166. 


ಪಲ್ಲವಿ 
ಅನುಪಲ್ಲವಿ 


ಕವಿವಾಣಿ 
ವಾದದ 
1 


ಕರಿಯ ಭಜನೆವರಾಡೊ ನಿರಂಶೆರ 
ಪರಗತಿಗಿದು ನಿರ್ಧಾರ ನೋಡೊ 


ಮೊದಲೆ ತೋರುತದೆ ವಾಧುರದ ವಿಷಯ ಸುಖ 
ಕಡೆಯಲಿ ದುಃಖ ಅವೇಕ 


ಮೇಣ ಶಾಸ್ತ್ರಗಳ ನೋಡಿದರೇನು 
ಸಾಧನಕಿದು ನಿರ್ಧಾರ 


ಸಾರವೊ ಬಹು ಸಂಸಾರ ವಮೋಶಚೆಕ 
ಸೇರೋ ಹಂಯವದನನ್ನ 


10/ 


ಅನು 


a 


10 30 


ತ 


ಖ 


ಬಾಸೆ ಸಾಹಿತ್ಯ 
2 


ಹಣವೇ ವಿನ್ನಯ ಗುಣವೆನಿತು ಬಣ್ಣಿ ಪೆನಯ್ಯ 
ಹಣವಿಲ್ಲದವನೂಬ್ಬು ಹೆಣಕಿಂತ ಕಡೆಯೆ ಕ್ರಿಯ 


ಬೆಲೆಯಾಗದನೆಇ ಬೆಲೆಯ ಮಾಡಿಸುವಿ 
ಎಲಾ ವಸ್ಸ್ಗೊಗಳವಿ ದ ಲೈ ಶರಿಸುವಎ 

೧೧ =H CPA 
ಕುಲಗೆಟ ತವರ ಸತ್ತುಲಕೆ ಸೇರುಸುವ 
ಹೊಲೆಯನಾದರು ತಂದು ಒಳಗೆ ಸೇರುಸುವಿ 


ಅಂಗನೆಯರ ಸಂಗವನು ಮಾಡಿಸುಎ 
ಶ್ಪ೦ಗಾರಾಭರಣಂಗಳ ತರಿಸುವಿ 

ಮಂಗವಾದರು ಅನಂಗನೆಂದಬೆವಿಸುವಿ 
ಕಂಗಳಿಲ್ಲದವಂಗೆ ಮಗಳ ಕೊಡಿಸುವ 


ಹರಣಕ್ಕೆ ಬಂದಂಥ ಡದುರಿತವ ಬಿಡುಸುವಿ 
ಸರುವರಿಗೆ ಶ್ರೇಷ್ಠ ನದನೆನಿಸುಎ 
ಅರಿಯದ ಪುಂದವ ಅರಿತವನೆನಿಸುವಿ 
ಸಿರಿಹಯವದನನ ಸ್ಮರಣ ಮರೆಯಿಸುಎ 


168 


¥l 
36 
ಲ 


ಕವಿವಾಣಿ 
3 


ಏನು ಸುಕ್ರ ತವ ಮಾಡಿದಳೊ ಯಶೋದೆ 
ಶ್ರೀನಿಧಿಯಾದ ಕೃಷ್ಣನ್ನ ಕರೆದೆತ್ತಿ ಮುದ್ದಿಪಳಂತೆ 


ಗಂಗಾಜನಕಗೆ ಗಡಿಗೆ ನೀರನೆದೆವಳಂತೆ 
ಮಂಗಳಾಂಗಗೆ ಭಾಮೆ ಶ್ಚ೦ಗರಿಪಳಂತೆ 
ತುಂಗಭೂಧರನ ತೊಟಿ ತ್ರಲೊಳು ಮಲಗಿಪಳಂತೆ 
ಕ೦ಗಳಿಗಗೋಚರನ ಎತ್ತಿ ಮುದ್ದಿ ಪಳಂತೆ 


ಚತುರಾಸ್ಕನ ಪಿತನ ಸುತನೆಂದೆತ್ತುವಳಂತೆ 
ಪ್ರುತಿವಿಮತಗೆ ಜೋಗುಳವ ಪಾಡುವಳಂತೆ 
ಪತರವಿ ತೇಜಗಾರತಿಯನೆತ್ತುವಳಂತೆ 
ಗತಭೀತನಿಗೆ ಭಾಮೆ ರಕ್ಷಿಯಿಕ್ಕುವಳಂತೆ 


ಜಗವನೆತ್ರಿದವನ ಮಗುವೆಂದೆತ್ತುವಳಂತೆ 
ವಿಗಮಗೋಚರವನ ಈಕ್ಷಿಸುವಳಂತೆ 
ಅಗಣಿತಸದ್ದು ಲವ ಹಗ್ಗ ದಿ ಕಟ್ಟು ವಳಂತೆ 
ಮುಗೆ ನಿತ್ಯತ್ಛಪ್ತನಿಗೆ ಪಾಲನೆರೆವಳಂತೆ 


ಒಬಹುಮುಖವನಿಗೆ ಭಾಮೆ ಮುದ್ದ ನೀಡುವಳಂತೆ 
ಅಹಿತಲ್ಪನಿಗೆ ಹಾವತುಳಿದೀ ಎಂಬುವಳಂತೆ 
ಬಹು ದೈತ್ಯಸಂಹರಗೆ ಜಯವ ತೋರುವಳಂತೆ 
ಮಹಿಮ ನರಸಿಂಹಗೆ ಗುಮ್ಮನ ತೋದುವಳಂತೆ 


ಕಡೆಗೋಲ ನೇಣನು ಕೈಯೊಳಗೆ ಖಡಿದು ಪಾ 
ಲ್ಸ ಡಲೊಡೆಯ ಬಾ ವ್ವ ರಕಾನಿಲಯ 

ಬಿಡದೆ ಸಲಹುವ ಹಯವದನನ ಮೋಹಮುದ್ದು 
ಉಡುಪಖನವ ಕೃಷ್ಣನ ಉಡಿಯೊಳೆತ್ತುವಳಂತೆ 


169 


ಪಲ್ಲವಿ 
ಅನುಪಲ್ಪಎ 


ದಾಸ ಸಾಹಿತ್ಯ 


ಪುರಂದರದಾಸ 


1 


ಅದದ್ದೆ ಲ್ಲ ಒಳಿತೇ ಆಯಿತು, ನಮ್ಮ 
ಶ್ರೀಧರನ ಸೇವೆ ಮಾಡಲು ತನ ಸಂಪತ್ತಾಯಿತು 


ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ 
ಮಂಡೆ ಬಾಗಿ ನಾಚುತಲಿದ್ದೆ 
ಹೆಂಡತಿ ಸಂತತಿ ಸಾವಿರವಾಗಲಿ 
ದಂಡಿಗೆ ಬೆತ್ತ ಹಿಡಿಸಿದಳಯ್ಯ 


ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ 
ಭೂಪೆತಿಯೆಂದು “ಗರ್ವಿಸುತ್ತಿ, ದ್ದೆ 

ಆ ಪತ್ತಿ ಕುಲ ಸಾವಿರವಾಗಲಿ 
ಹು ಬುಟ್ಟಿ ಹಿಡಿಸಿದಳಯ್ಯೆ 


ತುಳಸೀ ಮಾಲೆ ಹಾಕುವುದಕ್ಕೆ 
ಅರಸನೆಂದು ತಿರುಗತಲಿದ್ದೆ 
ಸರಸಿಜಾಕ್ಷ ಪುರಂದರವಿರಲನವು 
ತುಳಸೀಮಾಲೆ ಹಾಕಿಸಿದನು 


170 


ಲ 


10 30 
ಲ 


ಲ 


ಕವಿವಾಣಿ 
2 


ಪರಣ ಸಿದ್ದಿ ವಿನಾಯಕ 
ಹರಣಂ ವಏದ್ಯಾಪ್ರದಾಯಕ 


ಶರಂ ಹಪಾರ್ವತಿತನಯು ಮೂರಂತಿ 
ಪದಲಣಂ ಮೂಷಕವಾಣಹನವನ 


ನಿಟಿಲನೇತ್ರನ ದೇವಿ ಪುತನೆ 
ವನಾಗಭೂಷಣ ಪ್ರೀಯವನೆ 
ಕಟಿಕಟಾಂಗದ ಕೋಮಲಾಂಗನೆ 
ಕರ್ಣಕು೦ಂಡಲಧಾರನೆ 


ಬಟಿವ ಮುತ್ತಿನಹಾರ ಪದಕನೆ 
ಬಾಹು ಹಸ್ತ ಚತುಷ್ಟನೇ 

ಇಕಿ ತ್ರ ತೊಡುಗೆಯ ಹೇಮುಕಂಕಣ 
ಪಾಪದಂಕುಶಪಥಾರನೆ 


ಕುಕ್ಷಿ ಮುಹಾಲಂಬೋದರನೆ 
ಇಕ್ಷಂಚಾಪನ ಗೆಲಿದನೆ 
ಪಕ್ಷಿವಾಹನನಾದ ಪುರಂದರವಿಠಲನ ನವಿಜದಾಸವೆ 


171 


ದಾಸ ಸಾಹಿತ್ಯ 


3 


ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ 
ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ 


ಹೆಜ್ಜೆ ಯೆ ಮೇಲೆ ಹೆಜ್ಜೆ ಯವನಿಕ್ಕುತ 
ಗೆಚ್ಹೆ ಯೆ ಕಾಲಿನ ನಾದವ ಶೋರುತ 
ಸಜ್ಜ ನಸಾಧು ಪೂಜೆಯ ವೇಳೆಗೆ 
ಮಜ್ಜಿ ಗೆಯೊಳಗಿನ ಬೆಣ್ಣೆಯಂದದಿ 


ಕನಕವೃಷ್ಟಿಯ ಕರೆಯಂತ ಬಾರೆ 
ಮನಕೆ ಮಾನವ ಸಿದ್ದಿಯ ತೋರೆ 
ದಿನಕರಕೋಟಿತೇಜದಿ ಪೊಳೆಯುವ 
ಜನಕರಾಯನ ಕುಮಾರಿ ಬೇಗ 


| ಶಂಕೆಯಿಲ್ಲದೆ ಭಾಗ್ಯವ ಕೊಟ್ಟು, 
ಕಂಕಣ ಕೆಯ ತಿರುಹುತ ಬಾದೆ 
ಕುಂಕುಮಾಂಕಿತೆ ಪಂಕಜಲೋ ಚನೆ 
ವೆಂಕಟರಮಣನ ಬಿಂಕದ ರಾಣಿ 


ಅತ್ತಿತ್ತಗಲದೆ ಭಕ್ತರ ಮನೆಯೊಳು 
'ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ 
ಸತ್ಯವ ತೋರುತ ಸಾಧು ಸಜ್ಜನರ 
ಚಿತ್ರದಿ ಹೊಳೆಯುವ ಪುತ್ರಳಿಬೊಂಬೆ 


ಸಕ್ಕರೆ ತುಪ್ಪ ಕಾಲುವೆ ಹರಿಸಿ 
ಶುಕ್ರವಾರದ ಪೂಜೆಯ ವೇಳೆಗೆ 
ಅಕ್ವರೆಯುಳ್ಳ ಅಳಗಿರಿರಂಗವ 
ಚೊಕ್ಕ ಪುರಂದರವಿಠಲನ ಬಾಣಿ 


172 


I 
36 
ಲ 


ಕವಿವಾಣಿ 
ಪೆ 


ಆಚಾರವಿಲ್ಲದ ನಾಲಿಗೆ ನಿನ್ನೆ 

ನೀಚ ಬುದ್ದಿಯ ಬಿಡು ನಾಲಿಗೆ 
ಎಚನಾರವಿಲ್ಲದೆ ಪರರ ದೂಖಪುದಕ್ಕೆ 
೭2ಕಾಚಿಕೊಂಡಿರದುವಂಧ ವಾಲಿಗೆ 


ಪ್ರಾತಃಕಾಲದೊಳೆದ್ದು ನಾಲಿಗೆ 
ಹಿರಿಪತಿಯೆನ್ನ ಬಾದದೆ ನಾಲಿಗೆ 

ಪತಿತ ಪಾವನ ನಮ್ಮ ರತಿಪತಿ ಜನಕವ 
ಸತತವು ನುಡಿ ಕಂಡ್ಯ ನಾಲಿಗೆ 


ಚಾಡಿ ಹೇಳಲಿಬೇಡ ನಾಲಿಗೆ 

ನಿನ್ನ ಬೇಡಿಕೊಂಬುವೆನಾು ಮಾಲಿಗೆ 
ರೂಢಿಗೊಡೆಯ ಶ್ರೀ ರಾಮನ ನಾಮವ 
ಪಾಡುತಲಿರು ಕಂಡ್ಯ ನಾಲಿಗೆ 


ಹರಿಯ ಸ್ಮನಣೆ ಮಾಡು ನಾಲಿಗೆ 
ನರಹರಿಯ ಭಜಿಸು ಕಂಡ್ಯ ನಾಲಿಗೆ 
ವರದ ಪುರಂದರಎರ್ಕಲರಾಯನ 
ಚರಣ ಕಮಲವ ನೆನೆ ನಾಲಿಗೆ 


173 


ಗ್ದ 
1 
ಗಿ 


ಜೆ 
ಅಮುಪಲ್ಲಖ 


th 


ಎಚ್ಚ ರಿಕೆ ಭಾಗ್ಯ ಯಾರಿಗೂ ಸ್ತಿ ಸ್ಥಿರವಲ್ಲ 
ನಿಶ್ಚಯವೆಚ್ಚೆ ರಿಕೆ 


ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ 
2 [a 
ಮೆಚ್ಚು ಕೇಳಚ್ಚರಿಕೆ 


ಬಲಿದ ನೀನೆಂದು ಬಡವರ ಬಾಯಮ 
ಬಡಿಯ ಬೇಡೆಚ್ಚರಿಕೆ 


ಎಳ್ಳಷ್ಟು ತಪ್ಪಲು ಯಮುನವರು ನರಕಕೆ 
ಎಳೆದೊಯ್ದಾರೆಚ್ಚ ರಿಕೆ 


ಮಾಡು ದಾನ ಧರ್ಮ ಪರಉಪಕಾರವ 
ಮರೆಯದಿರೆಚ್ಚರಿಕೆ 


ನೋಡಿ ನಡೆಯುವಂಥ ಪುಣ್ಯವಂತರ ನೋಡು 
ನಟನೆ ಬೇಡೆಚ್ಚರಿಕೆ 


ಮೂಢರ ಒಡನಾಡಿ ಮುಂದುಗಾಣದೆ ನೀನು 
ಮುನಿಯದಿರೆಚ್ಚ ದಿಜೆ 


ಕೇಡನೆಣಿಸದಿರು ನಂಬಿದ ಠಾವಿಗೆ ಕೆಡುವೆ 
ನೀನೆಚ್ಚ ರಿಕೆ 


ಬಾಳುವಾಗ ಹಿರಿ ಸ್ಟ ರವಾಗಿ ಇಹುದೆಂದು 
ಬೆಡಗು ಬೇಡೆಚ್ಚದಿಕೆ 


ಹಾಳು ಬದುಕಿಗಾಗಿ ಹಲವರ ಕೂಡಣ 
ಹಗೆಯು ಬೇಡೆಚ್ಚರಿಕೆ 


ಕಾಲನವರು ಬಂದು ಯಾವಾಗ ಎಳೆವರೊ 
ಕಾಣದು ಎಚ್ಚ ದಿಜೆ 


ಶ್ರೀಲೋಲ ಪುರಂದರಎಠಲನ ಸ ಒರಣೆಯ 
ಮರೆಯದಿಲೆಚ್ಚರಿಕೆ 


174 


ಕ್ಷ 
ಲ 


30 
ತ್ರ 


ಕವಿವಾಣಿ 
6 


ಎನಗೂ ಆಣೆ ರಂಗ ನಿನಗೂ ಅಣೆ 
ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ 


ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಹೆ, ರೆಂಗ 
ಎನ್ನ ನೀ ಕ್ಫ ಬಿಟ್ಟು ಪೋದರೆ ನಿನಗೆ ಆಣೆ 


ತನುಮನಧನದಲ್ಲಿ ವಂಚಕನಾದರೆ ಎನಗೆ ಆಣೆ, ರಂಗ 
ಮನಸು ನಿನ್ನಲಿ ನಿಲಿಸದಿದ್ದರೆ ನಿನಗೆ ಆಣೆ 


ಕಾಕು ಮನುಜರ ಸಂಗವ ಮಾಡಿದರೆನಗೆ ಆಣೆ, ರಂಗ 
ಲಾಕಿಕವ ಬಿಡಿಸದಿದ್ದ ದೆ ನಿನಗೆ ಆಣೆ 


ಶಿಷ್ಟರ ಸಂಗವ ಮಾಡಿದಿದ್ದರೆ ಎನಗೆ ಆಣೆ, ರಂಗೆ 
ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ 


ಹದಿ ನಿನ್ನಾ ಪ್ರಯ ಮಾಡದಿದ್ದರೆ ಎನಗೆ ಅಣೆ. ರಂಗ 
ಪುರಂದರವಿಠಲ ನೀನೊಲಿಯದಿದ್ದ ದೆ ನಿನಗೆ ಆಣ್‌ 


175 


ದಾಸ ಸಾಹಿತ್ಯ 


7 


ಮಾನವಜನ್ಮ ದೊಡ್ಡ ಮ, ಇದ 

ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರಾ 
ಕಣ್ಣು ಕ್ಟ ಕಾಲ್‌ ಕಿವ ವಾಲಿಗೆ ಇರಲಿಕ್ಕೆ 
ಮಣ್ಣು ಮುಕ್ಕಿ ಮುರುಳಾಗುವದೆ 

ಹೆಣ್ಣು ಮಣ್ಣಿಗಾಗಿ ಹರಿಯೆ ನಾಮಾಮ್ರುತ 
ಉಣ್ಣದೆ ಉಪವಾಸ ಇರುವದೆ ಖೋಡಿ 


ಕಾಲನ ದೂತರು ಕಾಲ್‌ಖಡಿಬೆಳೆವಾಗ 
ತಾಳು ತಾಳೆಂದರೆ ತಾಳುವರೆ 

ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿದೊ 
ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲುಬೇಡಿ 


ಏಮಕಾರಣ ಯದುಪತಿಯುನಾು ಮರೆತಿರಿ 
ಧನಧಾನ್ಯ ಸತಿಸುತರು ಕಾಯುಂವಲೆ 
ಇನ್ನಾದರು ಏಕೋಭಾವದಿ ಭಜಿಸಿರೊ 
ಚೆನ್ನ ಶ್ರೀಪುರಂದರವಿಥ್ಮ ಲರಾಯೆನ 


176 


ಕವಿವಾಣಿ 
8 


ಪ್ರೆಂಗಾರವಾಗಿಹುದು ಪ್ರೀ ಕುರಿಯ ಮುಂಚೆ 
ಅಂಗನೆ ಮಹಲಕುವಿಯರಸ ಮಲಗುವ ಮಂಶಿಕೆ 


ಬಡಗಿ ಮುಟ್ಟದ ಮಂಚ ಕಡಲೊಳಿಹ ಮಂಚ 
ಮ್ರಡನ ತೋಳಲಿ ಅಡಗಿರುವ ಮಂಜಿ 

ಹೆಡೆಯುಳ್ಳ ಹೊಸಮಂಚ ಪೊಡವಿ ಪೊತ್ತಿಹ ಮಂಚ 
ಕಡಲಶಯದ ಶ್ರೀರಂಗನ ಸಿರಿಮಂಚೆ 


ಕಾಲಿಲ್ಲದೋಡುವ ಮಂಚ ಗಾಳಿಮಂಗುವ ಮಂಚ 
ತೋಳು ಬಿಳುಖನ ಮಂಚ ವಿಷಮಂ 
ಕಾಳಗದೊಳರ್ಜುನನ ಮಕುಟ ಕೆಡಹಿದ ಮಂಕ 
ಕೇಳು ಪದೀಕ್ಷಿತನ ಕೊಂದುದೀ ಮಂಚ 


ಕಣ್ಣು ಕಿವಯಾದ ಮಂಚ ಬೆನ್ನು ಬಾಗಿದ ಮುಂಚ 
ಹೆಣ್ಣಿ ಮಯ ಚಂದ್ರಮನ ಅಡ್ಡ ಗಟ್ಟುವ ಮಂ 
ಬಣ್ಣ ಬಿಳುಪಿನ ಮುಂಚ ಹೊನ್ನ ಕಾದಿಹ ವಮುಂಂಚೆ 
ಕನ್ನ ಮಹಾಲಕ್ಷೀಯರದಪನ ಮಂಕೆ 


ಹಕ್ಕಿಗೆ ಹಗೆಯಾದ ಮಂಕ ರೊಕ್ಕ ಮುಟ್ಟಿದ ಮಂಚಿ 
ರಕ್ಕಸರೆದೆ ತಲ್ಲಣಗೊಳಿಸುವ ಮುಂಚ 

ಸೊಕ್ಕು ಹಿಡಿದ ಮಂಚ ಫಕ್ಕನೆ ಮಂಗುವ ಮಂಚ 
ಲಕ್ಟುಮಿರಮಣ ಶ್ರ್ರೀಕದಿಯ ಮಂಕ 


ಅಂಕುಡೊಂಕಿನ ಮಂಚ ಅಕಲಂಕಮಕಶಿಮ ಮಂ 
ಸಂಕರುಷ್ಣನೆಂಬ ಸುಖದ ಮಂಚ 

ಶಂಕರನ ಕೊರಳಿಗೆ ಪದಕವಾಗಿಹ ಮಂಚ 
ಮೆಂಕಟಿಪುರಂದರದವಿಠಲರಾಯನವನ ಮಂಚ 


177 


ಟೆ 
36 
ಲ 


ದಾಸ ಸಾಹಿತ್ಯ 
9 


ಊರಿಗೆ ಬಂದರೆ ದಾಸಯ್ಯ, ನಮ್ಮು 
ಕೇರಿಗೆ ಬೂ ಕಂಡ್ಯ ದಾಸಯ್ಯ 


ಕೇರಿಗೆ ಬಂದರೆ ದಾಸಯ್ಯ, ಗೊಲ್ಲ 
ಕೇರಿಗೆ ಬಾ ಕಂಡ್ಯ ದಾಸಯ್ಯ 


ಕೊರಳೊಳು ವನಮಾಲೆ ಧರಿಸಿದವನೆ. ಕಿರು 
ಬೆರಳಲಿ ಬೆಟ ವನ್ನ ತ್ತಿದನೆ 
ಇರುಳು ಹಗಲು ನಿನ್ನ ಕಾಣದೆ ಇರಲಾರೆ 


ಮರುಳು ಮಾಡಿದಂಥ ದಾಸಯ್ಯ 


ಕಪ್ಪು ವರ್ಣದ ದಾಸಯ್ಯ, ಕಂ 
ದರ್ಪನ ಹಿತನೆಂಬ ದಾಸಯ್ಯ 
ಅಪ್ಪಿಕೊಂಡು ನಮ್ಮ ಮನಸಿಗೆ ಬಂದದೆ 


ಅಪ್ಪವ ಕೊಡವೆನು ದಾಸಯ್ಯ 


ಮುಂದೇನು ದಾರಿ ದಾಸಯ್ಯ, ಚೆಲ್ವ 
ಪೊಂಗೊಳಲೂದುವ ದಾಸಯ್ಯ 
ಹಾಂಗೇ ಪೋಗದಿರು ದಾಸಯ್ಯ ಹೊ 
ನ್ಹುಂಗುರ ಕೊಡುವೆನು ದಾಸಯ್ಯ 


ಸಣ್ಣ ನಾಮದ ದಾಸಯ್ಯ, ನಮ್ಮ 
ಸದನಕೆ ಬಾ ಕಂಡ್ಯ ದಾಸಯ್ಯ 
ಸದನಕೆ ಬಂದರೆ ದಾಸಯ್ಯ, ಮಣಿ 
ಸರವನು ಕೊಡುವೆನು ದಾಸಯ್ಯ 


ಸಿಟ್ಟು ಮಾಡದಿರು ದಾಸಯ್ಯ, ಸಿರಿ 
ಪುರಂದರವಿರ್ಮ ಲ ದಾಸಯ್ಯ 

ರಟ್ಟು ಮಾಡದಿರು ದಾಸಯ್ಯ ತಂ 
ಬಿಟ್ಟು ಕೊಡು ವೆನು ದಾಸಯ್ಯ 


೬78 


ಟ್ರ 
ಅನುಪಲ್ಲವಿ 


ಕವಿರ್ವಾಕಿ 


10 
ತಾರಕ್ಕ ಬಿಂದಿಗೆ ಬೀದಿಗೆ ಹೋಗುವ ತಾರೇ ಬಿಂದಿಗೆಯ ಪಲ್ಲವ 
ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೇ ಬಿಂದಿಗೆಯ ಅಮುಪಲ್ಲಎ 


ರಾಮನಾಮಾುವೆಂಬ ರಸವುಳ ಸ ನೀವಿಗೆ ತಾರೇ ಬಂದಿಗೆಯ 
ಕಾಮುನಿಯಯರೆ ಕೂಡೆ ಏಕಾಂತ ವಾಡೇಮ ತಾರದೇ ಬಿಂದಿಗೆಯ 1 


ಗೋವಿಂದಯೆಂಬುವ ಗುಣವುಳ್ಳ ನೀರಿಗೆ ತಾರೇ ಬಿಂದಿಗೆಯ 
ಅವಾವ ಪರಿಯಲ ಅಮೃತದ ನೀರಿಗೆ ತಾರೇ ಬಿಂದಿಗೆಯ ಭು 


ಬಿಂಮೆಮಾಧವನವ ಘಟ್ಟಕ್ಕೆ ಹೋಗುವೆ ತಾರೇ ಬಿಂದಿಗೆಯ 
ಪುರಂದರವಿಠಲಗೆ ಅಭಿಷೇಕ ಮಾಡುವೆ ತಾರೇ ಬಿಂದಿಗೆಯ 3 


179 


ದಾಸ ಸಾಹಿತ್ಯ 
11 


ಗಿಳಿಯು ಪಂಜರದೊಳಿಲ್ಲ ಹರಿಹರಿಯೆ 
ಬರಿ ಪಂಜರವಾಯಿತಲ್ಲ 


ಅಕ್ಕ ಕೇಳೆ ಎನ್ನ ಮಾತು 

ಚಿಕ್ಕ ದೊಂದು ಗಿಳಿಯ ಸಾಕಿದೆ 
ಅಕ್ಕ ನಾನಿಲ್ಲದ ವೇಳೆ 

ಬೆಕ್ಕು ಕೊಂಡು ಹೊಯಿತಯ್ಯೊ 


ಅರ್ಥಿಲೊಂಡು ಗಿಳಿಯ ಸಾಕಿ 
ಮುತ್ತಿನ್ಹಾ ರವನ್ನು ಹಾಕಿದೆ 
ಮುತ್ತಿನ್ಹಾರ ಕೊಂಡು ಗಿಳಿಯು 
ಎತ್ತಲ್ಹಾರಿ ಹೋಯಿತಯ್ಯೊ 


ಹಸುರು ಬಣ್ಣದ ಗಿಳಿಯು 
ಕುಶಲ ಬುದ್ದಿಯ ಗಿಳಿಯು 
ಅಸುವು ಗುಂದಿ ಮುರಿಯಂ ತಾನು 
ಹಸನಗೆಡಿಸಿ ಹೋಯಿತಯ್ಯೊ 


ರಾಮ ರಾಮು ಎಂಬ ಗಿಳಿ 
ಕೋಮಲ ಕಾಯದ ಗಿಳಿ 
ಸಾಮಜ ಪೋಷಕ ತನ್ನ 
ಪ್ರೇಮದಿ ಸಾಕಿದ ಗಿಳಿ 


ಒಂಬತ್ತು ಬಾಗಿಲ ಮನೆಯೊಳ್‌ 
ತುಂಬಿದ ಸಂದಣಿ ಇದಲ 
ಕಂಭ ಮುರಿದು ಡಿಂಬ ಬಿದ್ದು 
ಆಂಬರಕ್ಕೆ ಹಾರಿ ಹೋಯಿತು 


ಮುಪ್ಪಾ ಗದ ಬೆಣ್ಣೆ ತಿಂದು 
ತಪ್ಪದೆ ಹಾಕಿದ ಹಾಲ 


180 


ನಾಲ 


ಕವಿವಾಣಿ 


ಒಪ್ಪ ದಿಂದ ಕುಡಿದು ಕ್ಟ 
ತಪ್ಪಿ ಹಾರಿಹೋಯಿತಯ್ಯೊ 


ಅಂಗೆ ನೇ ಲಾಡುವ ಗಿಳಿ 
ಮುಂಗೈ ಮೇಲಣ ಗಿಳಿ 
ರಂಗ ಪುರಂದರವಎಶಲವನ್ನ 
ಆಂಗಣದೊಳಾಡಾವ ಗಿಳಿ 


181 


ಬಾಸೆ, ಸಾಹಿತ್ಯ 
12 
ಕದವ ಮುಚ್ಚಿ ದಳಿದೆಕೊ ಗಯ್ಯಾಳಿ ಮೂಳ 


ಕದವ ಮುಚ್ಚಿದಳಿದೇಕೋ ಚಿಲುಕ ಅಲ್ಲಾಡುತಿದೆ 
ಒಳಗಿದ್ದ ಪಾಪವು ಹೋದೀತು ಹೊರಗೆಂದು 


ಭಾರತ ರಾಮಾಯಣ ಪುಣ್ಯ ಕಾವ್ಯಂಗಳ 
ಸಾರತತ್ವದ ಬಿಂದು ಸೇರೀತು ಒಳಗೆಂದು 


ಅಂದುಗೆ ಕಿರುಗೆಜ್ಜೆ ಮುಂಗಾಲಲಳವಟ್ಟ, 
ಧಿಂಧಿಮಿ ಧಿಮಿಕೆಂಡು ಕುಣಿವ ದಾಸರ ಕಂಡು 


ನಂದನಕಂದ ಗೋವಿಂದ ಮುಕುಂದನ 
ಚೆಂದವಾದ ಧ್ವನಿ ಹೋದೀತು ಕಣರಕೆಂದು 


ಹರಿಶರಣರಪಾದ ಸರಸಿಜಯುಗಳದ 
ಪರಮಪಾವನವಾದ ರಜವು ಬಿದ್ದೀತೆಂದು 


ಮಂಗಳಮೂರುತಿ ಪುರಂದರವಿಶಲವ 
ತುಂಗವಿಕ್ರಮಪದದಂಗುಳಿ ಸೋಕೀತೆಂದು 


182 


ಕವಿವಾಣಿ 
13 


ಡೊಂಕು ಬಾಲದ ನಾಯಕರೆ ನೀಮವೇವೇನೂಟ ಮಾಡಿದಿರಿ 


ಕಲಕ ಕುಟ್ಟೋ ಅಲ್ಲಿಗೆ ಹೋಗಿ 
ಹಣಿಕಿ ಇಣಿಕಿ ನೋಡುವಿರಿ 

ಕಣಕ ಕುಟೊ ಲ ಒನಕೆಲಿ ಬಡಿದರೆ 
ಕು೦ಯಿ ಕುಂಯಿಂ ರಾಗವ ಹಾಡುವರಿ 


ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ 
ತಗ್ಗಿ ಬಗ್ಗಿ ಮೋಡುವಿರಿ 

ಹುಗ್ಗಿ ಮಾಡೋ ಸೌಟಲಿ ಬಡಿದರೆ 
ಕುಂಯಿ ಕು೦ಯಿ ರಾಗವ ಮಾಡುವಿರಿ 


ಹಿರೇ ಬೀದಿಯಲಿ ಓಡುವಿರಿ 

ಕರೇ ಬೂದಿಯಲಿ ಹೊರಳುವಿರಿ 
ಪುರಂದರಎಠ್ಮಲರಾಯನ ಈ ಪರಿ 
ಮರೆತು ಸದಾ ನೀವ್‌ ಚರಿಸುವಿರಿ 


183 


ದಾಸ ಸಾಹಿತ್ಯ 


14 


ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರಾ 
ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು 


ಅನ್ನ ದಾನವ ಮಾಡುವರಾಗಿ 

ಅನ್ನ ಛತ್ರವನ್ಹಿಟ್ಟ ತವರಾಗಿ 

ಅನ್ಯ ವಾರ್ತೆಯ ಬಿಟ್ಟ ವರಾಗಿ 
ಅನುದಿನ ಭಜನೆಯ ಮಾಡುವರಾಗಿ 


ಮಾತಾಪಿತ್ಚಗಳ ಸೇವಿಪರಾಗಿ 
ಪಾಪಕಾರ್ಯವ ಬಿಟ್ಟ ವರಾಗಿ 
ಜಾತಿಯಲಿ ಮಿಗಿಲಾದವರಾಗಿ 
ನೀತಿಮಾರ್ಗದಲಿ ಖ್ಯಾತರಾಗಿ 


ಗುರುಕಾರುಣ್ಯವ ಪಡೆದೆವರಾಗಿ 
ಗುರುವಿನ ಮರ್ಮವ ತಿಳಿದವರಾಗಿ 
ಗುರುವಿನ ಪಾದವ ಸ್ಮರಿಸುವರಾಗಿ 
ಪರಮ ಪುಣ್ಯವ ಮಾಡುವರಾಗಣಿ 


ಶ್ರೀನಿವಾಸವ ಸ್ಮರಿಸುವರಾಗಿ 
ಪ್ರಾಣರಾಯನ ದಾಸರಾಗಿ 
ದಾನಕೆಂದು ಬಲು ಹೆದರಿ ಇಂಥ 
ದೀನವೃತ್ತಿಯಲೆ ಹೀನರಾಗಿ 


ಪಕ್ಷಮಾಸವ್ರತ ಮಾಡುವರಾಗಿ 
ವಕ್ಷಿವಾಹನೆಗೆ ಪ್ರಿಯರಾಗಿ 
ಕುಕ್ಷಿಲಿ ಕಲ್ಮಷ ಇಲ್ಲದವರಾಗಿ 
ಭಿಕ್ಷುಕರು ಅತಿ ತುಚ್ಚರಾಗಿ 


ವೇದ ಪುರಾಣವ ತಿಳಿದವರಾಗಿ 
ಮೇದಿನಿಯಾಳುವಂಥವರಾಗಿ 
ಸಾಧುಧರ್ಮವಾಚರಿಸುವರಾಗಿ 
ಓದಿ ಗ್ರಂಥಗಳ ಪಂಡಿತರಾಗಿ 
184 


ಕವಿವಾಜಿ 


ಆರು ಮಾರ್ಗವ ಅರಿತವರಾಗಿ 
ಮೂರು ಮಾರ್ಗವ ತಿಳಿದವರಾಗಿ 
ಭೂರಿತತ್ವವ ಬೆರೆದವರಾಗಿ 
ಕ್ರೂರರ ಸಂಗವ ಬಿಟ್ಟ ವರಾಗಿ 


ಕಾಮಕ್ರೋಧವ ಅಳಿದವರಾಗಿ 
ನೇಮನಿಷ್ಕೆ ಗಳ ಮಾಡುವರಾಗಿ 
ಆ ಮಹಾವದವಿಲಿ ಪುಖಸುವರಾಗಿ 
ಪ್ರೇಮದಿ ಕುಣಿಕುಣಿದಾಡುವರಾಗಿ 


ಸಿದಿರಮಣನ ಸದಾ ಸ್ಮರಿಸುವರಾಗಿ 
ಗುರುತಿಗೆ ಬಾಹೋರಂಥವರಾಗಿ 


ಕದೆಕದೆ ಸಂಸಾರ ವೀಗುವರಾಗಿ 
ಪುರಂದರವಠಲನ ಸೇವಿಪರಾಗಿ 


185 


ದಾಸೆ ಸಾಹಿತ್ಯ 


15 


ಉದರ ವೈರಾಗ್ಯವಿದು, ನಮ್ಮ 
ಪದುಮನಾಭನಲಿ ಲೇಶ ಭಕುತಿಯಿಲ್ಲ 


€ 
30 
ಲ 


ಉದಯ ಕಾಲದಲೆದ್ದು ಗಡಗಡ ನಡುಗುತ 

ನದಿಯಲಿ ಮಿಂದನೆಂದು ಹಿಗ್ಗು ತಲಿ 

ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟು ಕೊಂಡು 
ಬದಿಯಭ್ಲಿದ್ದವರಿಗಾಶ್ಚರ್ಯವ ತೋರುವುದು 1 


ಕಂಚಚುಗಾರನ ಬಿಡಾರದಂದದಿ 

ಕಂಚು ಹಿತ್ಲಾಳಿ ಪ್ರತಿಮೆಗಳ ವೆರಹಿ 

ಮಿಂಚೆಬೇಕೆಂದು ಬಲು ಜ್ಯೋತಿಗಳಮ ಹಚ್ಚಿ 

ವಂಚನೆಯಿಂದಲಿ ಪೂಜೆ ಮಾಡುವುದು 2 


ಕರದಲಿ ಜಪಮಣಿ ಬಾಯುಲಿ ಮಂತ್ರವು 
ಅರಿವೆಯ ಮುಂಸುಕನು ಮೋರೆಗೆ ಹಾಕಿ 
ಪರಸತಿಯರ ಗುಣ ಮನದಲಿ ಸ್ಮರಿಸುತ 
ಪರಮ ವೈರಾಗ್ಯಶಾಲಿ ಎಂದೆನಿಸುವುದು 3 


ಬೂಟಕ ತನದಲಿ ಬಹಳ ಭಕುತಿ ಮಾಡಿ 

ದಿಟನೀತ ಸರಿಯಾರಿಲ್ಲಿನಿಸಿ 

ನಾಟಕ ಸ್ತ್ರೀಯಂತೆ ಬಯಲ ಡಂಬವ ತೋರಿ 

ಊಟದ ಮಾರ್ಗದ ಜ್ಞ್ಞಾನವಿದಲ್ಲದೆ ಡ್ದೆ 


ನಾನು ಎಂಬುದ ಬಿಟ್ಟು ಜ್ಞಾ ನಿಗಳೊಡನಾಡಿ 

ಏನಾದರು ಹರಿ ಪ್ರೇರಣೆಯೆಂದು 

ಧ್ಯಾನಿಸಿ ಮಾನದಿ ಪುರಂದರವಿಠಲನ 

ಕಾಣದೆ ಮಾಡಿದ ಕಾರ್ಯಗಳೆಲ್ಲವು 5 


186 


ಕವಿವಾಣಿ 


ಕನಕದಾಸ 


ಕಂಲ ಕುಲ ಕುಲವೆನ್ನುತಿಹೆರು 
ಕುಲವ್ಯಾವುದು ಸತ್ಯ ಸುಖವುಳ್ಳ) ಜನದಿಗೆ 


ಔಸರೂಳು ತಾವದೆ ಪುಟ್ಟ, ಲು ಅದ ತಂದು 
ಬಿಸೆಜನಾಭವಿಗರ್ಜಿಸ ವಿಭವ 

ಹಸುವಿವ ಮಾಂಸದೊಳುತ್ವೆ ತಿ ಶಿ ಕ್ಷೇದವು 
ವಸುಧೆಯೊಳಗೆ ಭೂಸುರರುಲ್ಲಾಲಿಲ್ಲವೆ 


ಮ್ರ ಗಗಳ ಮೈ ಯಲ್ಲಿ ಪುಟ್ಟಿದ ಕಸ್ಕೂರಿ 
ತೆಗೆದು ನಾ ಜಭೂಷುರರೆಲ್ಲದು 
ಒಗೆಯಿಂದ ವಾದಾಯಣವ್ಯಾವ ಕುಲದವ 
ಅಗಜವಲ್ಲಭವ್ಮಾತರ ಕುಲದವನು 


ಆತ್ಮ ಯಾವ ಕುಲ ಜೀವ ಯಾವ ಕುಲ 
ತತ್ತ್ತೇಂದ್ರಿಯಗಳ ಕುಲ ಪೇಳಿರಯ್ಯ 
ಆತ್ಮಾ೦ತರಾತ್ಮ್ರ ನೆಲೆಯಾದಿಕೇಶವ 


ಆತನೊಲಿದ ಹೇಲೆ ಯಾತರ ಕುಲವಯ್ಯ 


187 


ಗ್ದ 
36 
ಗಿ 


ಸ 
ಅವನುಪಲ್ಪವಎ 


ದಾಸ ಸಾಹಿತ್ಯ 
Bs 


ಅಡಿಗೆಯನ್ನು ಮಾಡಬೇಕಣ್ಣ ನಾನೀಗ ಜ್ಞಾನ 
ದಡಿಗೆಯನ್ನು ಮಾಡಬೇಕಣ್ಣ ಪಲ್ಲವಿ 


ಅಡಿಗೆಯನ್ನು ಮಾಡಬೇಕು ಮಡಿಸಬೇಕು ಮದಗಳನ್ನು 
ಒಡೆಯನಾಜ್ಞೆಯಿಂದ ಒಳ್ಳೆ ಸಡಿಗರದಿ ಈ ಮನೆಯ ಸಾರಿಸಿ ಅನುಪಲ್ಲವಿ 


ತನ್ನ ಗುರುವನ್ನು ನೆನೆಯಬೇಕಣ್ಣ ತನುಭಾವವೆಂಬ 

ಭಿನ್ನ ಕಲ್ಮಶವಳಿಯಬೇಕ 

ಒನಕೆಯಿಂದ ಕುಟೆ ತ ಕೇರಿ ತನಗೆ ತಾನೆ ಅದ ಕೆಚ್ಚ 

ನನುವರಿತು ಇಕ್ಕಬೇಕು ಅರಿವರ್ಗವೆಂಬ ತುಂಟರಚಿಸಿ 1 


ತತ್ತ್ವಭಾಂಡವ ತೊಳೆಯಬೇಕಣ್ಣ ಸತ್ಯಾತ್ಮನಾಗಿ 

ಅರ್ತಿ ಅಕ್ಕಿಯ ಮಧಿಸಬೇಕಣ್ಣ 

ಕತ್ತರಿಮನವೆಂಬ ಹೊಟ್ಟನು ಎತ್ತಿ ಒಲೆಗೆ ಹಾಕಿ ಇನ್ನು 

ಹೊತ್ತಿಕೊಂಡಿಹ ಮಮತೆಯನ್ನು; ಎತ್ತಿ ಹೆಸರ ಹಿಂಗಿಸುತಲಿ 2 


ಜನನ ಸೊಂಡಿಗೆ ಹುರಿಯಬೇಕಣ್ಣ ನಿಜವಾಗಿ ನಿಂತು 

ತನುವು ತುಪ್ಪವ ಕಾಸಬೇಕಣ್ಣ 

ಕನಕಗಿರಿ ನೆಲೆಯಾದೀಕೇಶವದಾಸ 

ಕನಕನ ಕಟ ತ್ರ ಳೆಯೊಳು ನಿಂತು ಸುಖದ ಪಾಕವನು ಚಂದದಿಂ ಸಎದುಣ್ಣಲಿಕ್ಕೆ 3 


188 


ಕವಿವಾಣಿ 
ತಿ 
ಎಲ್ಲಾರು ಮಾಡುವುದು ಹೊಟೆ ಗಾಗಿ ಗೇಣು ಬಟೆ ಗಾಗಿ ತುತ್ತು ಹಿಟ್ಟಿಗಾಗಿ 


ವೇದ ಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ 
ಬೋಧನೆಯ ಮಾಡುವುದು ಹೊಟ್ಟೆ ಗಾಗಿ ಗೇಣು ಬಟೆ ಗಾಗಿ 


ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು 
ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಅಂಗಡಿಗಳನ್ನೆ ಹೂಡಿ ವ್ಯಂಗ್ಯ ಮಾತುಗಳಾಡಿ 
ಭಂಗಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಗೇಣು ಬಟೆ ಗಾಗಿ 


ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣು ಸಮ ಮಾಡಿ 
ರೆಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳುಮಾಡಿ 
ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಕೊಟ್ಟಣವ ಕುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು 
ಕಷ ಕೈಮಾಡಿ ತಿಂಬುವುದು ಹೊಟೆ ಗಾಗಿ ಗೇಣು ಬಟೆ ಗಾಗಿ 


ತಾಳ ದಂಡಿಗೆ ಶ್ರುತಿ ಮೇಳ ತಂಬೂರಿಗೊಂಡು 
ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟೆ ಗಾಗಿ 


ಸನ್ಯಾಸಿ ಜಂಗಮ ಜೋಗಿ ಜಟಿ ತ ಪುಂಡ ಬೈರಾಗಿ 
ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು 
ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ 
ಚೆಂದದಿಂದ ಮೆರೆಯುವುದು ಹೊಟ್ಟೆ ಗಾಗಿ ಗೇಣು ಬಟೆ ಗಾಗಿ 


ಉನ್ನಂತ ನೆಲೆಯಾದಿಕೇಶವನ ಧ್ಯಾನವನ್ನು 
ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕಾಗಿ 


189 


10 


11 


ದಾಸ ಸಾಹಿತ್ಯ 
4 
ಆರು ಬದುಕಿದರಯ್ಯ ಹರಿ ನಿನ್ನ ನಂಖಿ 
ತೋರು ಈ ಧರೆಯೊಳಗೆ ಒಬ್ಬ ರನು ಕಾಣೆ ಕೃಷ್ಣ 


ಕಲಹ ಬಾರದ ಮುನ್ನ ಕರ್ಣಮೊಬ್ಬನ ಕೊಂದೆ 
ಸುಲಭದಲಿ ಕೌರವರ ಮುನೆಯ ಮುರಿದೆ 

ನೆಲನ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ 
ಮೊಲೆಯನುಣ್ಣಲು ಹೋಗಿ ಪೂತನಿಯ ಕೊಂಬೆ 


ಕರುಳೊಳಗೆ ಕತ್ತರಿಯನ್ಹಿಟ್ಟು ಹಂಸಧ್ವಜನ 

ಸರಸದಿಂ ಮಗಳ ಗಂಡನ ಕೊಲಿಸಿದೆ 

ಮರುಳಿನಿಂದಲೆ ಹೋಗಿ ಭೃಗುಮುನಿಂಯ ಕಣ್ಣೊಡೆದೆ 
ಅರಿತು ನರಕಾಸುರನ ಹೆಂಡತಿಯ ತಂದೆ 


ತಿರಿದು೦ಬ ದಾಸರ ಕೇಯ ಕಪ್ಪವ ಕಟ್ಟಿ ಸಿಕೊಂಡೆ 
ತಿರುಮಲಾಚಾರ್ಯ ಶ್ರೀಗುರುವೆ ಬಲ್ಲ 
ವರಕಾಗಿನೆಲೆಯಾದಿಕೇಶವನ ಭಜಿಸಿದದೆ 
ತಿರಿವೆನೆಂದರೆ ತಿರುಪೆ ಕೂಳ್ಬು ಟ್ಟದ್ಧೆ ಕೃಷ್ಟ 


190 


el 


3(9 


4) 
16 


ಲ 


ಲ 


ಕವಿವಾಣಿ 
5 


ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮಾಮ 
ತುಂಬಿ ನಾಳತುದಿ ತುಂಬಿ ಭಾಮುಪ್ರಭೆ ಚಂದಮಾಮ 


ಕದರುಗಾತರ ಕಂಬ ತೆಕ್ಕೆಗಾತರ ಹೊವು ಚಂದಮಾಮ 
ಆನೆಗಾತರ ಕಾಯಿ ಒಂಟೆಗಾತದ ಹಣ್ಣು ಚಂದಮಾಮ 


ಕಾಲಿಲ್ಲಿದಾತನು ಹತ್ತಿದನಾ ಮರ ಚಂದಮಾಮ 
ಕ್ರೈೇಯಿಲ್ಲದಾತಮ ಕೊಯ್ದನು ಆ ಹೆಣ್ಣು ಚಂದಮಾಮ 


ನೆತ್ತಿಲದಾತನು ಹೊತ್ತಾನು ಆ ಹೆಣ್ಣು ಚಂದಮಾಮ 
ತಳವಿಲ್ಲದಾ ಗೂಡುಗಳಿಸಿದವಾ ಹಣ್ಣು ಚಂದಮಾಮ 


ಮಾರ್ಗ ತಪ್ಪಿ ಮಾರ್ಗ ಹಿಡಿದು ನಡೆದರು ಚಂದಮಾಮ 
ಸದ್ದಿಲ್ಲದಾ ಸಂತೇಲಿಳಿಸಿದರು ಹೆಣ್ಣ ಚಂದಮಾಮ 


ರೊಕ್ಕ ವಿಲ್ಲದಾತ ಕೊಂಡಾಮ ಆ ಹೆಣ್ಣ ಚಂದಮಾಮ 
ಮೂಗಿಲ್ಲದಾತನು ಮೂಸಿದ ಆ ಹಣ್ಣ ಚಂದಮಾಮ 


. ಕಣ್ಣಿ ಲ್ಲದಾತನು ಕಂಡನಾ ಹಣ್ಣಂದ ಚಂದಮಾಮ 
ಅಂಗವಎಐಬ್ಲ್ಬದಾತನು ನುಂಗಿದನಾ ಹಣ್ಣ ಚಂದಮಾಮ 


ಬಾಯಿಲ್ಲದವ ತಿಂದು ಬಸಿರಲ್ಲಿ ಇಂಬಿಟ್ಟ ಚಂದಮಾಮ 
ಸುಲಭ ಪದವಿದು ನಳಿನಜಾಂಡದೊಳು ಚಂದಮಾಮ 


ಗುರುವಿನ ಮಹಿಮೆಯ ಗುರುವೆ ತಾ ಬಲ್ಲನು ಚಂದಮಾಮ 
ಮೂಢನಾದವನೇನು ಬಲ್ಲನು ಈ ಮಾತ ಚಂದಮಾಮ 


ಕನಕನಾಡಿದ ಗುಟ್ಟ, ಅದಿಕೇಶವ ಬಲ್ಲ ಚಂದಮಾಮ 
ತಿಳಿದವರು ಪೇಳಿಲ್ಫ್ಬೈ ಹಳೆಗನ್ನಡ ಚಂದಮಾಮ 


191 


ತ್ರೈ 


G 
ಲ 
U೬ 
36 3 
೧ 


ಓವ. 


9 
4 
ಭ್ರ 


ಶಿತ್ರ್ಯ್‌ 


೦9 


ಮರವನು ಮಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ 


ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 
ಗಂಟಲು ಮೂದುಂಟು ಮೂಗು ಇಲ್ಲ 

ಕುಂಟು ಮನಾುಜನಂತೆ ಕುಳಿತಿಕುದು ಮನೆಯೊಳಗೆ 
ಎಂಟು ಹತ್ತರ ಭಕ್ಷ್ಯ ಭಕ್ಷಿಸುವುದು 


ನಡುವೆ ಕಲೆಯುಂಬುವುದು ನಡುನೆತ್ಲಿಯಲಿ ಬಾಯಿ 
ಕೆಡುಸ್ತರಗಳಿಂದ ಗಾನಮಾಡ್ವರು 

ಅಡವಿಯಲ್‌ ಹುಟ್ಟುವುದು ಆಂಗವೆರಡಾಗುವುದು 
ಬಡತನ ಬಂದರೆ ಬಹಳ ರಕ್ತಿಪುದು 


ಕಂಜವದನೆಯರ ಕರದಲ್ಲಿ ನಲಿದಾಡುವುದು 
್ರಎಂಜಲರ್ಮಂಜಕೆಸುವುದು ಮೂಜುಗಳೆ 

ರಂಜಿಪ ತಿಖಾಮುಣಿ ಸಿಂಹಾಸನದ ಮೇಲಿರ್ಪ 
ಸಂಜೀವ ಪಿತ ಆದಿಶೇಶವನೆ ಬಲ್ಲ 


192 


ಕವಿವಾಣಿ 
7 


ಕೇಶವನೊಲುಮೆಯು ಆಗುವ ತವಕ ಹರಿ 
ದಾರಜಬೊಳಿರುತಿರು ಹೇ ಮನುಜ ಪಲ್ಲವಿ 


ಕ್ಲೇಶಪಾಶಂಗಳ ಹರಿದು ಎಲಾಸದಿ 
ಶ್ರೀಶವ ಸುತಿಗಳ ಪೊಗಳುತ ಮನದೊಳು ಅನುಪಲ್ಲಎ 


ಮೋಸದಿ ಜೀವರ ಘಾಸಿಮಾಡಿದ ಪಾಪ 

ಕಾಶಿಗೆ ಹೋದರೆ ಹೋದೀತೆ 

ಹ್ರೀಶನ ಭಕುತರ ದೂಷಿಸಿದಾ ಘಲ 

ಕಾಸು ಕೊಟ್ಟರೆ ಬುಟ್ಟೀತೆ 

ಭಾಷೆಯ ಕೊಟ್ಟು, ನಿರಾಶೆಮಾಡಿದಾ ಫಲ 

ಕ್ಲೇಶವಗೊಳಿಸದೆ ಇದ್ದೀತೇ 

ಭೂಸುರತ್ವವ ಹಾ ಸಮಾಡಿದ ಫಲ 

ಖಏಸೇಸು ಜನಮುಮಕು ಬಿಟ್ಟೀತೆ 1 


ಜೀನನ ವಶದೊಳು ನಾನಾ ದ್ರವ್ಯವಿರೆ 

ದಾನಧರ್ಮಕೆ ಮನಸಾದೀತೆ 

ಹೀನ ಮನುಜನಿಗೆ ಜ್ಞಾನವ ಬೋಧಿಸಿ 

ಹೀವ ಎಷಯವಳಿದ್ದೋದೀತೆ 

ಮಾವಿನಿ ಮನಸಾ ನಿಧಾನವಎರದಿರೆ 

ಮಾನಾಭಿಮಾನಗಳುಳಿದೀತೆ 

ಭಾನುಪ್ರಕಾಶನ ಭಜನೆಯ ಮಾಡದ 

ಹೀನಗೆ ಮುಕುತಿಯು ದೊರಕೀತೆ ಡಿ 


ಸತ್ಯಧರ್ಮಗಳ ನಿತ್ಯವು ಬೋಧಿಸೆ 
ತೊತ್ತಿನ ಮನಸಿಗೆ ಸೊಗಸೀತೆ 
ತತ್ತ್ವದ ಅರ್ಥ ವಿಚಿತ್ರದಿ ಪೇಳಲು 
ಕತ್ತೆಯ ಚಿತ್ರಕೆ ಹತ್ತೀತೆ 

ಪುತ್ತಳಿ ಬೊಂಬೆಯ ಚಿತ್ರದಿ ಬರೆದರೆ 
ಮುತ್ತನು ಕೊಟ್ಟರೆ ನುಡಿದೀತೆ 


193 


ದಾಸ ಸಾಹಿತ್ಯ 


ಕತ್ತುರಿ ತಿಲಕವನ್ನೊ ತ್ತಿ ಫಣಿಯೊಳಿಡೆ 
ಅರ್ತಿಯು ತೋರದೆ ಇದ್ದೀತೆ 


ಣ್ಯಾಯವ ಬಿಟ್ಟನ್ಯಾಯವ ಪೇಳುವ 
ನಾಯಿಗೆ ನರಕವು ತಪ್ಪೀತೆ 
ತಾಯಿತಂದೆಗಳ ಬಲು ನೋಯುಸಿದ 
ನ್ಯಾಯಿಗೆ ಮುಕುತಿಯು ದೊರಕೀತೆ 
ಬಾಯಿ ಕೊಬ್ಬ ಬಯ್ಯುವ ಮನಾುಜಗೆ 
ಘಾಯವು ಆಗದೆ ಬಿಟ್ಟೇತೆ 
ಮಾಯವಾದಗಳ ಬೋಧಿಪ ಮನುಜಗೆ 
ಹೇಯ ನರಕವು ತಪ್ಪೀತೆ 


ಸಾಮ ಸಜ್ಜನರ ನೋಯುಸಿದ ಮಾಯಾ 
ವಾದಿಗೆ ನರಕವು ತಪ್ಪೀತೆ 

ಬಾಧಿಸಿ ಬಡವರ ಅರ್ಧ್ಥವನೊಯ ಗೆ 
ವ್ಯಾಧಿಯು ಕಾಡದೆ ಬಿಟ್ಟೇತೆ 

ಭೇದವೆಣಿಸಿ ಬಲು ಕ್ಷುದ್ರವ ಕಲಿತರೆ 
ಮೋದವೆಂದಿಗು ಆದೀತೆ 

ಕದ್ದು ಒಡಲ ಪೊರೆಯುವವನ ಮನೆಯೊಳ 
ಗಿದ್ದದು ಹೋಗದೆ ಉಳಿದೀತೆ 
ಮೇದಿನಿಯೊಳು ಬಹು ಕ್ಷುದ್ರವ ಕಲಿತರೆ 
ಮೋದವೆಂದಿಗು ಆದೀತೆ 


ಓದಿ ಕುತರ್ಕವ ವಾದಿಸಿ ಸಭೆಯಲಿ 
ಮೋದಿಸುವಗೆ ಸುಖವಾದೀತೆ 
ಅಂಗಜ ವಿಷಯಗಳನು ತೊರೆದಾತಗೆ 
ಅಂಗನೆಯರ ಸುಖ ಸೊಗಸೀತೆ 
ಸಂಗದುಃ ಖಗಳ ಹಿಂಗಿದ ಮುನುಜಗೆ 
ಶೃಂಗಾರದ ಬಗೆ ಸೊಗಸೀತೆ 
ಇಂಗಿತವರಿತ ನಿಸ್ಸಂಗಿಗೆ ಪರೀರ ವ 
ಜ್ರಾಂಗಿಯಾಗದೆ ತಾನಿದ್ದೀತೆ 


194 


ಕವಿವಾಣಿ 


ಮಂಗಳ ಮಹಿಮನ ಆಂಫ್ರಿಯ ಕಾಣದ 
ಮಂಗಗೆ ಮುಕುತಿಯು ದೊದಕೀತೆ 


ಕರುಣಾಮ್ಸ ತದಾಜಭರಣವ ಧರಿಸಿದ 
ಪರಮಗೆ ಸಿರಿಯು ತಪ್ಪೀತೆ 

ಮರಣ ಪಾಪದುರವಣೆ ತೊರಲೆದಾತಗೆ 
ಶರಣರ ಕರುಣವು ತಪ್ಪೀತೆ 

ಅರಿತು ಶಾಸ್ತ್ರವವಾಚೆರಿಪ ಯೋಗ್ಯಗೆ 
ಗುರು ಉಪದೇಶವು ಶಷ್ಟೀತೆ 

ವರ ವೇಲಾಪ್ರರದಾದಿಕೇಶವನ 
ಸ್ಮರಿಸುವನಿಗೆ ಮೋಕ್ಷವು ತಪ್ಪೀತೆ 


19೨5 


ದಾಸ ಸಾಹಿತ್ಯ 
8 


ಸೂಚನೆ : ಧರೆಯ ಭೋಗವನ್ನು ನಂಬಿ 
ಹರಿಯ ಮರೆದು ಕೆಡಲಿಬೇಡ 
ಧದೆಯ ಭೋಗ ಕನಸಿನಂತೆ ಕೇಳು ಮಾನವ 


ತಿರುಕನೋರ್ವನೂರ ಮುಂದೆ 

ಮುರುಕು ಧರ್ಮಶಾಲೆಯಲ್ಲಿ 

ಒರಗಿ ಇರಲು ಅಲ್ಲೆ ಒಂದು ಕನಸ ಕಂಡನು 

ಪುರದ ಅರಸು ಸತ್ತನವಗೆ 
ವರಕುಮಾರಿರಿಲ್ಲದಿರಲು 

ಕರಿಯ ಕೈಲಿ ಕುಸುಮ ಮಾಲೆಯಿತ್ತು ಪುರದೊಳು 


ಬಿಡಲದಾರ ಕೊರಳಿನಲ್ಲಿ 
ತೊಡರಿಸಲ್ಕೆಯವರ ಪಟ್ಟ ತ 
ದೊಡೆಯರನ್ನು ಮಾಳ್ಚ್ಪೆ ವೆಂದು ಬಿಟ್ಟರಲ್ಲಿಗೆ 
ಒಡನೆ ತನ್ನ ಕೊರಳವಲ್ಲಿ 
ತೊಡರಿಸುವುದ ಕಂಡು ತಿರುಕ 
ಮಾಡವಿಂಟಾಣ್ಕನೆಂದು ಮನದಿ ಹಿಗ್ಗು 


ಪಟ್ಟ ಗಟ್ಟಲಾಗ ನ್ಭಪರು 

ಕೊಟ್ಟಿ ರವಗೆ ಕಪ್ಪಗಳನು 

ನೆಟ್ಟ ನವನು ರಾಜ್ಯವಾಳ್ಹ ಕನಸಿವಲ್ಲಿಯೆ 
ಪಟ ತ್ರಿದರಸಿಯೊಳಗೆ ಸುಖವ 

ಪಟ್ಟು ಮನದಿ ಹರುಷ ಪಡಲು 

ಪುಟಿ ತ್ರದವಗೆ ಹೆಣ್ಣು ಗಂಡು ಮಕ್ಕಳಾಗಲೆ 
ಓಲಗದಲಿರುತ್ತ ತೊಡೆಯ 

ಮೇಲಿ ಮಕ್ಕಳಾಡುತಿರಲು 

ಲೀಲೆಯಿಂದ ಜಾತುರಂಗ ಬಲವ ನೋಡುತ 
ಲೋಲನಾಗಿ ನೆನೆದು ಮನದಿ 

ಪೇಳಿ ಮಂತ್ರಿಗಳಿಗೆ ಆಗ 

ಬಾಲೆಯರನು ನೋಡಿ ಮದುವೆ ಮಾಳಿ ನೆಂದಮ 


ತಿದನು 
ಬಂ" 


| 


196 


ಕವಿರ್ವಾಿ 


ನೋಡಿ ವರರನೆಮುತ ಕಳೆಹೆ 

ನೋಡಿ ಬಂದೆವೆನಲು ಜೀಯ 

ಮಾಡೆ ಮದುವೆ ಮಂಟಪವನು ರಚಿಸಿದೆಂದನು 
ಗಾಢ ಸಂಭ್ರಮದಲಿ ಕೂಡಿ 

ಮಾಡಿದನು ಮದುವೆಗಳನ್ನು 

ರೂಢಿಪಾಲರೆಲ್ಲ ಕೇಳಿ ಮೆಚ್ಚುವಂದದಿ 


ಧನದ ಮದವು ರಾಜ್ಯ ಮದವು 

ವನಿತೆ ಮದವು ಸುತರ ಮದವು 

ಕನಸಿನಲ್ಲಿ ಕಂಡು ತಿರುಕ ಹಿಗ್ಗುತಿದ್ದನು 
ಅನಿತರೊಳೆಗೆ ವ್ರಪರ ದಂಡು 

ಮನೆಯ ಮುತ್ತಿದಂತೆ ಇರಲು 

ಕನಸಿನಲಿ ಕಂಡು ಭಯದಿ ಕಣ್ಣು ತೆರೆದವು 


ಮೆಲೆವುತಿದ್ದ ಭಾಗ್ಯವೆಲ್ಲ 

ಹರಿದು ಹೋಯಿತೆಂದು ತಿರುಕ 
ತಿದಿಯುವುದಕೆ ನಾಚುತಿದ್ದ ಮರುಳನಂದದಿ 
ಸಿರಿಯು ಕನಸಿವಂಶೆ ಕೇಳು 

ಅರಿತು ಆದಿಕೇಶವನ್ನ 


ಹರುಷದಿಂದ ಭಜಿಸೆ ನಿತ್ಯ ಸುಖವನೀವನು 


197 


ದಾಸೆ ಸಾಹಿತ್ಯ 


9 


ಚ್ಚ 


ತ ತ್ರೆ 


ಅಹುದಾದರಹುದೆನ್ಹ್ಲಿ ಅಲ್ಲವಾದದಲ್ಲವೆನ್ನಿ 


ಬಹು ಜನರು ನೆರೆ ತಿಳಿದು ಪೇಳಿ ಮಶ್ತಿದನು 


G 
ಫೆ 
36 36 


ದೇವರಿಲ್ಲದ ಗುಡಿಯು ಪಾಳುಬಿದ್ದ ೦ಗಡಿಂತುಂ 

ಭಾವವಿಲ್ಲದ ಭಕುತಿ ಅದು ಕುಹೆಕಯುಕುತಿ 

ಹೇವವಲ್ಲದ ಹೆಣ್ಣು, ಗಜುಗ ಬೆಳೆದಾ ಕಣ್ಣು 

ಸೇವೆಯರಿಯದ ಧಣಿಯು ಕಲಿನಾ ಕಣಣಿಯಂ 1 


ಧರ್ಮವಲ್ಲದ ಆರಸು ಮುರಿದ ಕಾಲಿನ ಗೊರಸು 

ನಿರ್ಮಲಿಲ್ಲದ ಮನಸು ತಾ ಕೊಳಚೆ ಹೊಲಸು 

ಪರ್ಮವಎಲದ ಗಂಡು ಕರಿಯ ಒನಕೆಯ ತುಂಡು 

ಮರ್ಮವಿಲ್ಲದ ಮಾತು ಒಡಕುಮಡಕೆಯ ತೂತು ಭಿ 


ಕ್ವಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುದಿಯು 

ಖ್ಯ ವಿಲ್ಲದ ಊಟ ಅದು ಕಾಳಕೂಟ 

ಲಿಲದ ಊರು ಕೊಳೆತು ವಾರುವ ನೀರು 

ಕ್ವಿ ನಡೆಯುವ ಭ್ರತ್ಯ ಅವ' ಕ್ರೂರಕ್ಟ ತ್ಕ 3 


pC 


ಕಂಡು ಕರೆಯದ ನೆಂಟ ಮೊಸೆಯು ಕಟ್ಟಿ ಹ ಕಂಟಿ 

ಉಂಡು ನಗದಿಹ ಮೋಲೆ ಅದು ಕಹಿಯ ಸೋರೆ 

ದಂಡಿಗಂಜೂವ ಬಂಟ ಒಡಕು ಹರವಿಯ ಕಂಠ 

ಗಂಡೆಗಂಜದ ನಾರಿ ತಾನವಳೆ ಹೆಮ್ಮಾರಿ ಸ್ಕಿ 


ಬಿಟ್ಟು ನಡೆಯುವ ಗೆಣೆಯು ಹರಕು ತೊಗೆಲಿನ ಮುಣಿಯು 

ಕೊಟ್ಟು, ಪೇಳುವ ದಾತ ಅವ ಠೀನಜಾತ 

ಸ್ಪಷ್ಟಿಯೊಳು ಕಾಗಿನೆಲಿಯಾದಿಕೇಪವವಂಖಘ 

ಮುಟ್ಟಿ ಭಜಿಸೆದ ನರನ ಅವನೆ ವಾನದರಮ 5 


198 


ಕವಿವಾಣಿ 
10 


ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ 
ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ 


ತಾಮೆ ಉಣ್ಣ ದೆ ಪದರಿಗಿಕ್ಟೇದ ಧನವಿದ್ಯಾತಕೆ 
ಮಾವಹೀನವಾಗಿ ಬಾಳ ಮಮಜವ್ಮಾತಕೆ 
ಜ್ಞಾನವಿಲ್ಲದೆ ನೂರುಕಾಲ ಬದಮಕಲ್ಯಾತಕೆ 
ಮಾನಿನೀಯ ತೊರೆದ ಮೇಲಿ ಭೋಗವ್ಕಾತಕೆ 


ಮಾತು ಕೇಳದೆ ಮಲೆತು ನಡೆವ ಮಕ್ಚಳ್ಳಾಶಕೆ 
ಖ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ 
ನೀತಿಯರಿತು ನಡೆಯದಿರು ವ ಬಂಟನ್ಯಾತಕೆ 
ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕೆ 


ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕೆ 
ಮನ್ನ ಣಿಂದ ನಡೆಸದಿರುಪ ಮೊರೆ೦ರುು ಯಾತಕೆ 
ಮುನ್ನ ಕೊಟು ಬ ಪಡೆಯದಿನ್ನು ಬಯಸಲ್ಯಾತಕೆ 
ಚೆನ್ನ ಆದಿಕೇಶವನಲ್ಲದ ದೈವವ್ಯಾತಕೆ 


199 


tl 


ದಾಸ ಸಾಹಿತ್ಯ 


11 


ತಮ ನಿನ್ನದು ಜೀವನ ನಿನ್ನದೊ 
ಅನಾದಿನದಲಿ ಬಾಹೊ ಸುಖದುಃಖ ನಿನ್ನದಯ್ಯ 


ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ 
ಕಿವಿಗೊಟ್ಟು ಕೇಳುವ ಕಥೆ (ಸ್ಲಿತಿ) ನಿನ್ನದು 
ನವ ಮೋಹನಾಂಗಿಯರ ರೂಪವ ಕಣ್ಣಲಿ 
ಎವೆಯಿಕ್ಕದೆ ನೋಡುವ ಮೋಪಿ ನಿನ್ನದಯ್ಯ 
ಒಡಗೂಡಿ ಗಂಧ ಕಸ್ಕೂರಿ ಪರಿಮಳಂಗಳ 
ಬಿಡದೆ ಲೇಪಿಸಿಕೊಂಬು ವಯ ನಿನ್ನದು 
ಷಡುರಸದನ್ನಕ್ಕೆ ನಲಿದಾಡುವ ಚಿಹೆ 
ಕಡುರುಚಿಗೊಂಡಲೆ ಆ ರುಂತಿ ನಿನ್ನ ದಯ್ಯ 


ಮಾಯಾ ಪಾಪದ ಬಲೆಯೂಳಗೆ ಸಿಲುಕಿರುವಂಥ 
ಕಾಯ ಪಂಚೇಂದ್ರಿಯಂಗಳು ನಿನ್ನವು 
ಕಾಯಜಖತ ಕಾಗಿನೆಲೆಯಾದಿಕೇಶವನ 

ರಾಯ ನೀನಲ್ಲದೆ ನರರ ಸ್ವತಂತ್ರವೆ 


200 


ಕವಿವಾಣಿ 
12 


ಏನು ಇಲ್ಲದ ಎರಡು ದಿನದೆ ಸಂಸಾರ 
ಜ್ಞಾನದಲ್ಲಿ ದಾನಧರ್ಮವ ಮಾಡಿರಯ್ಯಾ 


ಹಸಿದು ಬಂದವರಿಗೆ ಆಶವವೀಯಲು ಬೇಕು 
ಶಿಶುವಗೆ ಪಾಲ್ಚೆಣ್ಣಿಯುಣಿಸಬೇಕು 

ಹಸನಾದ ಭೂಮಿಯವನು ಧಾರೆಯೆರೆಯಲು ಬೇಕು 
ಪುಸಿಯಾಡದಲೆ ಭಾಷೆ ನಡೆಸಲೇ ಬೇಕು 


ಏ ಕಳ್ಳ ತನಗಳ ಮಾಡಿ ಒಡಲು ಹೊರೆಯಲು ಬೇಡ 
ಕುಳಿ ರ್ದ ಸ್ಥ ಳದಿ ಕುತ್ಸಿ ತವು ಬೇಡ 

ಒಳ್ಳೆಯವ ನಾನೆಂದು ಬಲು ಹೆಮ್ಮೆ ಬೀಡ 
ಬಾಳೆ ಸ್ಹಿ ರವೆಂದು ನೀ ನಂಬಿ ಕೆಡಬೇಡ 


ದೊರೆತನವು ಬಂದಾಗ ಕೆಟ ತ ನುಡಿಯಬೇಡ 
ಸಿದಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ 
ಸಿರಿವಂತನಾದರೆ ನೆಲೆಯಾದಿ ಕೇಶವನ 

ಚರಣ ಕಮಲವ ಸೇರಿ ಸುಖಿಯಾಗು ಮನುಜ 


201 


ಣಿ 
3 


el 
3 


೪೮೪೮ 


ದಾಸ ಸಾಹಿತ್ಯ 


13 


ಕೂಸಮ ಕಂಡೀರಾ ಸುಪ್ರ 
ಹಾ ದವ ಕೆಂಡೀರ್ದಾ ವಮ 
ಣಿ ಫಿ ಈ. 


ಹೋೊಸಮ ಕಂಡೀ ರ್ಯಾ 


ರಾಕ್ಷಸ ಕುಲದಲಿ ಜನಿಸಿತು ಕೂಸು 
ರಾಧಾಕೃಷ್ಣರ ಭಜಿಸಿತು ಕೂಸು 
ದಾಗದ್ವೇಷಗಳ ಬಿಟ್ಟಿತು ಕೂಸು 
ರಾಮಪಾದವ ನೆನೆಯುವ ಕೂಸು 


ಘನ ಹರಿ ಕಂಬದಿ ತೋದಿತು ಕೂಸು 
ಗಳಿಸಿತು ಕೃಷ್ಣನ ಪ್ರೇಮದ ಕೂಸು 
ಘನ ಮಂತ್ರಾಲಯ ವಾಸಿಪ ಕೂಸು 
ವೇಣುಗೋಪಾಲನಾ ಪ್ರೀತಿಯ ಕೂಸು 
ಸಿದ್ದ ವ್ಯಾಸರಾಯರೆಂಬ ಕೂಸು 
ವೀಣವಿದ್ಯೆಯೂಳ ಎನಿಸಿದೆ ಕೂಸು 
ಹಾ ದನೆಂಬ ಆಹಾ ದ ಕೂಸು 


€ ದ್‌ 


ಸವ ಸ್ಯ ಕಾಗಿನೆಲೆಯಾಗಿದಿಕೇಶವನ 


(8. (tl (tl 


(ಔ 


202 


ಟ್ರ 


ಕವಿರ್ವಾಜಿ 
ವಿಜಯದಾಸ 
1 
ಶ್ರಲಾಸ ವಾಸ ಗೌದೀಶ ಈಶ 
ತೈಲ ಧಾದೆಯಂತೆ ಮನಸುಕೊಡು ಕಕಲಿಯಲ್ಲಿ ಶಂಭೋ ಅಮ 


ಟೆ ಲ್ಲ 
30 
ಕ, 


ಲವ 


ಅಮಹೋದಾತ್ರಿಯಲಿ ನಾಮ ಅಮಚೆರದಾಗ್ರಣಿಯಾಗಿ 

ಮಹಿಯೊಳಗೆ ಚರಿಸಿದೆನೊ ಮಹಬೇವನೆ 

ಅಹಿಭೂಷಣಂನೆ ಎನ್ನ ವಗುೂಗಳೆಣಿಸದಲೆ 

ವಿಹಿತ ಧರ್ಮದಿ ಕೊಡು ಎಷ್ಟು ಭಕುತಿಯ ಶ೦ಭೋ 1 


ಮನಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ 

ಅನಲಾಕ್ಷ ನಿನ್ನ ಪ್ರೇರಣೆಯಲ್ಲದೆ 

ದಮಜ ಗಜ ಹರಿಯೆ ದಂಡ ಪ್ರಣಾಮ ಮಾಲ್ಟ 

ಮುಣಿಸು ಈ ಮನವ ಸಜ್ಜನರ ಚರಣದಿ ಶಂಭೋ 2 


ಭಾಗೀರಡಥೀಧರದನೆ ಭಯವ ಪದಿಹದಿಸಯ್ಯ ಲೇ 

ಸಾಗಿ ಒಲಿದು ಸಂತತ ಪರ್ವದೇವ 

ಭಾಗವತ ಜನಪ್ರೀಯ ವಿಜಯ ಏವರ್ಮಲನಂ೦ಖಿ) 

ಜಾಗುಮಾಡದದೆ ಭಜಿಪ ಭಾಗ್ಯವಮ ಕೊಡು ಪಂಭಧೋ ೨ 


203 


ದಾಸ ಸಾಹಿತ್ಯ 


2 


ಅಂತೆರಂಗದ ಕದವು ತೆದೆಯಿತೆಂದು 
ಎಂತು ಪುಣ್ಯದ ಫಲವು ಪ್ರಾಪ್ತಿದೊರಕಿತೊ ಎನಗೆ 


ಏಸುದಿವವಾಯಿತೊ ಬೀಗಮುದ್ರೆಯ ಮಾಡಿ 
ವಾಸವಾಗಿದ್ದರೊ ದುರುಳರಲ್ಲಿ 
ಮೋಸೆವಾಯಿತು ಇಂದಿನ ತನಕ ತಮಸಿವ 
ರಾಸಿಯೊಳಗೆ ಹೂಳಿ ಕಾಣಿಸುತ್ತಿರಲಿಲ್ಲ 


ಹರಿ ಕರುಣವೆಂಬಂಥು ಕೀಲಿ ಕೈದೊರಕಿತು 
ಗುರು ಕರುಣವೆಂಬಂಥ ಶಕ್ತಿಯಿಂದ 

ಪರಮ ಭಾಗವತರ ಸಹವಾಸದಲಿ ಪೋಗಿ 
ಹರಿ ಸ್ಮರಣೆಯಿಂದಲ್ಲಿ ಬೀಗ ಮುದ್ರೆಯ ತೆಗೆದೆ 


ಸುತ್ತಲಿದ್ದವರದೆಲ್ಲ ಪಲಾಯನವಾದರು 

ಭಕ್ತಿ ಕಕ್ಕಡವೆಂಬ ಜ್ಞಾನದೀಪ 

ಜತ್ತಾಗಿ ಹಿಡಕೊಂಡು ದ್ವಾರದೊಳಗೆ ಪೊಕ್ಕೆ 
ಎತ್ತನೋಡಿದರತ್ತ ಪ್ರಂಗಾರ ಸದನ 


ಹೊರಗೆ ದ್ವಾರವು ನಾಲ್ಕು ಒಳಗ್ಬೆದು ದ್ವಾರಗಳು 
ಪರದಾರಿಗೆ ಪ್ರಾಣ ಜಯವಜಯರು 
ಮುರುಗುವಾ ಮಧ್ಯೆ ಮಂಟಪ ಜೋಟಿರವಿಯಂತೆ 
ಸರಸಿಜವಾಭನ ಅರಮನೆಯ ಸೊಬಗು 


ಸ್ವಮೂರ್ತಿಗಣ ಮಧ್ಯ ಸಚ್ಚಿ ದಾನಂದ್ಬೆ ಕ 
ರಮೆಧರೆಯರಿಂದ ಲಾಲಿಂಗಿತ್ವದಿ 
ಕಮಲಜಾದಿಗಳಿಂದ ತುಳಿಸಿಕೊಳ್ಳುತ ಹ್ರದಯ 
ಕಮಲದೊಳಗಿರುವ ಶ್ರೀ ವಿಜಯೆವಿಠಲನ ಕಂಡಿ 


204 


ಪಲ್ಲವಿ 
ಅಮಪಲ್ಲವಿ 


ಕವಿವಾಣಿ 


3 


ಈ ಸೊಬಗ ಇನ್ಯಾವ ಕ್ಷೇತ್ರದಲಿ ಕಾಣೆ 
ವಾಸುದೇವ ಮುನಿಯಿಂದ ಕಾರಣವು ಇಲ್ಲುಂಟು 


ರಾಜಧಾನಿಯ ನೋಡೆ ಇಂದ್ರ ಭವವಕೆ ಮಿಗಿಲು 
ತೇಜದಲಿ ಚಂದ್ರಸೂರ್ಯರಿಗೆ ಸೋಲು 
ಪೂಜೆಯಲ್ಲಿ ನೋಡೆ ಸರ್ವಧರಣೆಗೆ ಮೇಲು 
ಭೋಜನದಲಿ ನೋಡೆ ಅಮೃತ ಪೋಲು 


ಉತ್ಸಾ ಹದಲಿ ನೋಡೆ ನಹಿಪ್ರತಿ ನಹಿಪ್ರತಿ 
ಸತ್ಪಂಗದಲಿ ನೋಡೆ ಬುಧಸಂಗತಿ 

ಸಚ್ಚರಿತೆಯಲಿ ನೋಡೆ ಶುದ್ದ ಸತ್ತ ಬೀತಿ 
ಮತ್ಸರ ಮರೆತು ನೋಡೆ ಇಲ್ಲೆ ಮುಕುತಿ 


ಓಲಗದಲಿ ಮೋಹಿ ಸತ್ಯ ಲೋಕಕೆ ಸಮ 
ಪೇಳ್ವ ಕೀರ್ತನೆ ನೋಡೆ ದೇವಧಾಮ 
ಬಾಲಲಯಡುಪಖಿಯ ಕೃಷ್ಣ ಎಜಯವಶಠ್ಮಲವ್ನ 
ಆಳಾದ ಮನುಜಂಗೆ ಫಲವು ನಿಷ್ಕಾಮ 


205 


ಟಬ 
316 30 


ಲ 


ತ್ರೈ 


ದಾಸ ಸಾಹಿತ್ಯ 


4 
ಸಾಧನಕೆ ಬಗೆಗಾಣೆನೆನ್ನ ಬಹುದೆ ಪಲ್ಲವಿ 
ಸಾದರದಿ ಗುರುಕರುಣ ತಾ ಪೆಡೆದ ಬಳಿಕ ಅನುಪಲ್ಲವಿ 


ಕಂಡ ಕ೦ಡದ್ದೆ ಲ ಕಮಲನಾಜಭನ ಮೂರ್ತಿ 

ಉಂಡುಲಟ್ಟ ದ್ದೆ ೪ ಎಷ್ಟು ಪೂಜೆ 

ತಂಡತಂಡದವಾರ್ತೆ ವಾರಿಜಾಕ್ಷನ ಕೀರ್ತಿ 

ಹಿಂಡು ಮಾತುಗಳೆಲ್ಲ ಹರಿಯನಾಮ 1 


ವಾಗತ್ಯ ಪೆಡುವುದೆ ಎಧಿವಿಷೇಧಾದಣೆ 

ರೋಗಾನುಭವವೆಲ್ಲ ಉಗ್ರ ತಪವು 

ಆಗದವರಾಡಿಕೊಂಬುದೆ ಆಶೀರ್ವಾದ 

ಬೀಗರುಪಚಾರವೇ ಭೂತದಯವು ದ್ರಿ 


ಮೈಮರೆತು ಮಲಗುವುದೆ ಧರಣಿಗೆ ನಮಸ್ಕಾರ 
ಕ್ಲೈ ಮಾರಿ ಹೋದದೆ ಕೆಷಾ ರ್ಪಣ 
ಬ ಆಅ ೭9 
ಮೈೈಮನೋವ್ರತ್ತಿಗಳೆ ವಿಷಯದಲಿ ವೈರಾಗ್ಯ 
ಹೊಯ್ಮಾಲೆತಶನವೆಲ್ಲ ಹೆರಿಯ ವಿಹಾರ 3 


ಹಿಡಿದ ಹಟ ಪೂರೈ ಸಲದು ಹರಿಯ ಸಂಕಲ್ಪ 

ನಡೆದಾಡುವೋದೆಲ್ಲ ತೀರ್ಥಯಾತ್ರೆ 

ಬಡತನವು ಬರಲದೇ ಭಗವದ್ದ ಜನೆ ಯೋಗ 

ಸಡಗರದಲಿಪ್ಪುದೆ ಶ್ರೀಪನಾಜ್ಞೆ 4. 


ಬುದ್ದಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು 

ಯದ ಶ್ರ ಚ್ಛ್ಯಾಲಾಭವೇ ಸುಖವುಯೆನಲು 

ಮಧಾ ವ್ವ೦ತರ್ಗತ ಶ್ರೀ ವಿಜಯ ಏಶ್ಮಲರೇಯ 

ಹೃದ್ಲತಾರ್ಥವ ತಿಳಿದು ಒಪ್ಪಿ ಸಿಕೊಳನೆ 5 


206 


ಕವಿವಾಣಿ 
ಗೋಪಾಲದಾಸ 


ಏನ ಬೇಡಲೊ ನಿನ್ನ ಬಳಿಗೆ ಬಂದು 
ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ 


ಜನನಿಯ ಕೊಡುಯೆಂದು ಜಗದೀಶ ಬೇಡುವೆನೆ 
ಜನನಿಯೇನಿತ್ತಳಾ ಧ್ರುವರಾಯಗೆ 

ಜನಕನ ಕೊಡುಯೆಂದು ಜಯವಂತ ಬೇಡುವೆನೆ 
ಜನಕನೇನಿತ್ತ ನಾ ಪ್ರಹ್ಲಾದಗೆ 


ಅನುಜನನು ಕೊಡುಯಿಂದು ಅತಿಶಯದಿ ಬೇಡುವೆನೆ 
ಅನುಜನೇನಿತ್ತನೈ ಆ ವಾಲಿಗೆ 

ಧನವನೇ ಕೊಡುಯೆಂದು ಬೆ ಕೈನ್ಯದಲಿ ಬೇಡುವೆನೆ 
ಧನಗಳಿಸಿದ ಸುಯೋಧನನೇನಾದ ಕೊನೆಗೆ 


ಸತಿಯಳ ಕೊಡುಯೆಂದಮ ಮತಿವಂತ ಬೇಡುವೆನೆ 
ಸತಿಯಿಂದ ದ್ಕುನಾಮ ವಸು ಏನಕಂಡ 
ಸುತರನೇ ಕೊಡುಯೆಂದು ಸುಖದಿನಾ ಬೇಡುವೆನೆ 
ಸುತರಿಂದ ಧ್ಭುತರಾಷ್ಟ್ರಗತಿಯೇನು ಕಂಡ 


ಬಂಧುಗಳ ಕೊಡುಯೆಂದು ಒಂದದಲಿ ಬೇಡುವೆನೆ 
ಒಬಂಧುಗಳೇನಿತ್ರರಾ ಗಜರಾಜಗೆ 

ಅಂದಣವ ಏರುವ ಭಾಗ್ಯವ ಬೇಡುವೆನೆ 
ಅಂದಣೀರಿದ ನಹುಷ ಏನಾದ ಕೊನೆಗೆ 


ಬೇಡುವೆನೊ ನಾನೊಂದು ಬೇಡತಕ್ಕುದ ದೇವ 
ನೀಡಲೆಂಬುದು ನಿನ್ನ ಮನದೊಳಿತ್ತೆ 
ಮೂಡಲಾದ್ರೀಶ ಗೋಪಾಲ ವಿರ್ಮಲರೇಯ 
ಬೇಡದಂದದಿ ಪಾರುಮಾಡಯ್ಯ ಧೊರೆಯೆ 


207 


ಟ ಟ್ಟ 
ಲ 


36 30 
ಲ 


ದಾಸ ಸಾಹಿತ್ಯ 


ಜಗ್ಗಥದಾಸ 


ವಂದಿಪೆನಮ್ಮ ಮುದ್ದು ಶಾರದೆ ಶರ 
ಜೆಂದಿರವದನೆ ಶಾರದೆ 


ಇಂದೀವರಾಕ್ಷಿ ಶತಾನಂದನ ಪ್ರಿಯೆ ಬೇವ 
ಕುಂದುನೋಡದೆ ಶ್ರುತಿವಂದ್ಕೆ ಜ್ಞಾನವನೀಡೆ 


ಒತಾಬ್ದಾಸನೆ ಸುಖದಾಯಕೀ. ಸುರ 
ನಾಥಾರಾಧಿತೆ ವಿಶ್ವನಾಯರಕೀ 

ವೀತದುರಿತೆ ಶಿವಮಾತೆ ಸದ್ಗು ಣಮಣಿ 

ವ್ರಾತೆ ವೇದೋಪನಿಷದ್ಭ್ರೀತೆ ವಾಗ್ಪೇಎ ಮಾತೆ 


ಕೋಕಿಲವಾಿ ಕಎಸೇವತೆ ಎನ್ನ 

ವಾಕು ಲಾಲೆಸೆ ಮುನಿವಂದಿತೆ 
ಪೋಕನೆಂದು ಸುವಿವೇಕ ಬುದ್ದಿ ಯನಿತ್ತು 
ಸಾಕು ಸಜ್ಜ ವದನ್ನು ಮನ್ನಿ ಸುವಾಕುತಾಯೆ 


ಪಾತಕಿಗಳೊಡವಾಡಿ ನಾ ನಿನ್ನ 

ಪೂತಾಬ್ಲು ಪದ ಭಜಿಸದ್ದೊೂ €ದೆವಾ 
ಪಾತಕವೆಣಿಸದೆ ಸೀತಾರಮಣ ಜಗ 
ನ್ಹಾಥವಿದ್ಮಲನಂಘಿ 3) ಗೀತಾಮೃ್ರ ತವನಮುಣಿಸು 


208 


ಪಲ್ಲಎ 


ಅನುಪಲ್ಲವಿ 


ಈಖ ಕಾವ್ಯ ಹರಂಹರೆ ಮಾಲೆಂಯಐಲ್ಲಿ ಪ್ರಕಟವಾಗಿರುವ 


ಗ್ರಂಥಗಳು 
ಕವಿರಾಜಮಾರ್ಗ ಒಂದನೆಯ ನಾಗವರ್ಮ 
ಎರಡನೆಯ ನಾಗವರ್ಮ ಹದಿಹದದೇವ 
ರನ್ನ* ಕುಮಾರವ್ಕಾಸ* 
ಜನ್ನ ಪಂಪ್‌ 
ವಡ್ಡಾಾರಾಧನೆ* ನಾಗಚಂದ ತ್‌ 
ಮದ್ದ ವ್ಯಾಕರಣಗಳು* 
ಜನಪದ ಸಾಹಿತ್ಯೆ ಲಕ್ಷಿ ಪ 
ಯೆಕ್ಷಗಾವಃ ರಾಘವಾಂಕ* 
ತಿರಿಮಲಾಂರ್ತ್ಮು ಬೀಮಿಣಂದ ರ್ರ 

ದತ್ನಾಕದವರರ್ಕಿ 


* ಪ್ರತಿಗಳು ಮುಗಿದಿವೆ. 


ಬರಲಿರುವ ಗ್ರಂಥಗಳು 


ಬಸವೇಶ್ವರ (ಅಚ್ಚಿನಲ್ಲಿ) ಚಾಮರಸ (ಅಚ್ಚಿನಲ್ಲಿ) 
ಪುರಂದರದಾಸರು ಕನಕದಂಸರು 
ಸರ್ವಜ್ಞ ಷಡಕ್ಷರದೇವ 


ವಚನ ಸಾಹಿತ್ಯ ಶಾಸನ ಸಾಶಿಂತ್ಯ 


